ಆಧುನಿಕ ಕನ್ನಡ 
ಸಾಹಿತ್ಯ ರೂಪಗಳು 


ವಿವಿಧ ಲೇಖಕರು 


ಕರ್ನಾಟಕ ಭಾರತಿ' ಬೆಳ್ಳಿಹಬ್ಬ ಸಂಪುಟ 


ಆಗ } 
po 
7 ign 
sd 
ಪ್ರಸಾರಾಂಗ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಆಧುನಿಕ ಕನ್ನಡ ಸಾಹಿತ್ಯ ರೂಪಗಳು 


[ “ ಕರ್ನಾಟಕ ಭಾರತಿ” ಬೆಳ್ಳಿಹಬ್ಬ ಸಂಯುಕ್ತ ಸಂಚಿಕೆ ] 


ಪ್ರಸಾರಾಂಗ 


ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
೧೯೯೬ 


Adhunika Kannada Sahitya Roopagalu 
Karnatak Bharati Silver Jubilee Commemoration Volume, (Vol 26, 
No. 1-4, August 93 - July 1994) Published by Prof. H. V. Nagesh, 
Director, Prasaranga, Karnatak University, Dharwad 


(© Prasaranga,Karnatak University, Dharwad, 1996 


" ಕರ್ನಾಟಕ ಬಾರತಿ'' ಸಂಪುಟ ೨೬ : ಸಂಚಿಕೆ ೧-೪ 
ಅಗಸ್ಟ ೧೯೯೩ - ಜುಲೈ ೧೯೯೪ 


ಬೆಲೆ : ರೂ.೧೦೦/- 
(' ಕರ್ನಾಟಕ ಭಾರತಿ' ಚಂದಾದಾರರಿಗೆ ಮಾತ್ರ ರೂ. ೮೦/-) 


ಗೌರವ ಸಂಪಾದಕರು : 
ಡಾ. ಎಸ್‌. ರಾಮೇಗೌಡ 
ಕುಲಪತಿಗಳು 


ಸಂಪಾದಕರು : 
ಡಾ. ವೀರಣ್ಣ ರಾಜೂರ 
ಡಾ. ಬಿ. ಆರ್‌. ಹಿರೇಮಠ 


ಸಲಹಾ ಮಂಡಳಿ : 
ಡಾ. ಎಂ. ಎಂ. ಕಲಬುರ್ಗಿ, 
ಡಾ. ಕೆ. ನಟರಾಜ , ಡಾ. ಸಿ. ಆರ್‌. ಯರವಿನತೆಲಿಮಠ, 
ಪ್ರೊ. ಎಸ್‌. ಕೆ. ಕಲ್ಲೋಳಕರ, ಪ್ರೊ. ಎಚ್‌. ವಿ. ನಾಗೇಶ 


ಮುದ್ರಕರು : 
ಎನ್‌. ಎಸ್‌. ಮಾಲಿಪಾಟೀಲ, ಎಂ.ಕಾಂ. 
ನಿರ್ದೇಶಕರು, 
ಕ. ವಿ. ಮುದ್ರಣಾಲಯ, ಧಾರವಾಡ - ೩ 


ಮುನ್ನುಡಿ 
ಶಾ 

` ಕರ್ನಾಟಕ ಭಾರತಿ ' ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ವಿದ್ವನ್‌ ಪತ್ರಿಕೆ. 
ಅದಕ್ಕೀಗ ಇಪ್ಪತ್ತೈದು ವರ್ಷ ತುಂಬಿ ಕೆಲವು ತಿಂಗಳುಗಳೇ ಆಗಿದೆ. ಪತ್ರಿಕೆಯ ಬೆಳ್ಳಿಹಬ್ಬವನ್ನು 
ಆಚರಿಸಬೇಕೆಂದೂ ಅದರ ನೆನಪಿಗಾಗಿ ಒಂದು ವಿಶೇಷ ಸಂಪುಟವನ್ನು ತರಬೇಕೆಂದೂ ಪತ್ರಿಕೆಯ 
ಸಂಪಾದಕ ಮಂಡಳಿಯವರು ನಿರ್ಧರಿಸಿ, ಅದಕ್ಕೆ ಅನುಮತಿ ಕೇಳಲು ನನ್ನ ಹತ್ತಿರ ಬಂದರು. 
ಇದು ತುಂಬಾ ಸಂತೋಷದ ಮತ್ತು ಹೆಮ್ಮೆಯ ಕೆಲಸ, ಅಗತ್ಯವಾಗಿ ಮಾಡಿರಿ ಎಂದು ನಾನು 
ಅವರನ್ನು ಹುರಿದುಂಬಿಸಿ ಕಳಿಸಿದೆ. ಈಗ ಆ ವಿಶೇಷ ಸಂಪುಟ ಹೊರಬರುತ್ತಿರುವುದನ್ನು ನೋಡಿ 
ನನಗೆ ಅತೀವ ಸಂತೋಷವಾಗಿದೆ. 


ಈ ಬೆಳ್ಳಿಹಬ್ಬದ ನೆನಪಿನ ಸಂಚಿಕೆಗೆ ಆಧುನಿಕ ಕನ್ನಡ ಸಾಹಿತ್ಕರೂಪಗಳು ಎಂಬುದನ್ನು 
ಕೇಂದ್ರವಸ್ತುವನ್ನಾಗಿಟ್ಟುಕೊಂಡಿದ್ದು ಔಚಿತ್ಯಪೂರ್ಣವಾಗಿದೆ. ಹಳೆಯ ಸಾಹಿತ್ಯ ರೂಪಗಳು 
ಮಾಸಿಹೋಗುವುದು ಅಥವಾ ನಶಿಸಿ ಹೋಗುವುದು, ಕಾಲಕಾಲಕ್ಕೆ ಹೊಸರೂಪಗಳು 
ಹುಟ್ಟಿಕೊಳ್ಳುವುದು, ಉಪರೂಪಗಳು ಕಾಣಿಸಿಕೊಳ್ಳುವುದು ಇವೆಲ್ಲ ಸಾಹಿತ್ಯದ ಬೆಳವಣಿಗೆಯ 
ಪ್ರಕ್ರಿಯೆಯಲ್ಲೆಲ್ಲ ಸತತವಾಗಿ ಕಂಡುಬರುವ ಬೆಳವಣಿಗೆಗಳು. ಇವುಗಳನ್ನು ಕಾಲಕಾಲಕ್ಕೆ 
ಸಮೀಕ್ಷಿಸುವುದು ಅಗತ್ಯವಾಗಿ ಆಗಬೇಕಾದ ಕೆಲಸ. ಈ ಸಂಚಿಕೆ ತನ್ನ ಉದ್ದೇಶವನ್ನು 
ಸಾಧಿಸಿಕೊಳ್ಳುವುದರಲ್ಲಿ ಸಫಲವಾಗಿದೆಯೆಂದು ನನ್ನ ಅನಿಸಿಕೆ. ಸಂಪಾದಕರಿಗೆ ಮತ್ತು ಸಲಹಾ 
ಮಂಡಳಿಯ ಸದಸ್ಯರಿಗೆ ಅಭಿನಂದನೆಗಳು. 


ಡಾ. ಎಸ್‌. ರಾಮೇಗೌಡ 
ಕುಲಪತಿಗಳು 


ಸಂಪಾದಕೀಯ 


` ಕರ್ನಾಟಕ ಭಾರತಿ ' ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಸಾಹಿತ್ಯಿಕ ಪತ್ರಿಕೆ. 
ಇದಕ್ಕೀಗ ಇಪ್ಪತ್ತೈದರ ತುಂಬು ಹರೆಯ. ವಿಶ್ವವಿದ್ಯಾಲಯದ ಘನತೆ, ಗೌರವ, ವಿದ್ವತ್‌ ಪರಂಪರೆಗೆ 
ತಕ್ಕಂತೆ ಉನ್ನತ ಮೌಲಿಕ ಲೇಖನಗಳನ್ನು.ಪ್ರಕಟಿಸುತ್ತ, ತನ್ನ ಶೈಕ್ಷಣಿಕ ಮಟ್ಟವನ್ನು ಕಾಯ್ದಕೊಂಡು, 
ಕಾಲಕಾಲಕ್ಕೆ ಹೊಸ ಹೊಸ ಉಪಕ್ರಮಗಳನ್ನು ಅನಾವರಣಗೊಳಿಸುತ್ತ, ನೂತನ ಆಯಾಮಗಳನ್ನು 
ಆವಿಷ್ಕಾರ ಗೊಳಿಸುತ್ತ ನಿರಂತರವಾಗಿ ನಡೆದುಬಂದಿರುವುದು ಹೆಮ್ಮೆಯ ಸಂಗತಿ. ಇದು ವಿದ್ವತ್‌ 
ಪತ್ರಿಕೆಯೊಂದರ ಬದುಕಿನ ಸಫಲತೆಯ ಪ್ರತೀಕವೆನಿಸಿದೆ. 


ಇಪ್ಪತ್ತೈದು ವರ್ಷ ಈ ಪತ್ರಿಕೆ ಇಡುತ್ತ ಬಂದ ಹೆಜ್ಜೆ ಗುರುತುಗಳನ್ನು ಅವಲೋಕಿಸಿದಾಗ 
ಅನೇಕ ಮೈಲುಗಲ್ಲುಗಳನ್ನು ನೆಟ್ಟುದು ಕಂಡುಬರುತ್ತದೆ. 


ಮೊದಲು ವರ್ಷಕ್ಕೆ ಎರಡರಂತೆ ಮತ್ತೆ ಮುಂದೆ ನಾಲ್ಕರಂತೆ ಒಟ್ಟು ಸು. ೮೫ ಸಂಚಿಕೆಗಳಲ್ಲಿ 
ಸು. ರಾ. ೧೬೦೦೦ ಪುಟಗಳಷ್ಟು ಮೌಲಿಕ ಸಾಹಿತ್ಯವನ್ನು ಪ್ರಕಟಿಸಿದ್ದು. 


ವಿಶ್ವವಿದ್ಯಾಲಯದ ರಜತೋತ್ಸವ ಸಂದರ್ಭದಲ್ಲಿ ` ಕನ್ನಡ ಉಪಭಾಷೆ ' ಗಳಿಗೆ 
ಸಂಬಂಧಿಸಿದ ಲೇಖನಗಳನ್ನೊಳಗೊಂಡ ೫೧೫ ಪುಟದ ಬೆಳ್ಳಿ ಸಂಚಿಕೆಯನ್ನು ಹೊರತಂದುದು. 


ಡಾ. ಫ. ಗು.ಹಳಕಟ್ಟಿ, ಡಾ. ಗೋವಿಂದ ಪೈ, ಡಾ.ಅಂಬೇಡ್ಕರ್‌, ಡಾ. ಮಾಸ್ತಿ, ಡಾ. 
ಕುವೆಂಪು, ಡಾ. ವಿ. ಕೃ. ಗೋಕಾಕ, ಡಾ.ಗುಬ್ಬಿ ವೀರಣ್ಣ ಅವರ ಹೆಸರಿನಲ್ಲಿ ವಿಶೇಷ ಸಂಚಿಕೆಗಳನ್ನು 
ಪ್ರಕಟಿಸಿದ್ದು. 


ಸಾಹಿತ್ಯ, ಸಂಶೋಧನೆ, ಭಾಷೆ, ಜಾನಪದ, ವಿಮರ್ಶೆ, ಸಂಸ್ಕೃತಿಗಳಿಗೆ ಸಂಬಂಧಿಸಿದ 
ಹೊಸ ಶೋಧಗಳನ್ನೊಳಗೊಂಡ ಉತ್ತಮ ಲೇಖನಗಳನ್ನು ಪ್ರಕಟಿಸಿ, ನಾಡಿನ ಸಾಹಿತಿ, 
ಸಂಶೋಧಕರಿಗೆ ಅಪೂರ್ವ ಆಕರ ಸಾಹಿತ್ಯವನ್ನು ಒದಗಿಸಿದುದು. 


ಅಖಂಡ ಇಪ್ಪತ್ತೈದು ವರ್ಷ, ಸಮಯಕ್ಕೆ ಸರಿಯಾಗಿ ನಿಯತವಾಗಿ - ನಿರಂತರವಾಗಿ 
ನಿಲ್ಲದೆ ನಡೆದು ಬಂದುದು. 


ಇಂದು ತನ್ನ ಇಪ್ಪತ್ತೈದು ವರ್ಷದ ಸಾಧನೆಯ ಸವಿನೆನಪಿಗಾಗಿ ` ಆಧುನಿಕ ಕನ್ನಡ ಸಾಹಿತ್ಯ 
ರೂಪಗಳು' ಎಂಬ ವಿಷಯದ ಮೇಲಿನ ಲೇಖನಗಳನ್ನೊಳಗೊಂಡ ಸು. ೩೦೦ ಪುಟಗಳ ಬೆಳ್ಳಿಹಬ್ಬದ 
` ರಜತ ಸಂಪುಟ ' ವನ್ನು ಹೊರತರುತ್ತಿರುವುದು. 


` ಕರ್ನಾಟಕ ಭಾರತಿ ' ಗೆ. ೨೫ ವರ್ಷ ತುಂಬುತ್ತಿರುವ ಸಂದರ್ಭದಲ್ಲಿ ಅದರ 
ಬೆಳ್ಳಿಹಬ್ಬವನ್ನು ವಿಶೇಷ ಸಂಪುಟ ಹೊರತರುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು 
ಸಂಪಾದಕ ಮಂಡಳಿ ಹಾಗೂ ಸಲಹಾಮಂಡಳಿ ನಿರ್ಧರಿಸಿ, ಗೌರವಸಂಪಾದಕರಾದ ಮಾನ್ಶ್ಕ 
ಕುಲಪತಿಗಳ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಅವರು ತುಂಬ ಸಂತೋಷದಿಂದ 
ಇದು ಅವಶ್ಯ ಆಗಲೇಬೇಕಾದ ಕಾರ್ಕ, ತೀವ್ರ ಕಾರ್ಕಪ್ರವೃತ್ತರಾಗಿರಿ ಎಂದು ಪ್ರೋತ್ಸಾಹಿಸಿದರು. 
ಅವರ ಆ ಪ್ರೋತ್ಸಾಹದ ಫಲವಾಗಿ ಸಿದ್ಧವಾದ ವಿಶೇಷ ಸಂಪುಟ ` ಆಧುನಿಕ ಕನ್ನಡ 
ಸಾಹಿತ್ಯರೂಪಗಳು ' ಎಂಬ ಈ ರಜತ ಸಂಪುಟ. 


ಕನ್ನಡ ಸಾಹಿತ್ಮ ಕಾಲದಿಂದ ಕಾಲಕ್ಕೆ ತೋರುತ್ತ ಬಂದ ಹೊಸ ಹೊಸ ಅನ್ವೇಷಣೆ, 
ಆವಿಷ್ಕಾರಗಳಲ್ಲಿ ಆಧುನಿಕಯುಗದ ಕೊಡುಗೆ ಗಮನಾರ್ಹ. ಪಾಶ್ಚಾತ್ಮ ಸಾಹಿತ್ಯದ ಪ್ರಭಾವ ದೇಶೀ 
ಮೂಲದ ಜೀವದ್ರವ್ಯದ ಜೊತೆ ಬೆರೆತು ನೂತನ ಸತ್ವಪೂರ್ಣ ಸಾಹಿತ್ಯ ಸೃಷ್ಟಿ ಈ ಯುಗದಲ್ಲಿ 
ಸಾಧ್ಯವಾಗಿದೆ. ಅದರ ವಸ್ತುವೈವಿಧ್ಯ, ರೂಪವೈವಿಧ್ಯ ಬೆರಗುಗೊಳಿಸುವಂತಿದೆ. ಪ್ರಾಚೀನ ಸಾಹಿತ್ಯ 
ಕೇವಲ ಕಾವ್ಕರೂಪಕ್ಕೆ ಮಾತ್ರ ಸೀಮಿತವಾಗಿದ್ದರೆ, ಈ ಯುಗದ ಸಾಹಿತ್ಯ ಭಾವಗೀತೆ, ನವ್ಮಕಾವ್ಮ, 
ಕಥೆ, ಕಾದಂಬರಿ, ಪ್ರಬಂಧ, ನಾಟಕ, ವಿಮರ್ಶೆ, ಚುಟುಕು ಸಾಹಿತ್ಯ, ಪತ್ರಿಕಾ ಸಾಹಿತ್ಯ, 
ಅಂಕಣಸಾಹಿತ್ಯ, ಅಭಿನಂದನಾ ಸಾಹಿತ್ಯ, ಪತ್ರಸಾಹಿತ್ಮ ಹೀಗೆ ಅನಂತ ಮುಖವಾಗಿ ಬೆಳೆದಿದೆ. 
ಇಂಥ ೨೫ ಪ್ರಕಾರಗಳನ್ನು ಕುರಿತ ಲೇಖನಗಳನ್ನೊಳಗೊಂಡಿದೆ ಪ್ರಸ್ತುತ ರಜತ ಸಂಪುಟ. 


ಖ್ಯಾತ ವಿಮರ್ಶಕಾರ ಪ್ರೊ. ಕೀರ್ತಿನಾಥ ಕುರ್ತಕೋಟಿ, ಡಾ. ಜಿ. ಎಸ್‌. ಆಮೂರ, 
ಎನ್ಕೆ, ಡಾ. ಗುರುಲಿಂಗ ಕಾಪ್ಸೆ, ಪ್ರೊ. ಸದಾನಂದ ಕನವಳ್ಳಿ ಮೊದಲಾದ ಹಿರಿಯ ಬರಹಗಾರರ 
ಜೊತೆ ಆಯಾ ಕ್ಷೇತ್ರದಲ್ಲಿ ತಮ್ಮನ್ನು ಗಂಭೀರವಾಗಿ ತೊಡಗಿಸಿಕೊಂಡು ಶ್ರದ್ಧೆಯಿಂದ ಬರವಣಿಗೆ 
ಕೃಷಿ ಮಾಡುತ್ತಿರುವ ಯುವ ಬರಹಗಾರರ ಲೇಖನಗಳೂ ಇದರಲ್ಲಿ ಎಡೆ ಪಡೆದಿವೆ. ಇಲ್ಲಿನ 
ಬರಹಗಳು ಆಯಾ ಲೇಖಕರ ಅಧ್ಯಯನದ ವ್ಯಾಪ್ತಿ, ದೃಷ್ಟಿಕೋನ, ಬರವಣಿಗೆಯ 
ರೀತಿಗನುಗುಣವಾಗಿ ಮೂಡಿಬಂದಿವೆಯಾದರೂ ಆಧುನಿಕ ಕನ್ನಡ ಸಾಹಿತ್ಯದ ಇಪ್ಪತ್ತೈದು ರೂಪಗಳ 
ಸ್ವರೂಪ -ಲಕ್ಷಣ- ಪರಂಪರೆಯನ್ನು ಸ್ಹೂಲವಾಗಿ ಮತ್ತು ವಸ್ತುನಿಷ್ಠವಾಗಿ ವಿವೇಚಿಸುವುದರಿಂದ 
ಈ ಕ್ಷೇತ್ರಕ್ಕೆ ಇದೊಂದು ನೂತನ ಕೊಡುಗೆಯಾಗಿದೆ ಎಂದು ಹೇಳಬಹುದು. 


ಬೆಳ್ಳಿಸಂಪುಟವನ್ನು ಹೊರತರಲು ಒಪ್ಪಿಗೆ ಸೂಚಿಸಿ, ಪ್ರೀತಿಯ ಪ್ರೋತ್ಸಾಹ ನೀಡಿದ ಮಾನ್ಯ 
ಕುಲಪತಿಗಳಾದ ಡಾ. ಎಸ್‌. ರಾಮೇಗೌಡ ಅವರಿಗೆ ಅನಂತ ಕೃತಜ್ಞತೆಗಳು. 


ಈ ಸಂಪುಟದ ಯೋಜನೆಯನ್ನು ಕಲ್ಪಿಸಿ, ರೂಪಿಸಿ, ಅದು ಕಾರ್ಕರೂಪಕ್ಕೆ ಬರುವಲ್ಲಿ 
ಸೂಕ್ತ ಸಲಹೆ ಸೂಚನಗೆಳನ್ನು. ಕೊಟ್ಟ ಡಾ. ಎಂ. ಎಂ. ಕಲಬುರ್ಗಿ ಅವರಿಗೆ ಹಾಗೂ ಸಲಹಾ 
ಸಮಿತಿಯ ಎಲ್ಲ ಸದಸ್ಯರಿಗೆ ಅನಂತ ವಂದನೆಗಳು. 


ತಮ್ಮ ಎಡೆಬಿಡದ ಕಾರ್ಯದಲ್ಲಿಯೂ ವಿಶ್ವವಿದ್ಯಾಲಯದ ಮೇಲಿನ ಅಭಿಮಾನ ವಿದ್ವತ್ತಿನ 
ಮೇಲಿನ ಪ್ರೀತಿಯಿಂದ ನಮ್ಮ ಮನವಿಯನ್ನು ಮನ್ನಿಸಿ ಅಭ್ಕಾಸಪೂರ್ಣ ಲೇಖನಗಳನ್ನು 
ಬರೆದುಕೊಟ್ಟ ಎಲ್ಲ ವಿದ್ವಾಂಸರಿಗೆ ಆತ್ಮೀಯ ಅಭಿನಂದನೆಗಳು. 


VI 


ಈ ಸಂಪುಟದ ಯೋಜನೆಯನ್ನು ರೂಪಿಸುವುದರಿಂದ ಹಿಡಿದು ಲೇಖಕರನ್ನು ಆಯ್ಕೆ 
ಮಾಡುವ, ಲೇಖನ ಬರೆಯಿಸುವ, ಹತ್ತಾರುಬಾರಿ ನೆನಪಿನೋಲೆ, ದೂರವಾಣಿಯ ಮೂಲಕ ನೆನಪಿಸಿ 
ಒತ್ತಾಯಿಸಿ ಲೇಖನಗಳನ್ನು ತರಿಸುವ, ಅಚ್ಚಿನ ಮನೆಗೆ ಕಳಿಸುವ, ಕರಡಚ್ಚು ತಿದ್ದಿಸುವ ತಿದ್ದುವ 
ಎಲ್ಲ ಕಾರ್ಯಗಳಲ್ಲಿ ವಿಶೇಷ ಮುತುವರ್ಜಿವಹಿಸಿ ಈ ಸಂಪುಟದ ಕನಸು ನನಸಾಗುವಂತೆ ಮಾಡಿದ 
ಪ್ರಸಾರಾಂಗದ ನಿರ್ದೇಶಕರಾದ ಪ್ರೊ. ಎಚ್‌. ವಿ. ನಾಗೇಶ ಅವರ ಸಹಾಯ, ಸಹಕಾರವನ್ನು 
ನೆನೆಯಲು ಶಬ್ದಗಳು ಸೋಲುತ್ತವೆ. 


ಕನ್ನಡ ಸಾರಸ್ವತಲೋಕ ಎಂದಿನಂತೆ ಈ ರಜತ ಸಂಪುಟವನ್ನೂ ಪ್ರೀತಿಯಿಂದ 
ಸ್ವಾಗತಿಸುತ್ತದೆ ಎಂದು ನಂಬಿದ್ದೇವೆ. 


ಸಂಪಾದಕರು 


೧೦. 


೧೧. 


೧೨. 


ಪರಿವಿಡಿ 


ಪುಟ 

ಭಾವಗೀತದ ಸ್ವರೂಪ ೧ 
“ ಕೀರ್ತಿನಾಥ ಕುರ್ತಕೋಟಿ 

ನವ್ಯ್ಮಕಾವ, : ಹೊಸಧೋರಣೆ ೭ 
- ಬುದ್ದಣ್ಣ ಹಿಂಗಮಿರೆ 

ಸರಳ ರಗಳೆ ೧೪ 
- ಚೆನ್ನಕ್ಕ ಪಾವಟೆ 

ಆಧುನಿಕ ಕನ್ನಡ ಮಹಾಕಾವ್ಕ ೨೫ 
“ ಜಿ. ಎಸ್‌. ಆಮೂರ 

ಚುಟುಕು ಸಾಹಿತ್ಯ ೪೦ 
“ ಶ್ರೀಪಾದ ಶೆಟ್ಟಿ 

ಆಧುನಿಕ ವಚನ ಸಾಹಿತ್ಯ ೫೦ 
- ಪ್ರೀತಿ ಶುಭಚಂದ್ರ 

ಕಾದಂಬರಿ ೬೦ 
- ಗುರುಪಾದ ಮರಿಗುದ್ದಿ 

ಸಣ್ಣಕತೆ ೭೦ 
“ ಮಲ್ಲಿಕಾ ಘಂಟಿ 

ಪ್ರಬಂಧ ಸಾಹಿತ್ಯ ೭೯ 
- ವೀರೇಂದ್ರ ಸಿಂಪಿ 

ಕಂಪನಿ ನಾಟಕ ೯೦ 
- ರಾಮಕೃಷ್ಣ ಮರಾಠೆ 

ಹವ್ಕಾಸಿ ನಾಟಕ ೧೦೬ 
- ಶಾಲಿನಿ ರಘುನಾಥ 

ಬೀದಿ ನಾಟಕ | ೧೧೮ 


- ಶಿವಾನಂದ ಶೆಟ್ಟರ 


೧೩. 


೧೪. 


೧೬. 


೧೭. 


೧೮. 


೧೯. 


೨೦, 


2(. 


ವಿಪಿ. 


೨೩ 


೨೪. 


೨೫. 


Vill 


ರೇಡಿಯೊ ನಾಟಕ 

- ಎನ್ಕೆ 
ಗೀತನಾಟಕ 

- ಬಸವರಾಜ ಮಲಶೆಟ್ಟಿ 
ಪ್ರವಾಸ ಸಾಹಿತ್ಯ 

- ಜಿ. ಎಸ್‌. ಕಾಪಸೆ 
ಆತ್ಮಚರಿತ್ರೆಗಳು 

“ಬಿ. ವ್ಹಿ. ಶಿರೂರ 
ಅಂಕಣ ಸಾಹಿತ್ಯ 

- ಸದಾನಂದ ಕನವಳ್ಳಿ 
ಪತ್ರಿಕಾ ಸಾಹಿತ್ಯ 

- ಸುರೇಂದ್ರ ದಾನಿ 
ಸಾಹಿತ್ಯ ವಿಮರ್ಶೆ 

“ಜಿ. ಎಂ. ಹೆಗಡೆ 
ಸಂಶೋಧನ ಸಾಹಿತ್ಯ 

- ಬಿ. ಆರ್‌. ಹಿರೇಮಠ 
ಮಕ್ಕಳ ಸಾಹಿತ್ಯ 

“ ಜಯವಂತ ಕಾಡದೇವರ 
ಪತ್ರ ಸಾಹಿತ್ಯ 

- ಗುರುಪಾದ ಮರಿಗುದ್ದಿ 
ಅಭಿನಂದನ ಸಾಹಿತ್ಯ 

“ಜಿ. ಎಂ. ಹೆಗಡ 
ಬಂಡಾಯ ಸಾಹಿತ್ಯ : ಒಂದು ಅವಲೋಕನ 

“ ಬಸವರಾಜ ಸಬರದ 
ರೂಪ ಜಿಜ್ಞಾಸೆ : ಕೆಲವು ಟಿಪ್ಪಣಿಗಳು 

“ ಎಚ್‌. ವಿ. ನಾಗೇಶ 


೧೪೪ 


೧೫೮ 


೧೭೦ 


೧೮೩ 


೧೯೧ 


೨೦೦ 


೨೧೨ 


೨.೨೬ 


೨೪೩೬ 


೨೫೫ 


೨೬೨ 


ಭಾವಗೀತದ ಸ್ವರೂಪ 


- ಕೀರ್ತಿನಾಥ ಕುರ್ತಕೋಟಿ 


ಇಂಗ್ಲೀಷಿನಲ್ಲಿಯ 110 ಶಬ್ದಕ್ಕೆ ಪ್ರತಿಯಾಗಿ ಕನ್ನಡದಲ್ಲಿ ಭಾವಗೀತ ಎಂಬ ಶಬ್ದವನ್ನು 
ನಾವೀಗ ಉಪಯೋಗಿಸುತ್ತಿದ್ದೇವೆ. ಶ್ರೀಯವರು ಇಂಗ್ಲಿಷ್‌ ಕವಿತೆಗಳನ್ನು ಭಾಷಾಂತರಿಸಿದಾಗ 
ಅವುಗಳನ್ನು : ಇಂಗ್ಲಿಷ್‌ ಗೀತಗಳು ' ಎಂದು ಕರೆದರು. ` ಭಾವಗೀತ 'ಎಂಬ ಶಬ್ದ ನಮ್ಮಲ್ಲಿ 
ಮರಾಠಿಯಿಂದ ಬಂದಿರಬೇಕು. ಅದೇನೇ ಇದ್ದರೂ ಭಾವಗೀತದ ಮೂಲಸ್ವರೂಪ ಹಾಡಿನದೇ. 
ಹಾಡುಗಳು ನಮ್ಮಲ್ಲಿ ಮೊದಲಿನಿಂಡಲೂ ಇದ್ದವು. ಆದರೆ ಆಗೆಲ್ಲ ಕಾವ್ಕ ಹಾಡಿಗಿಂತ ಭಿನ್ನವಾಗಿ 
ತನ್ನ ಅರ್ಥಸಂಪತ್ತನ್ನು ಬೆಳೆಸಿಕೊಂಡಿತು. ಅಭಿಜಾತ ಕಾವ್ಯಗಳ ಛಂದೋಗತಿ ಹಾಡುಗಳ ಲಯ 
ವಿನ್ಮಾಸಕ್ಕಿಂತ ತೀರ ಭಿನ್ನವಾಗಿರುವದು ಈ ಮಾತಿಗೆ ಸಾಕ್ಷಿಯಾಗಿದೆ. ರಾಮಾಯಣ ಮತ್ತು 
ಮಹಾಭಾರತಗಳಂಥ ಹಳೆಯ ಕಾವ್ಯಗಳನ್ನು ಹಾಡುತ್ತಿದ್ದರೆಂಬುದು ನಿಜವಾಗಿದ್ದರೂ ಅಲ್ಲಿ ಕಾವ್ಶ . 
ಸಂಗೀತದ ನೆರವನ್ನು ಪಡೆಯುತ್ತಿದ್ದಿತೆಂಬ ಮಾತು ಸ್ಪಷ್ಟವಾಗಿದೆ. ಹಾಡಲಿ ಬಿಡಲಿ, ಕಾವ್ಶ ಕತೆಯನ್ನು 
ಆಶ್ರಯಿಸಿ ಬೆಳೆದು ಬರುತ್ತಿತ್ತು. 


ಕನ್ನಡದ ಸಂದರ್ಭವನ್ನಷ್ಟೇ ಪರಿಶೀಲಿಸುವದಾದರೆ ಹರಿದಾಸರ ಹಾಡುಗಳು ಮತ್ತು 
ಶಿವಶರಣರ ವಚನಗಳನ್ನು ಹೊರತು ಪಡಿಸಿದರೆ ಕಾವ್ಯವೆಲ್ಲ ಕಥನಕಾವ್ಯವೇ ಆಗಿತ್ತು. ಕಥನದ 
ನಿಯಮಗಳನ್ನು ನಮ್ಮ ಕವಿಗಳು ತಮಗೆ ಅರಿವಾಗದಂತೆ ರೂಢಿಸಿಕೊಂಡಿದ್ದರು. ಸಾಹಿತ್ಯದ ಅನೇಕ 
ಸಂರಚನೆಗಳಲ್ಲಿ ಕಥನಕಾವ್ಯವೂ ಒಂದಾಗಿದೆ. ಕಾವ್ಯಾರ್ಥ ಒಂದಾದ ಮೇಲೊಂದರಂತೆ ಹರಿಯುವ 
ವಾಕ್ಕಗಳ ಗುಂಟ ಹರಡುತ್ತ ಕೊನೆಯಲ್ಲಿ ಸ್ಫೋಟವಾಗುವಂಥದು. ಪ್ರಾರಂಭದಲ್ಲಿಯ ದೇವತಾ 
ಸ್ತುತಿ, ಕೊನೆಯಲ್ಲಿಯ ಮಂಗಳ ಪದ್ಕ' ನಾಟಕದಲ್ಲಿಯ ನಾಂದಿ ಮತ್ತು ಭರತವಾಕ್ಕಗಳಂತೆ 
ಕಾವ್ಯಕೃತಿಗೆ ಅಂಚುಕಟ್ಟುತ್ತವೆ. ಇದಿಷ್ಟು ಸ್ಥೂಲವಾಗಿ ಹಳೆಯ ಕಾವ್ಯಗಳ ಶಿಲ್ಪವಾಗಿದೆ. ಈ 
ಪರಿಮಿತಿಯೊಳಗೆ ಕಾವ್ಯಾರ್ಥ ತನಗೆ ಬೇಕಾದ ಆಕಾರವನ್ನು ತಾಳಲು ಅವಕಾಶವಿದೆ. 


ಕಥನಕಾವ್ಯಗಳ ಸಂರಚನೆಯ ಇನ್ನೊಂದು ಅನುಕೂಲವೆಂದರೆ ಅದು ಗದ್ಯಪದ್ಕಗಳೆರಡರ 
ತಾಂತ್ರಿಕತೆಯನ್ನು ಒಳಗೊಂಡದ್ದಾಗಿದೆ. ಕನ್ನಡ ಕಾವ್ಯದಲ್ಲಂತೂ ನಿಸ್ಸಂಕೋಚವಾದ ಗದ್ಯದ ಉಪಯೋಗ 
ಕಾಣುತ್ತದೆ. ಚಂಪೂಕಾವ್ಯದಲ್ಲಿ ಗದ್ಯ ಕೂಡ ಪದ್ಯದ ಇನ್ನೊಂದು ರೂಪವಾಗಿಯೇ ಕಾಣಿಸಿಕೊಳ್ಳುತ್ತದೆ. 
ವರ್ಣನೆಯ ಪ್ರಸಂಗಗಳಲ್ಲಿ ನೂರಾರು ವಸ್ತುಗಳನ್ನು ಕಲೆಹಾಕಲು ಗದ್ಯದ ಬೀಸಾದ ಬರವಣಿಗೆ ಅನುಕೂಲ 
ವಾಗುತ್ತದೆ. ತಾತ್ವಿಕವಾಗಿ ಗದ್ಯಕ್ಕೆ ಮುಗಿತಾಯವೆಂಬುದಿಲ್ಲ. ಹರಿಹರನ ರಗಳೆಗಳಲ್ಲಿ ಗದ್ಯ ಗದ್ಯವಾಗಿಯೇ 
ಕೆಲಸ ಮಾಡುತ್ತಿದ್ದರೆ ಷಟ್ಪದಿ ಕಾವ್ಯಗಳಲ್ಲಿ ಗದ್ಯ ಪದ್ಯದ ವೇಷವನ್ನು ತೊಟ್ಟು ವ್ಯವಹರಿಸುತ್ತದೆ. ಹಳೆಯ 
ಕಾವ್ಯಗಳಲ್ಲಿ ಎಷ್ಟೋ ಕಡೆಗೆ ಗದ್ಯ ಪದ್ಯಗಳು ಬೇರ್ಪಡಿಸಲು ಬಾರದಂತೆ ಕೂಡಿ ಹೋಗಿರುತ್ತವೆ. ಕಾವ್ಯ 
ಪ್ರದೇಶದ ನಿಮ್ನೋನ್ನತಗಳು ಗದ್ಯ ಪದ್ಯಗಳ ಬೆರಕೆಯಿಂದಲೇ ಉಂಟಾಗುತ್ತವೆ. 


೨ ಕರ್ನಾಟಕ ಭಾರತಿ 


ಆಧುನಿಕ ಭಾವಗೀತಕ್ಕೆ ಕತೆ ಮತ್ತು ಗದ್ಕ ಇವೆರಡರ ಹಂಗೂ ಇಲ್ಲ. ಪ್ರಾಚೀನ ಕಾವ್ಯದಲ್ಲಿ 
ಗೀತ ಸ್ವತಂತ್ರವಾಗಿ ತನ್ನ ಶಿಲ್ಪವನ್ನು ಕಟ್ಟಿಕೊಂಡಿದ್ದರೂ ಅದರ ಹರಹು ಚಿಕ್ಕದಾದ್ದರಿಂದ 
ಸಮಗ್ರವಾದ ಕಾವ್ಯವ್ಮಾಪಾರ ಅದರಿಂದ ಸಾಧ್ಯವಾಗುವದಿಲ್ಲ. ಹೊಸ ಕವಿತೆ ಹಳೆಯ ಗೀತಕ್ಕಿಂತ 
ಹೆಚ್ಚು ಸ್ವತಂತ್ರವಾದದ್ದು ಪಲ್ಲವಿ ಮತ್ತು ಅನುಪಲ್ಲವಿಗಳ ಬಂಧನವಿಲ್ಲದೆ ಅದು ಹೆಚ್ಚು 
ಮುಕ್ತವಾದದ್ದು. ಹೊಸ ಕವಿತೆ ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಈ ಮುಕ್ತತೆಯಿಂದಾಗಿ ಅದಕ್ಕೆ 
ಬೆಳವಣಿಗೆಯ ಅವಕಾಶವಿದೆ. ಅಂದರೆ ಹೊಸ ಭಾವಗೀತದ ಮೂಲಸ್ವರೂಪ ಗೀತವೆಂದು ತಪ್ಪು 
ತಿಳಿದುಕೊಂಡಿರುವದರಿಂದ ಈ ಗೊಂದಲಕ್ಕೆ ಅವಕಾಶ ಕೊಟ್ಟಂತಾಗಿದೆ. ಹಳೆಯ ಕಾವ್ಯ 
ರೂಪಾಂತರವನ್ನು ಪಡೆದು ಚಿಕ್ಕದಾಗಿದೆಯಾದ್ದರಿಂದ ಅದು ಕಳೆದುಕೊಂಡಿದ್ದೇನು ಮತ್ತು 
ಹೊಸದಾಗಿ ಪಡೆದು ಕೊಂಡಿದ್ದೇನು ಎನ್ನುವದರ ಲೆಕ್ಕಾಚಾರ ಇನ್ನೂ ಸರಿಯಾಗುತ್ತಿಲ್ಲ. ಇದರ 
ಅರ್ಥ ಹೊಸ ಕವಿತೆಯಲ್ಲಿ ಹಾಡಿನ ಅಂಶವಿಲ್ಲವೆಂದಲ್ಲ ಹೊಸ ಕವಿಗಳಲ್ಲಿ ಅನೇಕರು ಸುಂದರವಾದ 
ಗೀತೆಗಳನ್ನು ಬರೆದಿದ್ದಾರೆ, ಆದರೆ ಮುಖ್ಯವಾಗಿ ಕಾವ್ಯ ಕಳೆದುಕೊಂಡದ್ದೇನು ಮತ್ತು ಹೊಸದಾಗಿ 
ಪಡೆದು ಕೊಂಡದ್ದೇನು ಎಂಬುದರ ಬಗ್ಗೆ ಚರ್ಚೆಯಾಗಬೇಕು. 


ಶ್ರೀಯವರ ' `ಇಂಗ್ಲಿಷ್‌ ಗೀತೆಗಳು ' ಪ್ರಕಟವಾದ ಮೇಲೆ ಕನ್ನಡದಲ್ಲಿ ಹೊಸ ಕವಿತೆ 
ಜನ್ಮತಾಳಿತು ಎನ್ನುವದು ಒಂದು ಐತಿಹಾಸಿಕ ಸಂಗತಿ ಎನ್ನುವದು ನಿಜವಾದರೂ ಈ ಪರಿಸ್ಥಿತಿಯನ್ನು 
ವಿಶದವಾಗಿ ಆಲೋಚಿಸುವ ಅವಶ್ಯಕತೆ ಇದೆ. ನಿಜವಾಗಿ ಹೇಳಬೇಕೆಂದರೆ ಹೊಸ ಕವಿತೆಯ 
ಹುಡುಕಾಟ ಪ್ರಾರಂಭವಾಯಿತೆಂದು ಹೇಳುವದು ಸತ್ಕಕ್ಕೆ ಹೆಚ್ಚು ಸಮೀಪವಾಗಬಹುದು. ಇಂಗ್ಲಿಷ್‌ 
ಸಾಹಿತ್ಯದಲ್ಲಿ ಕೂಡ ವರ್ಡ್ಗವರ್ಥನಿಗಿಂತ ಮೊದಲೇ ಭಾವಗೀತ ಪ್ರಚಲಿತವಾಗಿತ್ತು. ಆದರೆ 
ವರ್ಡ್ಗವರ್ಥನಿಗಿಂತ ಮೊದಲು ಕವಿತೆ ದೀರ್ಥವಾಗಿರಲಿ ಚಿಕ್ಕದಾಗಿರಲಿ ಅದು ಒಪ್ಪಿದ್ದ ಕಾವೃಶಾಸ್ತ್ರ 
ಮಹಾಕಾವ್ಯದ ಮೇಲೆ ಆಧರಿಸಿದ್ದ ಕಾವೃಶಾಸ್ತ್ರ ವಾಗಿತ್ತು. ಭಾವಗೀತವನ್ನು ಆಧರಿಸಿದ್ದ ಕಾವ್ಯಶಾಸ್ತ್ರ 
ಕೊಲರಿಜನಿಂದ ಪ್ರಾರಂಭವಾಯಿತು. ಕೊಲರಿಜನಿಗೆ ಆಧಾರವಾಗಿದ್ದ ಕಾವ್ಶ ವರ್ಡ ವರ್ಥನ 
ಕವಿತೆಗಳಲ್ಲಿತ್ತು. ' ಪ್ರತಿಭೆ ' ಶಬ್ದಕ್ಕೆ ಸಂವಾದಿಯಾಗಬಹುದಾದ 1718017800೧ ಎಂಬ 
ಶಕ್ತಿಯನ್ನು ಗುರುತಿಸಿ ಅದೇ ಕಾವ್ಯಕ್ಕೆ ಮೂಲಸೆಲೆ ಎಂದು ಕೊಲರಿಜ್‌ ಹೇಳಿದ್ದು ಹೊಸ ಕವಿತೆಗಳ 
ಆಧಾರದ ಮೇಲೆ. ಕೊಲರಿಜ್‌ ತನ್ನ ತತ್ವವನ್ನು ತಿಳಿಯಪಡಿಸಲು ಶೇಕ್ಸಪಿಯರನಂಥ ಹಳೆಯ 
ಕವಿಗಳ ಕಾವ್ಯಪಂಕ್ತಿಯನ್ನು ಉದಾಹರಿಸುತ್ತಾನೆ. ತನ್ನ ಸಿದ್ದಾಂತದ ಪ್ರಕಾರ ಯಾವದು ಕಾವ್ಯವೋ 
ಅದನ್ನು ಹಳೆಯ ಕವಿಗಳಲ್ಲಿಯೂ ಹುಡುಕಬೇಕಾಗುತ್ತದೆ. ಶ್ರೀಯವರು ಪಂಪನ ಬನವಾಸಿಯ 
ವರ್ಣನೆಯ ನಾಲ್ಕು ಪದ್ಮಗಳನ್ನು ಕಾವ್ಯದ ಜೀವಾಳವೆಂಬಂತೆ ತೆಗೆದು ತೋರಿಸಿದರು. ಹಾಗೆ 
ನೋಡಿದರೆ ಹೊಸ ಕಾವ್ಯದ ಅನ್ವೇಷಣೆ ಇನ್ನೂ ಮುಗಿದಿಲ್ಲವೆಂದೇ ಹೇಳಬೇಕು. 


ವರ್ಡ್ಸವರ್ಥನ ಕಾವ್ಮಶಾಸ್ತ್ರದಲ್ಲಿ 6977010೧ ಮತ್ತು 196170 ಎಂಬ ಶಬ್ದಗಳಿಗೆ 
ಪ್ರಾಶಸ್ತ್ಯವಿದೆ. ಬಹುಶಃ ನಮ್ಮಲ್ಲಿ ' ಭಾವ' ಶಬ್ದ ಈ ಇಂಗ್ಲಿಷ್‌ ಪದಗಳನ್ನು ಕನ್ನಡಿಸಲಿಕ್ಕೆಂದು 
ಬಂದಿರಬೇಕು. ಬೇಂದ್ರೆಯವರು ತಮ್ಮದೊಂದು ಹೇಳಿಕೆಯಲ್ಲಿ ಹಳೆಯ ಕಾವ್ಮ ಅರ್ಥಪ್ರಧಾನ 
ವಾಗಿದ್ದರೆ ಹೊಸ ಕವಿತೆ ಭಾವಪ್ರಧಾನವಾಗಿದೆಯೆಂಬ ಮಾತನ್ನು ಹೇಳಿದ್ದಾರೆ. ಜೀವನದಲ್ಲಿ ಕೆಲವು 
ಸನ್ನಿವೇಶಗಳು ಕೆಲವು ಭಾವಗಳನ್ನು ಹುಟ್ಟಿಸುತ್ತವೆಂಬ ಮಾತನ್ನು ವರ್ಡ್ಸವರ್ಥ ಹೇಳುತ್ತ ಕವಿತೆಗೆ 
ಆ ಸನ್ನಿವೇಶಕ್ಕಿಂತ ಆ ಭಾವ ಮುಖ್ಯ ಎಂಬ ಮಾತನ್ನು ಆಡುತ್ತಾನೆ. ಬಹುಶಃ ೧೮ನೆಯ ಶತಮಾನದ 
ಕೊನೆಯ ಭಾಗದಲ್ಲಿ ಫ್ರೆಂಚ್‌ ರಾಜ್ಯಕ್ರಾಂತಿಯ ನಂತರ ವೃಕ್ತಿ ತನ್ನ ಸಮಾಜದಿಂದ ತಾನು ಭಿನ್ನ 


ಭಾವಗೀತದ ಸ್ವರೂಪ ಸ ೩ 


ಎಂಬ ಅರಿವು ಮೂಡಿದಂದಿನಿಂದ ಈ ಪ್ರಕ್ರಿಯೆ ಪ್ರಾರಂಭವಾಗಿರಬೇಕು. ವ್ಯಕ್ತಿ ಸಮಾಜದ ಒಂದು 
ಜೀವಂತ ಅಂಗವಾಗಿದ್ದಾಗ ವ್ಯಕ್ತಿಯ ಸಂವೇದನೆ ತನ್ನ ಸಮಾಜದ ಸಂವೇದನೆಯಿಂದ ಭಿನ್ನವಾಗಿ 
ರಲಿಲ್ಲ. ತಂದೆ ತಾಯಿಗಳಿಂದ ದೈಹಿಕವಾಗಿ, ಮಾನಸಿಕವಾಗಿ ದೂರವಾಗುತ್ತ ಮಗು ತನ್ನ 
ವೈಯಕ್ತಿಕತೆಯನ್ನು ಪಡೆಯುವಂತೆ ವ್ಯಕ್ತಿ ತನ್ನ ಸಮಾಜದ ರಕ್ಷಣೆ ಪೋಷಣೆಗಳಿಂದ, ಅದು ಹೇರುವ 
ನಿರ್ಬಂಧನಗಳಿಂದ, ನೀತಿ ನಿಯಮಗಳಿಂದ, ಧಾರ್ಮಿಕತೆಯಿಂದ ಬಿಡಿಸಿಕೊಂಡು ಸ್ವತಂತ್ರ ವಾದ 
ವೈಯಕ್ತಿಕತೆಯನ್ನು ಪಡೆದುದ್ದು ಇತಿಹಾಸದಲ್ಲಿ ತೀರ ಇತ್ತೀಚಿನ ಘಟನೆಯಾಗಿದೆ. 


ಇಂಥ ಪರಿಸ್ಥಿತಿಯಲ್ಲಿ ಭಾವ ತನ್ನ ಸನ್ನಿವೇಶದಿಂದ ವಿಚ್ಛೇದವನ್ನು ಪಡೆಯುತ್ತದೆ. ಹೀಗೆ 
ವಿಚ್ಛೇದವನ್ನು ಪಡೆದ ಭಾವ ಅಭಿವ್ಯಕ್ತಿಯನ್ನು ಪಡೆಯುವದು ಹೇಗೆ ? ಕಾವ್ಯಕ್ಕೆ ವಕ್ರೋಕ್ತಿ 
ಹೆಚ್ಚು ಪ್ರಿಯವಾದದ್ದು, ಪ್ರತ್ಯಕ್ಷಕ್ಕಿಂತ ಪರೋಕ್ಷ ಹೆಚ್ಚು ಪ್ರೀತಿಯದು. ಕಥನ ಕಾವ್ಯದಲ್ಲಿ 
ಕಾವ್ಯಕಥೆಯ ಮೂಲಕವಾಗಿ ಪ್ರಕಟವಾಗುತ್ತದೆ. ಕಾವ್ಯದ ಸಂಗತಿಯಲ್ಲಿ ಕಥೆಯು ಕಾವ್ಮ 
ವಾಗುತ್ತದೆಂಬ ಮಾತು ಬೇರೆ. ಆದರೆ ಸನ್ನಿವೇಶದಿಂದ ವಿಚ್ಛೇದವನ್ನು ಪಡೆದ ಭಾವ ಸನ್ನಿವೇಶ 
ಗಳಿಂದ ತುಂಬಿದ ಕಥೆಯಲ್ಲಿ ಪ್ರವೇಶಿಸುವದು ಹೇಗೆ ? ಬಹುಶಃ ಇದಕ್ಕಾಗಿಯೇ ಕಾವ್ಯವೆಂದರೆ 
ಉಪಮಾನದ ಬಗ್ಗೆ ಇರುವ ಅದಮ್ಯವಾದ ಹಂಬಲ ಎಂದು ಒಬ್ಬ ಅಮೇರಿಕನ್‌ ಕವಿ ಹೇಳಿರ 
ಬೇಕು. ಕಾವ್ಶ ತನಗಿಂತ ಭಿನ್ನವಾದದ್ದನ್ನು ಭಿನ್ನವಾಗಿದ್ದರೂ, ಸಮಾನಧರ್ಮವುಳ್ಳ ಉಪಮಾನ 
ವನ್ನು ಜಗತ್ತಿನಲ್ಲಿ ಹುಡುಕುತ್ತಿರಬೇಕು. " ಉಪಮಾನಿಷ್ಕಾಃ ಕವಯಃ '" ಎಂದು ನಮ್ಮ 
ಅಲಂಕಾರಿಕರೂ ಹೇಳಿದ್ದಾರೆ. ಉಪಮೆಯಂತೆ ಕಾವ್ಯ ವಿರೋಧವನ್ನೂ ಹುಡುಕುತ್ತಿರುತ್ತದೆ. ಎರಡು 
ಭಿನ್ನವಸ್ತುಗಳಲ್ಲಿಯ ಸಮಾನಧರ್ಮ ಉಪಮೆಯಾದರೆ ಎರಡು ಸಮಾನವಾದ ವಸ್ತುಗಳ ನಡುವಿನ 
ಭಿನ್ನತೆಯನ್ನೂ ಕಾವ್ಯ ಆಶ್ರಯಿಸಬಹುದು. ಕಾವ್ಯದ ವಕ್ರಗತಿ ಉಪಮೇಯ ಮತ್ತು ವಿರೋಧ 
ಗಳನ್ನು ಆಶ್ರಯಿಸಿ ಪ್ರಕಟವಾಗಬಹುದು. ಕಥೆ ಕಳೆದು ಹೋಗಿರುವದರಿಂದ ಈಗ ಉಳಿದಿರುವದು 
ಕವಿಯ ವೈಯಕ್ತಿಕತೆ ಮಾತ್ರ. ಹಿಂದಿನ ಭಕ್ತಕವಿಗಳಲ್ಲೂ ವೈಯಕ್ತಿಕತೆ ಇತ್ತು. ಆದರೆ ದೇವರಿಗೆ 
ಅರ್ಪಿತವಾಗುವ ವೈಯಕ್ತಿಕತೆ ತನ್ನ ಮಾನಸಿಕ ತುಮುಲವನ್ನು ಕಳೆದುಕೊಂಡು ದೇವರಿಗೆ ಮೊರೆ 
ಹೋಗುತ್ತಿತ್ತು. ಆಧುನಿಕ ಕಾವ್ಯದಲ್ಲಿ ಅಭಿವ್ಯಕ್ತವಾಗುವ ವೈಯಕ್ತಿಕತೆ ಬೇರೆ ಬಗೆಯದು. ವ್ಯಕ್ತಿಯ 
ಆತ್ಮನಿಷ್ಕತೆ ಜಗತ್ತಿನ ವಸ್ತುನಿಷ್ಠತೆಯೊಂದಿಗೆ ಸಂವಾದವನ್ನೋ ಸಂಘರ್ಷವನ್ನೋ ಬೆಳೆಸುತ್ತ 
ಸಂಬಂಧ ಕಟ್ಟಿಕೊಳ್ಳಬೇಕು. ಈ ಸಂಬಂಧವನ್ನು ಭಾಷೆಯ ಮೂಲಕ, ಭಾಷೆಯಲ್ಲಿ ರೂಪುಗೊಳ್ಳುವ 
ಕವಿತೆಯ ಮೂಲಕ ಕಟ್ಟಿಕೊಳ್ಳುವುದು ಅನಿವಾರ್ಯವಾಗುತ್ತದೆ. ಕವಿತೆಯಿಂದ ಕವಿತೆಗೆ ಭಾಷೆ 
ಯಲ್ಲಿಯ ಕುಶಲಕರ್ಮ ಬದಲಾಗುತ್ತದೆ. 


"ಭಾವ ' ಎಂಬ ಶಬ್ದವನ್ನು ಯಾವ ಅರ್ಥದಲ್ಲಿ ಇಲ್ಲಿ ಬಳಸಲಾಗುತ್ತಿದೆ ? ಈ ಪ್ರಶ್ನೆ 
ಬಹಳ ಮುಖ್ಯವಾದದ್ದು. ರಸದಲ್ಲಿ ಪರಿವರ್ತನೆಗೊಳ್ಳುವ ಸ್ಥಾಯಿ ಸಂಚಾರಿ ಭಾವಗಳೇ ? ಅಥವಾ 
ಇಂಗ್ಲಿಷ್‌ 1661/೧0 ಅಥವಾ 69೧70000 ಗೆ ಪ್ರತಿಯಾಗಿರುವ ಸರಳವಾದ ಭಾವವೇ? ಬೇಂದ್ರೆ 
ಯವರಿಗೆ ` ಭಾವ ' ಎಂದರೆ ಕವಿಯ ಮಾನಸ ಭೂಮಿಯಲ್ಲಿ ಮೂಡಿದ ಸತ್ಯದ ಪ್ರತಿಮೆ, ಅಸ್ತಿತ್ವದ 
ಅರಿವಿನ ಅನುಭವವೇದ್ಯವಾದ ರೂಪ. `ಭಾವ' ಎಂಬ ಶಬ್ದ ಹೊಸ ಕವಿಗಳಿಗೆ ಬೇರೆ ಬೇರೆ 
ಅರ್ಥಗಳನ್ನು ಸ್ಫುರಿಸಿದ್ದು ಮಹತ್ವದ ಮಾತಾಗಿದೆ. ಈ ಹೊಸ ಯುಗದಲ್ಲಿ ಕಣ್ಣು ಬಿಟ್ಟ ಕವಿಗಳಿಗೆ 
ಸುತ್ತಲಿನ ಜಗತ್ತು ಹೊಸದಾಗಿ ಕಂಡಿತು. ಕವಿತೆಯ ವಸ್ತು ಹಳೆಯ ಕಥೆಯೇ ಆಗಬೇಕಿಲ್ಲ 
ಎಂಬ ಮಾತು ಮನದಟ್ಟಾದ ಮೇಲೆ ಬಿಡುಗಡೆಯ ಸಂಭ್ರಮದಲ್ಲಿ ಅವರು ತಮಗೆ ಸರಿ 


ಕರ್ನಾಟಕ ಭಾರತಿ 


ತೋರಿದಂತೆ ಪ್ರಯೋಗನಿರತರಾದರು. ಕುವೆಂಪು ಓರೆಯ ಹೂವಿನ ಬಗ್ಗೆ ಕವಿತೆ ಬರೆದರು. ಅದು 
ಕೇವಲ ವರ್ಣನಾತ್ಮಕವಾದ ಕವಿತೆಯಲ್ಲ, ಬಂಡುಗಾರಿಕೆಯ ಸಂಕೇತವೂ ಆಗಿದೆ. ಹೀರೆಯ ಹೂವಿನ 
ಬಗ್ಗೆ ಕವಿತೆ ಬರೆದದ್ದರಿಂದ ಕಾವ್ಯ ಇಲ್ಲಿಯವರೆಗೆ ನೋಡದಿದ್ದ ಜಗತ್ತಿನ ಒಂದು ಭಾಗದ ಮೇಲೆ 
ಬೆಳಕು ಬಿದ್ದಂತಾಯಿತು. ಬೇಂದ್ರೆಯವರ ಒಂದು ಕವಿತೆಯಲ್ಲಿಯ ಈ ನುಡಿಯನ್ನು ನೋಡಬಹುದು. 


ಹಾಳು ಬೀಳು ಪಡವು ಬಂಜೆ 

ಹಕ್ಕಲೊಕ್ಕಲೆಲ್ಲವೂ 

ವ್ಯಾಪ್ತವಾಯ್ತು ಹೂವ ಹೂವ 

ರಾಸಲೀಲೆಗೆಲ್ಲವೂ. ( ಶ್ರಾವಣದ ವೈಭವ ) 

ಮೊದಲಿನ ಎರಡು ಸಾಲುಗಳಲ್ಲಿ `ಹಾಳು' ಎಂಬ ಶಬ್ದವನ್ನು ಬಿಟ್ಟರೆ ಉಳಿದೆಲ್ಲ 

ಶಬ್ದಗಳೂ ಹೊಸವು. ಪ್ರತಿಯೊಂದು ಶಬ್ದ ಊಷರ ಭೂಮಿಯ ಅನೇಕ ಪ್ರಕಾರಗಳನ್ನು ಗುರುತಿಸಿ 
ಹೇಳುತ್ತವೆ. ಇಲ್ಲಿ ನಿರೂಪಿತವಾಗಿರುವ ವಸ್ತುವೆಂದರೆ ಊಷರವಿದ್ದದ್ದು ಉರ್ವರವಾಗುವದು. 
ಪಡಬಿದ್ದ ನೆಲದಲ್ಲಿ ಶ್ರಾವಣದ ಮಳೆಯ ಮಾಂತ್ರಿಕ ಸ್ಪರ್ಶದಿಂದ ಹುಲ್ಲು ಹುಟ್ಟಿ ಹೂವಾಗುವದು. 
ಇದು ಕೇವಲ ಶ್ರಾವಣದ ಒಂದು ವಾಸ್ತವ ವರ್ಣನೆಯೆಂದು ತೋರುವದಿಲ್ಲ. ಸೃಜನಶಕ್ತಿಯ 
ಸ್ವಭಾವ ಮತ್ತು ಸ್ವರೂಪಗಳನ್ನು ಕುರಿತು ಈ ಕವಿತೆ ಚಿಂತಿಸುತ್ತದೆ. ಶ್ರಾವಣದ ಮಳೆ ನೆಲವನ್ನು 
ಫಲವತ್ತಾಗಿ ಮಾಡುತ್ತದೆ. ಈ ಪ್ರಕ್ರಿಯೆಯ ವಿವರಗಳು ಕಣ್ಣಿಗೆ ಕಾಣುವದಿಲ್ಲ. ಬೇಸಿಗೆಯ 
ಬಿಸಿಲಿನಲ್ಲಿ ಸುಟ್ಟು ಹೋಗಿದ್ದ ಬಂಜೆ ನೆಲದಲ್ಲಿ ಶ್ರಾವಣದ ಮಳೆಯಿಂದಾಗಿ ಹೂವುಗಳೆ ರಾಸಲೀಲೆ 
ನಡೆಯುತ್ತದೆ. ಈ ಸಂಗತಿಯ ದೃಶ್ಯ ವಿವರಗಳ ಹಿಂದೆ ಅದೃಶ್ಯ ಶಕ್ತಿಯೊಂದು ಕೆಲಸ ಮಾಡುತ್ತಿದೆ. 
ಬೀಳು, ಪಡ, ಹಕ್ಕಲು ಮೊದಲಾದ ಶಬ್ದಗಳು ಹೀಗೆಯೇ ಕಾವ್ಯದಲ್ಲಿ ಪ್ರವೇಶ ಮಾಡಿ ತಮ್ಮ 
ರಾಸಲೀಲೆಯನ್ನು ನಡೆಸುತ್ತವೆ. ಶ್ರಾವಣ ಕಳೆದ ಮೇಲೆ ಈ ಹೂವುಗಳು ಏನಾಗುತ್ತವೆ ? ಅದರ 
ಗೊಡವೆ ಈ ಕವಿತೆಗೆ ಇಲ್ಲ. ಪ್ರಾಕೃತಿಕ ಸೃಷ್ಟಿಯಲ್ಲಿಯಂತೆ ಸಾಹಿತ್ಯದಲ್ಲಿ ಕಂಡು ಮರೆಯಾಗುವ 
ಅನೇಕ ಸಂಗತಿಗಳಿವೆ. ಉಳಿಯಬೇಕಾದದ್ದು ಉಳಿಯುತ್ತದೆ, ಉಳಿದದ್ದು ಅಳಿದುಹೋಗುತ್ತದೆ. 
ಶ್ರಾವಣದ ಮಂತ್ರಶಕ್ತಿಯನ್ನು ವಶಪಡಿಸಿಕೊಳ್ಳುವದು ಮುಖ್ಯವಾಗಿದೆ. 


ಸೃಜನಶಕ್ತಿಯನ್ನು ಗುರುತಿಸಿದ ಮೇಲೆ ಅದರ ಪ್ರಭಾವ ನಮ್ಮ ಕಎಗಳ ಮೇಲೆ ಎಷ್ಟು 
ಆಯಿತೆಂದರೆ ಕಾವ್ಯದ ನೈಪುಣ್ಯ ಅಷ್ಟೊಂದಾಗಿ ಕಣ್ಣಿಗೆ ಕಾಣಲಿಲ್ಲ. ಶ್ರಾವಣದ ಮಳೆಯಿಂದ ನೆಲ 
ಫಲವತ್ತಾಗುವ ಪ್ರಕಿಯೆಗೆ ಯಾವ ನೈಪುಣ್ಕವೂ ಬೇಕಾಗಿಲ್ಲ. ಬೇಂದ್ರೆಯವರ ಒಂದು ಕವಿತೆ 
ಯಲ್ಲಿಯ ಈ ಸಾಲುಗಳು ಈ ದೃಷ್ಟಿಯಿಂದ ಮನನೀಯವಾಗಿವೆ. ' ಬಿತ್ತಿದರೆ ಬಿತ್ತುವದು ಮುಕ್ಕು 
ಚಿಕ್ಕೆಯ ಕಾಳು | ಮುತ್ತು ರತುನವ ಬಿತ್ತಿ ಮಾಡದಿರು ಹೊಲ ಹಾಳು. ಚುಕ್ಕೆಗಳ ಕಾಳನ್ನು ಬಿತ್ತ 
ಬೇಕೇ ಹೊರತು ಮುತ್ತುರತ್ನಗಳನ್ನಲ್ಲ. ಚಿಕ್ಕೆಗಳ ಕಾಳನ್ನು ಬಿತ್ತುವದೆಂದರೇನು ? ಕಾವ್ಕ ಕೃಷಿ 
ಸಾಮಾನ್ಯವಾದದ್ದಲ್ಲ. ಸಾಮಾನ್ಯವಾದ ಭಾಷೆಯಲ್ಲಿ ಅಸಾಮಾನ್ಯವಾದ ಅರ್ಥವನ್ನು ಒಡಮೂಡಿ 
ಸುವದು ಹೊಸ ಕವಿತೆಯ ಆಕಾಂಕ್ಸೆಯಾಗಿತ್ತು. ಅನುಭಾವದ ಅಭಿವ್ಯಕ್ತಿ ನವೋದಯ ಕಾವ್ಯದ 
ಒಂದು ಅದಮ್ಯವಾದ ಹಂಬಲವಾಗಿತ್ತು. ಭಾವಗೀತದ ಸ್ವರೂಪ ಅನುಭಾವದ ಅಭಿವ್ಯಕ್ತಿಗಾಗಿ 
ಇಂಬು ಕೊಡುವ ಸ್ವರೂಪವಾಗಿದೆ. ಸೃಜನಶಕ್ತಿಯ ಸ್ವರೂಪ ಕೂಡ ಅನುಭಾವದಂತೆ 
ಆಧ್ಯಾತ್ಮಿಕವಾಗಿತ್ತು. ಆದ್ದರಿಂದ ಅನುಭಾವದ ಕಾವ್ಯವನ್ನು ಮತ್ತು ಕಾವ್ಯದ ಅನುಭಾವವನ್ನು 
ಕೂಡಿಯೇ ನವೋದಯ ಕಾಲದ ಭಾವಗೀತ ಸೂರೆ ಮಾಡತೊಡಗಿತು. ಈ ಕಾಲದ ಅರವಿಂದರು 


ಭಾವಗೀತದ ಸ್ವರೂಪ ೫ 


ಮತ್ತು ರವೀಂದ್ರನಾಥರ ಪ್ರಭಾವ ನಮ್ಮ ಕವಿಗಳ ಮೇಲೆ ಬಿದ್ದದ್ದರ ರಹಸ್ಕ ಕೂಡ ಈ ಸಂಗತಿಯಿಂದ 
ಗೊತ್ತಾಗುತ್ತದೆ. 


ಹೊಸ ಭಾವಗೀತಗಳಲ್ಲಿ ಬಹಳಷ್ಟು ನಿಸರ್ಗದ ಚಲುವನ್ನು ಕುರಿತು ಬರೆದವುಗಳಾಗಿವೆ. 
ಹಳೆಯ ಕಾವ್ಕಗಳಲ್ಲಿ ಕೂಡ ಪ್ರಕೃತಿ ವರ್ಣನೆ ಬೇಕಾದಷ್ಟಿತ್ತು. ಆದರೆ ಪ್ರಕೃತಿಯ ಚಲುವು ಹಳೆಯ 
ಕಾವ್ಯಗಳಲ್ಲಿ ಉದ್ದೀಪನವಾಗಿ ಬರುತ್ತಿತ್ತೇ ಹೊರತು ಆಲಂಬನವಾಗಿ ಅಲ್ಲ. ಹಳೆಯ ಕಾವ್ಮ 
ಗಳಲ್ಲಿಯ ಯತುವರ್ಣನೆ ಮನುಷ್ಯರ ಜೀವನಕ್ಕೆ ಹಿನ್ನೆಲೆಯಾಗಿ ಮಾತ್ರ ಬರುತ್ತಿತ್ತು. ಕಾಳಿದಾಸನ 
"ಮೇಘ ಸಂದೇಶ' ದಲ್ಲಿಯ ಪ್ರಕೃತಿ ವರ್ಣನೆಯ ವಿವರಗಳು ಇಂದಿಗೂ ಹೊಸದಾಗಿವೆ. ಆದರೆ 
ಪ್ರಕೃತಿಗೆ ಒಂದು ವ್ಯಕ್ತಿತ್ವ ಬಂದದ್ದು ಹೊಸ ಕವಿತೆಯಲ್ಲಿಯೇ. ಕುವೆಂಪುರವರ : ತೇನೆ ಹಕ್ಕಿ'ಅಥವಾ 
ಬೇಂದ್ರೆಯವರ ' ಬೆಳಗು' ಇಂಥ ಕವಿತೆಗಳಿಗೆ ಸಂದರ್ಭವೆಂದರೆ ಆ ಕವಿತೆಗಳ ವಸ್ತುವೇ. ತೇನೆ 
ಹಕ್ಕಿಯ ಬಗ್ಗೆ ಆ ಕವಿತೆ ತಿಳುವಳಿಕೆಯನ್ನು ನೀಡುವದಿಲ್ಲ, ಬದಲಾಗಿ ಓದುಗನಲ್ಲಿಯ ತೇನೆ' 
ಹಕ್ಕಿಯ ಬಗೆಗಿನ ತಿಳುವಳಿಕೆ ಆ ಕವಿತೆಯನ್ನು ತಿಳಿದುಕೊಳ್ಳಲು ಸಹಾಯಮಾಡುತ್ತದೆ. 
ಕವಿತೆಯಲ್ಲಿಯ ತೇನೆ ಹಕ್ಕಿಯೂ ಹೌದು, ಕವಿತೆ ಉಪಯೋಗಿಸುವ ರೂಪಕವೂ ಹೌದು. ಅದು 
ಕೇವಲ ರೂಪಕವಾದರೆ ಕವಿತೆಗೆ ಒಂದು ಒಗಟಿನ ಸ್ವರೂಪ ಬರುತ್ತದೆ. ತೇನೆ ಹಕ್ಕಿಯ ಜೊತೆಗೆ 
ಕವಿಗೆ ಇರುವ ಆತ್ಮೀಯತೆ ಕಾವ್ಯ ಸಂವೇದನೆಯ ಇತಿಹಾಸದ ಬೇರೊಂದು ಕತೆಯನ್ನು ಹೇಳುತ್ತದೆ. 


__. *ತೇನೆ ಹಕ್ಕಿ' ಎಂಬ ಕವಿತೆ ಸಂಬೋಧನೆಯ ರೂಪದಲ್ಲಿದೆ. ತನ್ನ ಮಾತು ಹಕ್ಕಿಗೆ 
ತಿಳಿದಿದೆಯೋ ಇಲ್ಲವೋ ಎಂಬುದನ್ನು ಲೆಕ್ಕಿಸದೆ ಕವಿತೆ ಹಕ್ಕಿಯ ಜೊತೆಗೆ ಮಾತಾಡುತ್ತದೆ. ಹಕ್ಕಿಯ 
ಚೇಷ್ಟೆಗಳು ಕವಿಗೆ ಒಂದು ತಾತ್ವಿಕ ದೃಷ್ಟಿಯನ್ನು ಕಲಿಸಬೇಕೆಂಬ ನಿರೀಕ್ಷೆ ಕವಿತೆಯಲ್ಲಿದೆ. ಬಿಸಿಲು 
ತಂಪುಗಳನು ಮೀರಿ | ಸಮತೆಯಿಂದ ನಡೆವುದಂ ಕಲಿಸು ನನಗೆ ಮೊದಲು ಕೊನೆಗೆ | ನೆಲ ಬಾನ್ಗಳ 
ಪಡೆವುದಂ !' ಪ್ರವೃತ್ತಿ ಮತ್ತು ನಿವೃತ್ತಿ ಮಾರ್ಗಗಳ ಅಪೂರ್ಣತೆಯನ್ನು ಕಂಡು ಪ್ರವೃತ್ತಿಯನ್ನೇ 
ನಿವೃತ್ತಿಯನ್ನಾಗಿ ಮಾರ್ಪಡಿಸುವ ಒಂದು ಹೊಸ ಉಪಾಯದ ವರ್ಣನೆ ಇಲ್ಲಿದೆ. ತೇನೆ ಹಕ್ಕಿಗೂ 
ಇಂಥ ತಾತ್ವಿಕತೆಗೂ ಇರುವ ಸಂಬಂಧ ಉಪಮಾನ ಮತ್ತು ಉಪಮೇಯಗಳ ಸಂಬಂಧ. 
ಪ್ರತೀಕಾತ್ಮಕತೆಯಲ್ಲಿಯ ಸಂಬಂಧ ಕೂಡ ಮೂಲತಃ ಇದೇ ಸಂಬಂಧವಾಗಿದೆ. ಕವಿತೆಯ ಪ್ರಯತ್ನ 
ವೆಂದರೆ ಹಕ್ಕಿ ಪ್ರತೀಕವಾಗುವ ಹೊಂಚಿನಲ್ಲಿದ್ದಾಗಲೂ ತನ್ನ ವಾಸ್ತವ ರೂಪವನ್ನು ಕಳೆದುಕೊಳ್ಳ 
ಬಾರದು. ಈ ತಾತ್ವಿಕತೆಯನ್ನು ಮೀರಿ ಕೂಡ ತೇನೆ ಹಕ್ಕಿ ಹಾಡಬೇಕು. ಆಗ ಮಾತ್ರ ಅದು ಕವಿತೆ 
ಯಲ್ಲಿ ಉದ್ದೀಪನವಾಗದೆ ಆಲಂಬನವಾಗುತ್ತದೆ. ಆಲಂಬನವಾಗುವದರಿಂದ ಅದು ತಾನೇ ಅರ್ಥ 
ವಾಹಕವೂ ಆಗುತ್ತದೆ. ಹೊಸ ಕವಿತೆಯ ಸೃಜನಶಕ್ತಿ ಪ್ರಕೃತಿಯನ್ನು ಅರ್ಥ ವಾಹಕವನ್ನಾಗಿ ಮಾಡಿ 
ಕೊಂಡು ಕವಿತೆಯ ಮೂಲಕವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಪ್ರಕೃತಿಯ ಬಗ್ಗೆ 
ಹೊಸದಾದ ಕಾವ್ಯಮಯವಾದ ತಿಳುವಳಿಕೆಯನ್ನು ನೀಡುತ್ತದೆ. 


ನವೋದಯ ಕವಿಗಳ ಪ್ರಕೃತಿಪ್ರೇಮ ಇಂಗ್ಲೀಷ ರೊಮ್ಯಾಂಟಿಕ್‌ ಕಾವ್ಯದಿಂದ ನಮಗೆ 

ಬಂದದ್ದು ಎನ್ನುವದರಲ್ಲಿ ಸಂಶಯವಿಲ್ಲ. ನಮ್ಮ ದೇಶದ ಕವಿಗಳ ಮೇಲೆ ವರ್ಡ್ಗವರ್ಥನ ಪ್ರಭಾವ 
ಉಳಿದ ಕವಿಗಳಿಗಿಂತ ಹೆಚ್ಚಾಗಿರುವದು ಸುಳ್ಳಲ್ಲ. ಆದರೂ ಇಲ್ಲಿ ಒಂದು ಮಾತನ್ನು ಹೇಳಬೇಕು. 
ಇಂಗ್ಲೀಷ ರೊಮ್ಯಾಂಟಿಕ್‌ ಕಾವ್ಯದಲ್ಲಿಯಂತೆ ಪ್ರಕೃತಿಯನ್ನು ಒಂದು ಪುಸ್ತಕವನ್ನಾಗಿ ನಮ್ಮ ಕವಿಗಳು 
ಮಾರ್ಪಡಿಸಲಿಲ್ಲ. ಪುಸ್ತಕವನ್ನೋದಿದಂತೆ ಪ್ರಕೃತಿಯನ್ನು ಓದಲು ನಮ್ಮ ಕವಿಗಳು ಮನಸ್ಸು 
ಮಾಡಲಿಲ್ಲ. ಹುಡುಕಿದರೆ ' ದೇವರು ರುಜು ಮಾಡಿದನು ' ` ಕವಿ ರಸವಶನಾಗುತೆ ಅದ ನೋಡಿದನು 


ಕರ್ನಾಟಕ ಭಾರತಿ 


ಎಂಬಂಥ ಕಾವ್ಮದ ಪಂಕ್ತಿಗಳು ದೊರೆಯಬಹುದಾದರೂ ಪ್ರಕೃತಿಯೆಂದರೆ ತಿಳುವಳಿಕೆಯನ್ನು ನೀಡುವ 
ಪುಸ್ತಕವೆಂದು ಕವಿಗಳು ನಂಬಿದಂತಿಲ್ಲ. ಪ್ರಕೃತಿಯೆಂದರೆ ಚಲುವಿನ ಪ್ರತಿಮೆಗಳ ಆಗರ ಅಷ್ಟೇ. 
ಕುವೆಂಪು ಅವರಂಥವರು ಪ್ರಕೃತಿಯ ಪ್ರತಿಮೆಗಳಾದ ಮಳೆಬಿಲ್ಲು, ಕೋಗಿಲೆ, ಮೋಡಗಳಿಂದ 
ನೀತಿಪಾಠಗಳನ್ನು ವ್ಯಂಜಿಸುವಂತೆ ಮಾಡಿದರೂ ಅದು ಅಷ್ಟೊಂದು ಆಳವಾಗಿ, ಜೀವನದ 
ದೃಷ್ಟಿಕೋನದಲ್ಲಿ ಆಮೂಲಾಗ್ರವಾಗಿ ಬದಲಾವಣೆ ಮಾಡಿದಂತಿಲ್ಲ. 


ಭಾವಗೀತದ ಪ್ರಕಾರ ರೂಢವಾದಂದಿನಿಂದ ನಿಜವಾದ ಕಾವ್ಯವೆಂದರೇನೆಂಬ ಪ್ರಶ್ನೆ 
ಹುಟ್ಟಿಕೊಂಡಿತು. ಕವಿತೆಯ ಬಾಹ್ಮರೂಪ ಬದಲಾದ ಮೇಲೆ ಇಂಥ ಪ್ರಶ್ನೆಗಳು ಏಳುವದು ಸಹಜ 
ವಾಗಿದೆ. ತಾಳ್ಮೆಯಿಂದ ಈ ಪ್ರಶ್ನೆಗೆ ಉತ್ತರವನ್ನು ಹೇಳಬಹುದು. ಆದರೆ ಕಾವ್ಯವೇ ಕಾವ್ಯದ 
ಅನ್ವೇಷಣೆಯಲ್ಲಿ ತೊಡಗಿರುವದು ಹೊಸ ಕಾವ್ಯದ ಒಂದು ಹವ್ಯಾಸವಾಗಿದೆ. ಹಳೆಯ ಕಾವ್ಯದಿಂದ 
ಹೊಸ ಕಾವ್ಯ ಭಿನ್ನವಾಗಿರುವ ಸಂಗತಿ, ಕಾವ್ಯದ ಸ್ವಪ್ರಜ್ಞೆಯಲ್ಲಿ ಇಳಿದಂತಾಗಿದೆ. ಅಲ್ಲದೆ ಕವಿ 
ಮತ್ತು ಕಾವ್ಯ ಇವರ ನಡುವಿನ ಸಂಬಂಧ, ಸಮಕಾಲೀನ ಜಗತ್ತಿನಲ್ಲಿ ಕಾವ್ಯದ ಪ್ರಯೋಜನ, 
ಕಾವ್ಯದ ಸ್ವರೂಪ, ಕಾವೃಭಾಷೆ ಮೊದಲಾದವುಗಳ ಬಗ್ಗೆ ಕಾವ್ಶ ಮತ್ತು ವಿಮರ್ಶೆ ಕೂಡಿಕೊಂಡು 
ಹೊಸದಾಗಿ ಚರ್ಚಿಸಲು ಪ್ರಾರಂಭಿಸಿದವು. ವಿಮರ್ಶೆಯಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳಿ ಅವುಗಳಿಗೆ 
ತಮಗೆ ಸೂಕ್ತವಾಗಿ ಕಾಣುವ ಪರಿಹಾರವನ್ನು ಸೂಚಿಸುವದು ಸಾಮಾನ್ಯವಾಗಿದೆ. ಕಾಲಕಾಲಕ್ಕೆ 
ಕಾವ್ಕಶಾಸ್ತ್ರ ಹೊಸಹೊಸದಾಗಿ ನಿರ್ಮಾಣವಾಗಲೇಬೇಕು. ಆದರೆ ಹೊಸಕವಿತೆಯಲ್ಲಿಯ ಒಂದು 
ವಿದ್ಯಮಾನವೆಂದರೆ ಕಾವ್ಯವೇ ಕಾವ್ಯದ ವಸ್ತುವಾಗುವದು. ಬೇಂದ್ರೆಯವರ ಎಷ್ಟೋ ಕವಿತೆಗಳು 
ಕಾವ್ಯದ ಹುಟ್ಟು ಬೆಳವಣಿಗೆಯ ಬಗ್ಗೆ, ಕಾವ್ಯ ಪ್ರಯೋಜನದ ಬಗ್ಗೆ, ಕಾವ್ಯದ ಶಕ್ತಿಯ ಬಗ್ಗೆ 
ಇವೆ. ನವ್ಯ ಕವಿಗಳು ಕಾವ್ಯದ ಸ್ವರೂಪ ಬದಲಾದದ್ದರ ಬಗ್ಗೆ, ಹಳೆಯ ಕಾವ್ಯದ ಪ್ರಭಾವ ಕುಗ್ಗಿದ್ದರ 
ಬಗ್ಗೆ ಕಾವ್ಯದ ಧ್ಯೇಯ ಧೋರಣೆಗಳು ಭಿನ್ನವಾದದ್ದರ ಬಗ್ಗೆ ಬರೆದರು. 


`ಇದು ಮಂತ್ರ ' ಅರ್ಥಕೊಗ್ಗದ ಶಬ್ದಗಳ ಪವಣಿಸುವ ತಂತ್ರ, ' ಬೇಂದ್ರೆಯವರ 

ಗಾರುಡಿಗ" ಎಂಬ ಕವಿತೆಯ ಮೊದಲ ಸಾಲು ಇದಾಗಿದೆ. ಕವಿತೆ ಎಂದರೆ ಏನು ಎಂದು ಕೇಳಿದ 
ಪ್ರಶ್ನೆಗೆ ಉತ್ತರ ಇಲ್ಲಿ ಇದೆ. ಕವಿತೆ ಏನು ಹೇಳುತ್ತಿದೆ ಎನ್ನುವದಕ್ಕಿಂತ ಹೇಗೆ ಹೇಳುತ್ತಿದೆ ಎಂಬ 
ಕವಿತೆಯ ಧೋರಣೆ ಮಹತ್ವದ್ದಾಗಿದೆ. ಈ ಪ್ರಶ್ನೆಯನ್ನು ಯಾರಾದರೂ ಕೇಳಿದ್ದರೆ ಕವಿ ಅದಕ್ಕೆ 
ಉತ್ತರವೀಯುತ್ತಿದ್ದರೆ ಅದು ಒಂದು ನಿರ್ದಿಷ್ಟ ಪ್ರಶ್ನೆಗೆ ನಿರ್ದಿಷ್ಟವಾದ ಉತ್ತರವಾಗುತ್ತದೆ. ಇದು 
ಅಂಥ ಉತ್ತರವಲ್ಲ. ಕೇಳಿದ ಪ್ರಶ್ನೆ ನಿರಾಕಾರವಾಗಿ ಆಕ್ರಮಿಸಲು ಬಂದಾಗ ತನ್ನ ಅಸ್ತಿತ್ವವನ್ನು 
ದೃಢಪಡಿಸಲು ಹೇಳಿದಂತಿದೆ. ಸಾವು ಬದುಕಿಗೆ ಕೇಳಿದಂತಿರುವ ಪ್ರಶ್ನೆ ಇದಾಗಿದೆ. ಅದಕ್ಕಾಗಿ ಕವಿತೆ 
ತನ್ನ ಇರವನ್ನು ತೋರ್ಪಡಿಸಲು ಸದ್ದುಮಾಡಬೇಕು, ತನ್ನ ಪ್ರಯೋಜನವನ್ನು ಕೂಗಿ ಹೇಳಬೇಕು. 
`ಅರ್ಥಕೊಗ್ಗದ ಶಬ್ದಗಳ ಪವಣಿಸುವ ತಂತ್ರ' ಈ ತಾಂತ್ರಿಕತೆ ಕಾವ್ಯದಲ್ಲಿ ಅರ್ಥದ ಸ್ಥಾನವನ್ನು 
ಸೂಚಿಸುತ್ತದೇನೋ ನಿಜ. ಆದರೆ ಅದಕ್ಕಿಂತ ಹೆಚ್ಚಾಗಿ ಶಬ್ದಾರ್ಥಗಳ ನಡುವಿನ ಸಂಬಂಧದ ಇಂದಿನ 
ಪರಿಸ್ಥಿತಿಯನ್ನೂ ಸೂಚಿಸುತ್ತಿದೆ. ಪ್ರತಿಯೊಬ್ಬ ಕವಿಯೂ ಈ ಪರಿಸ್ಥಿತಿಯ ಆಹ್ವಾನವನ್ನು ಸ್ವೀಕರಿಸದೆ 
ವಿಧಿಯಿಲ್ಲ. 


ಭಾವಗೀತ ಚಿಕ್ಕದಾದರೂ ಇಂಥ ಮಹತ್ವದ ಪ್ರಶ್ನೆಗಳನ್ನು ಎದುರಿಸಲು ಸಿದ್ದವಾಗಿದೆ. 


ನವ್ಯಕಾವ್ಯ : ಹೊಸ ಧೋರಣೆ 


- ಬುದ್ದಣ್ಣ ಹಿಂಗವಿಸೆ 


೧೯೫೦ ರಷ್ಟು ಹಿಂದೆಯೆ ಡಾ. ಗೋಕಾಕ್‌ ಮುಂಬಯಿ ಸಾಹಿತ್ಕ ಸಮ್ಮೇಳನ ಭಾಷಣದಲ್ಲಿ 
ನವೋದಯಕಾವ್ಕ ಬದಲಾಗಬೇಕೆಂದು, ನವ್ಯಕಾವ್ಯಮಾರ್ಗದ ಅಗತ್ಯವಿದೆಯೆಂದು ಒತ್ತಿ ಹೇಳಿದ್ದರು. 
ಇಂಗ್ಲಿಷನಲ್ಲಿಯ ಹಾಪಕಿನ್ಸ್‌, ಎಲಿಯಟ್‌, ಏಟ್ಸ್‌, ಡಿಲನ್‌ ಥಾಮಸ್‌ ಅವರ ನವ್ಯಕಾವ್ಯ 
ಪ್ರಯೋಗಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಪದ್ಯಗಳನ್ನು ಮಾದರಿಯಾಗಿ ಅನುವಾದಿಸಿದರು. 
ನವೋದಯ ಕಾವ್ಯವನ್ನು ಬಹುವಾಗಿ ಮೆಚ್ಚಿಕೊಂಡಿದ್ದ ಅವರು ಸ್ವತಃ ನವ್ಯದ ದಿಕ್ಕಿನಲ್ಲಿ 
ಕಾವ್ಕರಚನೆಯನ್ನು ಆರಂಭಿಸಿದರು. ನವ್ಯತೆಯ ಕುರಿತು ಪಾಶ್ಚಾತ್ಮ ವಿಚಾರಧಾರೆಯನ್ನು ಕ್ರೋಡೀಕರಿಸಿ 
ಲೇಖನಗಳ ಮುಖಾಂತರ ನವ್ಯಕಾವ್ಯದ ಅಗತ್ಯತೆಯನ್ನು ಎತ್ತಿ ತೋರಿ ಕಾವ್ಯ ಬರೆಯುವದರಲ್ಲಿ 
ನವ್ಕಾಭಿರುಚಿಯನ್ನು ಕುದುರಿಸಿದರು. ರೂಪ, ವಿಧಾನ, ಛಂದೋಬಂಧದಲ್ಲಿ ಅಷ್ಟೆ ಅಲ್ಲದೆ 
ಧೋರಣೆಯಲ್ಲಿಯೂ ಕಾವ್ಕ ಭಿನ್ನರೂಪವನ್ನು ಪಡೆಯುವುದು ಅಗತ್ಯವೆಂದು ಹೇಳಿದರು. 
ನವೋದಯ ಕಾವ್ಯ ಒಂದು ಹಂತವನ್ನು ತಲ್ಪಿದ್ದನ್ನು ಗಮನಿಸಿ ಒಂದು ಪರಂಪರೆಯು 
ಪೂರ್ಣವಾದಾಗ ಇನ್ನೊಂದು ಹೊಳಹನ್ನು ಹಾಕದೆ ಉಕ್ತಿಗೆ ಸಮಗ್ರತೆಯೂ ಕಾಂತಿಯೂ ಬರುವುದು 
ಕಠಿಣ ' ಎನ್ನುವ ಅವರ ಮಾತು ಅರ್ಥಪೂರ್ಣವಾಗಿದ್ದು, ನವ್ಯವನ್ನು ಆಹ್ವಾನಿಸುವ ಮುಕ್ತ 
ಮನೋಧರ್ಮವಿರುವುದನ್ನು ಗುರುತಿಸಬಹುದು, ಎನ್ನುವುದನ್ನು ಗುರ್ತಿಸಬಹುದು. 


| ` ಸಮುದ್ರಗೀತಗಳು ' ವಿನಾಯಕರ ಬದಲಾದ ದೃಷ್ಟಿಯನ್ನು ಸೂಚಿಸುವುದರೊಂದಿಗೆ, 

ಅದೊಂದು ನವೀನ ಅನುಭವವಾಗಿ ಕಾವ್ಯದ ತಂತ್ರ, ವಿಧಾನ, ಧೋರಣೆಯಲ್ಲಿಯೂ ಬದಲಾವಣೆ 
ಕಾಣಿಸಿಕೊಂಡಿದ್ದು ಗಮನಾರ್ಹ. ಸಮುದ್ರಗೀತಗಳಿಂದ ಮುಂದಿನವರಿಗೆ ಒಂದು ಮುಕ್ತಮಾರ್ಗ 
ತೆರೆದಂತಾಯಿತು. ಪದ್ಮ ತನ್ನ ಹಳೆ ಹೆಜ್ಜೆಗಳನ್ನು ಬಿಟ್ಟು ಗದ್ಕದತ್ತ ವಾಲುತ್ತ ಸ್ವಚ್ಛಂದ ಹಾಗೂ 
ಸಂಕೀರ್ಣವಾಗುತ್ತ, ಸಮಕಾಲೀನ ಬದುಕಿನ ರೂಪಕ, ಸಂಕೇತ, ಪ್ರತಿಮೆಗಳಿಂದಾಗಿ ಕಾವ್ಯದ ಬಣ್ಣ 
ಬದಲಾಗಿ ಮಣ್ಣಿನ ಸತ್ವಕ್ಕೆ ಹೆಚ್ಚಿನ ಮಹತ್ವ ಪ್ರಾಪ್ತವಾಯಿತು. ಮಣ್ಣಿನ ಕುರಿತು ಬರೆಯ ಬೇಕೆಂದು 
ಬಾಯಿಬಿಟ್ಟುಹೇಳಲಿಲ್ಲವಾದರೂ ಅವರ ದೃಷ್ಟಿ ಸಮಕಾಲೀನ ಬದುಕಿನ ಅನುಭವಕ್ಕೆ ತಕ್ಕಷ್ಟು 
ಪ್ರಾಶಸ್ತೃವಿತ್ತಿತ್ತು. ಪದ್ಮರಚನೆಯ ಮುಕ್ತವಾತಾವರಣ ಸೃಷ್ಟಿಗೆ ಸಂಬಂಧಿಸಿದ ಹಾಗೆ ಹಲವು ಹೊಸ 
ಅಂಶಗಳು ಬೆಳಕಿಗೆ ಬಂದವು. ಹಲವು ವರ್ಷಗಳಿಂದ ನವೋದಯ ಮಾರ್ಗದಲ್ಲಿ ಕೃಷಿ ಮಾಡುತ್ತ 
ಬಂದ ಕವಿಗಳು ನವ್ಯದ ಅರ್ಥಪೂರ್ಣತೆಯನ್ನು ಮನಗಂಡು, ಹೊಸ ಆಹ್ವಾನ ವನ್ನು ಸ್ವೀಕರಿಸಲು 
ಹಿಂದುಮುಂದು ನೋಡಲಿಲ್ಲ. ಕಣವಿ, ಶಿವರುದ್ರಪ್ಪ, ಎಕ್ಕುಂಡಿ ಮುಂತಾದವರು ಇದೇ ಮಾರ್ಗದಲ್ಲಿ 
ನಡೆದು, ಕಾವ್ಯಕೃಷಿಗೆ ತೊಡಗಿದರು. ಒಮ್ಮೆ ನವೋದಯ ಇನ್ನೊಮ್ಮೆ ನವ್ಯ ಹೀಗೆ ಎರಡೂ 


ಕರ್ನಾಟಕ ಭಾರತಿ 


ಮಾದರಿಯ ರಚನೆಗಳನ್ನು ಪ್ರಕಟಿಸುತ್ತ ಬಂದರು. ವಿನಾಯಕರಂತೆ ಗೋಪಾಲಕೃಷ್ಣ ಅಡಿಗರು 
`ನಡೆದು ಬಂದ ದಾರಿ' ಕಡೆಗೆ ಹೊರಳಿ ನೋಡಬಾರದೆಂದು ನಿರ್ಧರಿಸಿ ನವೋದಯ ಮಾರ್ಗದಿಂದ 
ಭಿನ್ನವೆನಿಸುವ, ಅದರಿಂದ ಪ್ರತ್ಯೇಕಿಸಿಕೊಳ್ಳಬೇಕೆನ್ನಿಸುವ ಕಾವ್ಯ ರಚಿಸತೊಡಗಿದರು. 


ರೊಮ್ಯಾಂಟಿಕ್‌ ಕಾವ್ಯದ ಸ್ವರೂಪ ಬದಲಾಗಿ ನವ್ಮ ಕಾಲಿಟ್ಟಿತು. ಗೋಕಾಕರು 
ರೊಮ್ಯಾಂಟಿಕ್‌ ಕಾವ್ಯದಂತೆ ನವ್ಯದ ಬಗ್ಗೆಯೂ ತುಂಬ ಕಾಳಜಿಯನ್ನು ವಹಿಸಿದ್ದರು. ಭಾರತೀಯ 
 ಸಂಸ್ಕೃತಿಯನ್ನೊಳ ಗೊಂಡು ಕಾವ್ಯ ಬರೆಯಬೇಕೆಂಬುದು ಅವರ ಇಚ್ಛೆಯಾಗಿತ್ತು. ಅವರು 
ನವ್ಯಕಾವ್ಯದ ಕುರಿತು ಮಾತನಾಡುತ್ತ ಬಂದದ್ದು ಅರ್ಥಪೂರ್ಣವಾಗಿವೆ. ನವ್ಯಕಾವ್ಯದ ಆವಿಷ್ಕಾರಕ್ಕೆ 
ಸಂಬಂಧಿಸಿದಂತೆ ಕೆಲವು ಮುಖ್ಯ ಅಂಶಗಳನ್ನು ಹೀಗೆ ಪಟ್ಟಿ ಮಾಡಬಹುದು. 

(೧) ಸಮಕಾಲೀನ ಸಂದರ್ಭದ ಪ್ರಜ್ಞೆ ಹಾಗೂ ಕಾಳಜಿ. 

(೨) ವೈಯಕ್ತಿಕ ಅನುಭವ ಸಂವೇದನೆ ಹಾಗೂ ಅಭಿವ್ಯಕ್ತಿ. 

(೩) ಭಾಷೆಯೊಂದಿಗಿನ ಹೋರಾಟ, ಪ್ರಾಮಾಣಿಕ ಅನಿಸಿಕೆ. 

(೪) ಸ್ವತಂತ್ರ, ಮುಕ್ತ ಅಭಿವ್ಯಕ್ತಿಗೆ ಸೂಕ್ತ ಲಯವನ್ನು ಗುರುತಿಸಿಕೊಳ್ಳುವುದು. 
ಅದನ್ನೇ ಆಡುಮಾತಿನ ಲಯವೆಂದು ಹೇಳಬಹುದು. 

(೫) ಕಾವ್ಯಕ್ಕೆ ಮಣ್ಣಿನ ವಾಸನೆ ಹೊಡೆಯುವದು, ಎಂದರೆ ಆಕಾಶದ, ಪರಂಧಾಮದ 
ವಿಷಯಗಳನ್ನು ಬಿಟ್ಟುಕೊಟ್ಟು ನೆಲದ ಬದುಕನ್ನು ಯಥಾವತ್ತಾಗಿ ಅವರವರ 
ಭಾಷೆಯಲ್ಲಿಯೇ ಹೇಳುವುದು. ಅದರಿಂದ ಅವರವರ ಸಂಸ್ಕೃತಿ ವ್ಯಕ್ತವಾಗುವುದು. 

(೬) ಪರಂಪರಾಗತ ಹಾಗೂ ಆಕರ್ಷಕ ಸಂದರ್ಭಗಳಿಂದ ಮುಕ್ತಗೊಂಡು ಬರೆಯುವುದು. 
ಪ್ರಗತಿಶೀಲ ಕಾವ್ಯದಂತೆ ಪ್ರಾಮಾಣಿಕ ಅಭಿವ್ಯಕ್ತಿಯನ್ನು ಸಾಧಿಸುವುದು. 
ವರ್ತಮಾನ ಬದುಕಿಗೆ ತಕ್ಕಂತೆ ಹೊಸ ಮೌಲ್ಯಗಳನ್ನು ಹುಡುಕುವುದು. 
ಸಮಕಾಲೀನ ಸಂದರ್ಭದ, ಬದುಕಿನ ಎಚ್ಚರದಿಂದ ಕಾವ್ಯ ರಚಿಸುವುದು. 


ಈ ಕೆಲವು ಮಾತುಗಳು ನವ್ಯಕಾವ್ಯದ ಹೊಸ ಧೋರಣೆಯನ್ನು ನಿದರ್ಶಿಸುವಂಥವುಗಳು. 
ಕಾವ್ಶ ಹೊಸ ದಿಕ್ಕನ್ನು ಪಡೆಯುವುದು ಅಗತ್ಯವೆಂಬ ಎಚ್ಚರ ನವ್ಮಕವಿಗಳಲ್ಲಿ ಇರುವುದು 
ಅವಶ್ಯಕವಾಯಿತು. ಗೋಕಾಕ ಅವರ ಕಾವ್ಕ ಭಾರತೀಯ ಸಾಹಿತ್ಮ ಸಂಸ್ಕೃತಿ ಹಾಗೂ ತತ್ವಜ್ಞಾನಗಳ 
ಕ್ರೋಡೀಕರಣದ ಫಲವಾಗಿ ಇಂಗ್ಲೀಷಿನ ಡಬ್ಲ್ಯೂ. ಬಿ. ಈಟ್ಸ್‌ ಅವರ ಕಾವ್ಮದಂತೆ ಅರ್ಥಪೂರ್ಣ 
ವಾಗುತ್ತದೆ. ಯಾವುದೇ ಅಬ್ಬರ ಹಾಗೂ ಪ್ರಚಾರವಿಲ್ಲದ ಕಾವ್ಮ ಅವರದಾಗಿತ್ತು. ' ತ್ರಿಶಂಕುವಿನ 
ಪ್ರಜ್ಞಾಪ್ರಭಾತ' ಮುಂಬರುವ "ಭಾರತ ಸಿಂಧುರಶ್ಮಿ' ಮಹಾಕಾವ್ಕದ ಸೂಚನೆಯನ್ನೊದಗಿಸಿದರೆ, 

ಇಂದಿಲ್ಲ ನಾಳೆ ಯಲ್ಲಿಯ ಮುಕ್ತ ಛಂದಸ್ಸು ಹಾಗೂ ಮುಕ್ತ ಸಮಾಜ ಸಂಸ್ಕೃತಿ ಅವರ ಸಂಕೀರ್ಣ 
ಅನುಭವವನ್ನು ಪ್ರತಿನಿಧಿಸುವಲ್ಲಿ ಸಫಲವಾಗುತ್ತವೆ. 


ಹೂಸದೆಲ್ಲ ಹುಟ್ಟಿ ಬರಲಿ 

ಬೇಡಯ್ಕ ಬಂಧಗಳ ಬಂದಿವಾಸ ; 
ಸಾಕಯ್ಯ ಮೃತ್ಕುಗಳಾವರ್ತ 

ನಿನ್ನ ಮಣಿತಎರಲಿ ಸಮುದ್ರದ ಕುಣಿತದಂತೆ 


ನವ್ಯಕಾವ್ಯ : ಹೊಸ ಧೋರಣೆ 


ರವೀಂದ್ರನಾಥ ಟಾಗೋರ್‌ ಅವರ ಕಾವ್ಯದಲ್ಲಿರುವ ವಿಶಾಲ ಧೋರಣೆ ಗೋಕಾಕರ 
ಕಾವ್ಯದಲ್ಲಿದೆ. ಅಖಂಡ ಮಾನವೀಯತೆಯ ದೃಷ್ಟಿ ಅವರ ಕಾವ್ಕಧೋರಣೆಯನ್ನು ವಿಸ್ತಾರ 
'ಗೊಳಿಸುತ್ತದೆ. ನವ್ಯಕಾವ್ಯದ ಹೊಸಭೂಮಿಯನ್ನು ಸಿದ್ಧಪಡಿಸುವಲ್ಲಿ, ಹದಗೊಳಿಸುವಲ್ಲಿ 
ಗೋಕಾಕರು ಯಶಸ್ವಿಯಾದರು. ಇದು ಯಾವ ಕವಿಗಳಿಗೂ ಸಾಧ್ಯವಾಗಿರಲಿಲ್ಲ. ಹೊಸ ದೃಷ್ಟಿ, 
ಹೊಸ ಧೋರಣೆ, ಹೊಸ ಕಾವ್ಯಸ್ಟರೂಪವನ್ನು ಕನ್ನಡಕ್ಕೆ ಪ್ರಸ್ತುತಪಡಿಸುವಲ್ಲಿ ಗೋಕಾಕರು 
ಯಶಸ್ವಿಯಾಗಿದ್ದಾರೆ. ಅವರ ಕಾವ್ಯದ ಬೇರುಗಳು ಭೂಮಿಯಲ್ಲಿ ಬೇರೂರಿ ಇಡೀ ವಿಶ್ವವನ್ನೇ 
ವ್ಯಾಪಿಸುತ್ತವೆ. ಅವರದು ತಂತ್ರಪ್ರಧಾನ ಕಾವ್ಯವಲ್ಲ. ಭಾರತೀಯ ಸಂಸ್ಕೃತಿ ಹಾಗೂ ಮಾನವೀಯ 
ಮೌಲ್ಯಗಳ ಆವಿಷ್ಕಾರದಲ್ಲಿ ತೊಡಗಿ, ಮಹಾಕಾವ್ಯವನ್ನು ಸೃಷ್ಟಿಸಿ ಸಫಲವಾಗುತ್ತದೆ. ಎಂದೋ 
ಬರೆದ ಅವರ ದ್ಯಾವಾ ಪೃಥಿವೀ ಗೋಕಾಕರ ವಿಶಿಷ್ಟ ದೃಚ್ಟಿಯನ್ನು ಸಂಕೇತಿಸಿ, ನವ್ಯಕಾವ್ಯ 
ರಚಿಸುವವರಿಗೆ ಮಾರ್ಗದರ್ಶಿಯಾಗುತ್ತದೆ. 


ಬೇಂದ್ರೆ, ಕುವೆಂಪು, ಗೋಕಾಕ್‌ ಮುಂತಾದವರ ಕಾವ್ಕರೀಶಿಗಳನ್ನು ಕಂಡು ತಮ್ಮತನವನ್ನು 
ಕಾಯ್ದುಕೊಂಡು ಕಾವ್ಯ ಬರೆಯುತ್ತ ಬಂದ ಉತ್ತರ ಕರ್ನಾಟಕದ ಕವಿಗಳಲ್ಲಿ ಚನ್ನವೀರ ಕಣವಿ 
ಅವರು ಮುಖ್ಯರಾಗುತ್ತಾರೆ. ಅವರು ಹಲವು ಕವಿಗಳ ಕಾವ್ಯ ಬೆಳವಣಿಗೆಯನ್ನು ಗುರುತಿಸುತ್ತ 
ಬಂದಿದ್ದಾರೆ. ಪ್ರಚಾರದ ಅಬ್ಬರದಿಂದ ಅವರು ಗೋಕಾಕರ ಹಾಗೆ ದೂರವಿದ್ದವರು, ಕಾವ್ಯಕ್ಕೆ 
ಮುಡಿಪಾದ ಬದುಕು ಅವರದು. ರೊಮ್ಯಾಂಟಿಕ್‌, ನವ್ಮ ಎರಡೂ ದಡಗಳಲ್ಲಿ ಸೃಷ್ಟಿಯಾಗುತ್ತ 
ಬಂದ ಕಾವ್ಯವನ್ನು ಕಂಡು, ಕಾವ್ಯಧೋರಣೆ, ದೃಷ್ಟಿ ಬದಲಾದಂತೆ, ತಮ್ಮ ಕಾವ್ಮ ಮಾರ್ಗವನ್ನು 
ಬದಲಿಸಿಕೊಳ್ಳುತ್ತ ಬಂದವರು. ಕಾವ್ಯಕ್ಕೆ ಅಲ್ಲೊಬ್ಬ ಶಿವರುದ್ರಪ್ಪ, ಇಲ್ಲೊಬ್ಬ ಕಣವಿ ಎಂದು 
ಹೇಳಬಹುದು. ಕಣವಿ ಅವರು ನೆಲಮುಗಿಲಿನ ಬಣ್ಣ ವೈವಿಧ್ಯವನ್ನು ಕಂಡು ಅಂಥಾ ಅನುಭವವನ್ನು 
ಔಇವ್ಯದಲ್ಲಿ ಓಡಿದಿಟ್ಟವರು. ಅವರ ಕಾವ್ಯ ಚಿತ್ರಗಳ ಹಾಗೆ, ಶಿಲ್ಪದ ಹಾಗೆ ಕಣ್ಣನ್ನು ಸೆಳೆಯುತ್ತದೆ. 
ಔವ್ಯ ಕುಸುರುಗೆಲಸಿನ ಸೃಷ್ಟಿಯೆಂಬುದನ್ನು ಸಾರುತ್ತದೆ. ಕಾವ್ಯದಲ್ಲಿ ಅವರು ಸಮನ್ವಯವನ್ನು 
ಇಧಿಸಿ ಬೇಂದ್ರ, ಗೋಕಾಕರಂತೆ ವಿಶಿಷ್ಟವಾಗಿ ಕಾಣುತ್ತಾರೆ. ಬದುಕು ಗಂಭೀರವಾದದ್ದು ಅದು 
ಖರೀ ವಿಡಂಬನೆಯಲ್ಲ, ಬದುಕಿನಂತೆ ಕಾವೃವಿರಬೇಕೆಂಬುದು ಅವರ ವಿಶಾಲ ಧೋರಣೆ. 


ಶಂಕರ ಮೊಖಾಸಿ ಪುಣೇಕರ ಅವರ ' ಮಾಯಿಯ ಮೂರು ಮುಖಗಳು ' ಇಂದಿಗೂ 
ವರ ಕಾವೃಸಿದ್ಧಿಗೆ ದ್ಯೋತಕವಾಗಿದೆ. ಯಾವುದೇ ಅಬ್ಬರ ಉಬ್ಬರವಿಲ್ಲದ ಕಾವ್ಯಕ್ಕೆ ಇದೊಂದು 
ಔದಾಹರಣೆ. ಪುಣೇಕರ ಅವರ ಕಾವ್ಕ ಕವಿಗಳಿಗಷ್ಟೇ ಅಲ್ಲದೆ ವಿಮರ್ಶಕರಿಗೂ ಸವಾಲ 
ೊಡ್ಡುತ್ತದೆ. ವಿಮರ್ಶಕರನ್ನು ಚಿಕ್ಕವರನ್ನಾಗಿ ಮಾಡುವ ಕಾವ್ಯ ಮಾಯಿಯ ಮೂರು ಮುಖಗಳು. 


"ಚಂಡೆಮದ್ದಳೆ 'ಯ ಧ್ವನಿ ಅಡಿಗರ ವಿಶಿಷ್ಟ ಧ್ವನಿಯಾಗಿ, ಹಿಮಗಿರಿಯ ಕಂದರದಂಥ 
ಓಶಸ್ವಿ ಪದ್ಯ ರಚನೆಗಳಿಂದ ಅವರು ನವ್ಯದ ಮಾರ್ಗದಲ್ಲಿ ನಡೆದರು. ಅದೇ ಹೊತ್ತಿಗೆ ವಿನಾಯಕರ 
ನವ್ಯ ಕವಿತೆಗಳು ' ಹೆಸರಿನ ಪದ್ಯಗಳು ಪ್ರಕಟಗೊಂಡು ನವ್ಯ ಧೋರಣೆಗೆ ಚಾಲನೆಯನ್ನೊದಗಿಸಿತು. 
ಏದು ರೀತಿಯಿಂದ ನವ್ಕ ಕವಲೊಡೆಯಿತೆನ್ನಬಹುದು. ಗೋಕಾಕ ಅವರಿಂದ ಆರಂಭಗೊಂಡ 
ತತ್ತು ಅಡಿಗರ ರಚನೆಯ ಮಾರ್ಗ ಇವೆರಡನ್ನೂ ಒಂದುಗೂಡಿಸುವ ಸಮನ್ವಯ ' ವಿಚಾರ 
ಟ್ಟಿಕೊಂಡದ್ದನ್ನು ಗಮನಿಸಬಹುದು. ಗೋಕಾಕರ ಮಾರ್ಗದಲ್ಲಿ ನಡೆದು ಬಂದವರನ್ನು 


೧೦ ಕರ್ನಾಟಕ ಭಾರತಿ 


ಸಮನ್ವಯದವರೆಂದು ಗುರ್ತಿಸುವುದು ವಾಡಿಕೆಯಾದಂತಿದೆ. ರೊಮ್ಯಾಂಟಿಕ್‌ ಭಾವ ಹಾಗೂ 
ಆದರ್ಶಗಳ ನಂಟನ್ನು ಕಳೆದುಕೊಳ್ಳಲಿಲ್ಲವೆಂಬುದನ್ನು ಎತ್ತಿ ಹೇಳಿ ಕುರ್ತಕೋಟಿ, ಶೇಷಗಿರಿ ರಾವ್‌ 
ಮುಂತಾದವರು ಇವರ ರಚನೆಗಳನ್ನು ಶುದ್ಧ ನವೃವೆಂದು ಪರಿಗಣಿಸುವಲ್ಲಿ ಸಂದೇಹ 
ವ್ಯಕ್ತಪಡಿಸಿದರು. ವಿನಾಯಕರ ` ನವ್ಯಕವಿತೆಗಳು' ಸಂಕಲನದ ಹಲವಳಿ ಕಾಲ-ಕವಿ, ದುಃಸ್ಚಪ್ನದಂಥ 
ಯಶಸ್ವೀ ಪದ್ಯಗಳು ಇಡೀ ನಾಗರಿಕತೆಯ ದುರಂತವನ್ನು ಧ್ವನಿಸುತ್ತವೆ ಎಂಬುದನ್ನು ಈ ವಿಮರ್ಶಕರು 
ಗಮನಿಸಿದ ಹಾಗೆ ತೋರುವುದಿಲ್ಲ. ಇಂಥ ಕವಿತೆಗಳಲ್ಲಿ ವಿನಾಯಕರ ಧೋರಣೆ ನವ್ಯವಾಗಿರುವುದನ್ನು 
ಗುರ್ತಿಸಬಹುದು. 


`ನವ್ಯಧ್ವನಿ ' ಸಂಕಲನ ನವ್ಯದ ಒಂದು ಪ್ರಪ್ರಥಮ ದಾಖಲೆಯಾಗಿ ಉಳಿದು, ಇದರಲ್ಲಿ 
ಎಲ್ಲಾ ಬಗೆಯ ನವ್ಕ ರಚನೆಗಳು ಸಂಕಲಿತವಾಗಿವೆ. ಅಡಿಗರ ಕಾವ್ಕವಿಧಾನವನ್ನನುಸರಿಸಿ ರಾಮಚಂದ್ರ 
ಶರ್ಮ, ನಾಡಿಗ ಮುಂತಾದವರು ಬರೆಯತೊಡಗಿದರು. ನಿಸಾರ ಅಹಮದ್‌, ಕಂಬಾರ, ಪಾಟೀಲ್‌, 
ಲಂಕೇಶ್‌, ತೇಜಸ್ವಿ, ಚೆನ್ನಯ್ಯ, ರಾಜಗೋಪಾಲ್‌ ಮುಂತಾದವರು ನವ್ಯದ ಮಾರ್ಗದಲ್ಲಿ 
ರಚನೆಯನ್ನಾರಂಭಿಸಿದರು. ಇಬ್ಬರು ಮೂವರು ಅಡಿಗರ ಮಾರ್ಗದಲ್ಲಿ ನಡೆದರೆ, ಬಹಳಷ್ಟು ಜನ 
ಕವಿಗಳು ಗೋಕಾಕ, ಕಣವಿ, ಶಿವರುದ್ರಪ್ಪ ಇಂಥವರೊಂದಿಗೆ ಕಾವ್ಯದಲ್ಲಿ ಹೊಸತನ ತರುವ 
ಪ್ರಯತ್ನದಲ್ಲಿ ತೊಡಗಿದರು. 


ಅಕ್ಷರ ಹೊಸಕಾವ್ಯ, ಹೊಸ ಜನಾಂಗದ ಕವಿತೆಗಳು, ಬೆನ್ನ ಹಿಂದಿನ ಬೆಳಕು 
ಅಂಥ್ಕಾಲಜಿಗಳಿಂದ ನವ ಕಾವೃಕ್ಷೇತ್ರ ಇನ್ನಷ್ಟು ವಿಸ್ತಾರಗೊಂಡು ಹೊಸ ಬರವಣಿಗೆಗೆ ಅವಕಾಶ 
ಉಂಟಾಯಿತು. ಕಾವ್ಯಕ್ಸೇತ್ರದಲ್ಲಿ ಅರ್ಥಪೂರ್ಣ ಕೃಷಿಮಾಡುತ್ತ ಬಂದ ಕವಿ ಸಮತೀಂದ್ರ ನಾಡಿಗ್‌, 
ಶಾಂತರಸ, ಕುಸನೂರು, ತಿರುಮಲೇಶ, ಲಕ್ಷ್ಮಣರಾವ್‌, ಸೊರಬ, ಲಕ್ಷ್ಮೀನಾರಾಯಣಭಟ್ಟ, 
ಪಟ್ಟಣಶೆಟ್ಟಿ ಇವರಲ್ಲದೆ ಇಮ್ರಾಪೂರ, ವಾಲೀಕಾರ, ಬನ್ನಂಜೆ, ಕಾಳೆಗೌಡ ನಾಗವಾರ, ರಾಮಚಂದ್ರ 
ದೇವ, ಚೊಕ್ಕಾಡಿ ಮುಂತಾದವರ ಕಾವ್ಮ ರಚನೆಯಿಂದ ನವ್ಮ ಇನ್ನೊಂದು ಹಂತವನ್ನು ಕ್ರಮಿಸಿ, 
ಹೆಚ್ಚು ಸಂಕೀರ್ಣಗೊಳ್ಳುತ್ತ ಬಂತು. ಹಳೆಯ ವಿಚಾರಗಳಿಂದ, ಪ್ರಭಾವಗಳಿಂದ ತಪ್ಪಿಸಿಕೊಳ್ಳ 
ಬೇಕೆನ್ನುವ ಹವಣಿಕೆ - ಹಮ್ಮು, ತುಡಿತಗಳನ್ನು ಗುರ್ತಿಸಬಹುದು. 


` ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ' ಎಂಬ ಅಭಿಪ್ರಾಯ ಪಲ್ಲಟವಾಗಿ ಅಡಿಗರ 
ಸುತ್ತ ಮುಗಿಬಿದ್ದಿದ್ದ ಗುಂಪು ಸಿಡಿದು ಹೋಗಿ, ನವ್ಯಕಾವ್ಯ ಸಾಯುವ ಸ್ಥಿತಿಯಲ್ಲಿದೆ, ಸತ್ತಿತು 
ಎಂಬ ಅಭಿಪ್ರಾಯಗಳೂ ಪ್ರಕಟವಾದವು. ಇವಿನ್ನೂ ಘೋಷಣೆಯ ಸ್ವರೂಪದಲ್ಲಿಯೇ ಉಳಿದವು. 
ನವ್ಯಕಾವ್ಯ ಸತ್ತಿತು ಎಂದು ಹೇಳುವವರು ಅದೇ ಮಾರ್ಗದಲ್ಲಿ ಕಾವ್ಮ ರಚಿಸುತ್ತ ಬಂದರು. 


ನವ್ಯಕಾವ್ಯ ಮುಗಿಲಿನ ಕಾವ್ಮವಾಗದೆ ಮಣ್ಣಿನ ಕಾವ್ಕವಾಗಿ, ಮಣ್ಣಿನ ವಾಸನೆಯನ್ನು, 
ಅಡುಮಾತಿನ ಲಯವನ್ನು, ಸಮಕಾಲೀನ ಪ್ರಜ್ಞೆಯನ್ನು ರೂಢಿಸಿಕೊಳ್ಳಬೇಕೆಂದು, ಅಭಿವ್ಯಕ್ತಿಯಲ್ಲಿ 
ಪ್ರಾಮಾಣಿಕತೆಯನ್ನು ಸಾಧಿಸಬೇಕೆಂಬ ವಿಚಾರ ಮಹತ್ವ ಪಡೆದು, ನವ್ಮಕವಿಗಳಲ್ಲಿಯ ಹಲವರು 
"ಬುದ್ದಿ ಭಾಷೆಗಳ ವಿದ್ಯುದಾಲಿಂಗನ ' ದಲ್ಲಿ ನವ್ಯವನ್ನು ಬಂಧಿಸಿಟ್ಟಿದ್ದರಿಂದ ಕಾವ್ಯವು ರೂಪಕ 
ಸಂಕೇತ ಪ್ರತಿಮೆಗಳಿಂದ ನಿಬಿಡವಾಗುತ್ತ ರಚನೆ ಕ್ಲಿಷ್ಟವಾಗುತ್ತ ಅದು ಕೇವಲ ಬುದಿ ಜೀವಿಗಳ 
ಸೊತ್ತಾಯಿತೆಂಬುದನ್ನು ಮರೆಯುವಂತಿಲ್ಲ. ಜನಸಾಮಾನ್ಕರ ಆಡುಮಾತನ್ನು ಹಾಗೂ ಲಯವನ್ನು 


ನವ್ಮಕಾವ್ಕ : ಹೊಸ ಧೋರಣೆ ೧೧ 


ರೂಢಿಸುವುದರತ್ತ ಗಮನಾರ್ಹ ಬದಲಾವಣೆಯ ಸೂಚನೆಗಳು ಕಂಡುಬಂದರೂ, ಅಂಥ ಘನವಾದ 
ದ್ದೇನನ್ನೂ ಸೃಷ್ಟಿಸದೆ ' ನವ್ಯ ಸತ್ತಿತು ' ಎಂದವರ ಘೋಷಣೆ ಅರ್ಥಕಳೆದುಕೊಂಡಿತು. ಸಾಮಾಜಿಕ 
ರಾಜಕೀಯ ಆರ್ಥಿಕ ಒತ್ತಡಗಳ ಜೋರು, ಬದುಕಿನ ಹೋರಾಟದ ಅನುಭವ ಇಂಥಾ ಕವಿಗಳ 
ಮನಸ್ಸನ್ನು ಜಗ್ಗಿದ್ದರಿಂದ, ಅಡಿಗರಿಂದ ಭಿನ್ನವಾಗಿ ಬರೆಯಬೇಕೆನ್ನುವ ಛಲದಿಂದ ಕಾವ್ಕದಲ್ಲಿ 
ಸಾಮಾಜಿಕ, ಸಮಕಾಲೀನ ರಾಜಕೀಯ ಧ್ವನಿ ಸ್ಥಾನ ಪಡೆಯುತ್ತ ಕವಿಗಳು ತಮ್ಮ ಅಸ್ತಿತ್ವದ 
ಅರ್ಥವನ್ನು ಹುಡುಕುವ ಗೋಜಿಗೆ ತೊಡಗಿದ್ದಲ್ಲದೆ ಬದಲಾಗುತ್ತಿರುವ ಧೋರಣೆ ಹಾಗೂ 
ವರ್ತಮಾನದ ಕಾಳಜಿಗಳಿಂದ ಕಾವ್ಮ ಹೆಚ್ಚು ಸಂಕೀರ್ಣವಾಗುತ್ತ ಬಂತು. ಭಾಷೆಗೆ ಎಲ್ಲಿಲ್ಲದ 
ಮಹತ್ವ ಬಂತು. ಭಾಷೆ ಕಾವ್ಯದ ಜೀವಾಳವಾಯಿತು. ' ಇವಳೆದೆಗೆ ಬೇರಿಳಿದ ಕಾಲು ನನ್ನದು ' 
ಎನ್ನುವಂತೆ ಕಾವ್ಯ ಭೂಮಿಯ ಕಡೆಗೆ ತಿರುಗಿತು. ಮಣ್ಣಿನ ಪ್ರಜ್ಞೆ ಬೆಳೆಯುವಂತಾಯಿತು. 


ರಾಮಾನುಜನ್‌ ಕಾವ್ಕ ಕೆಲವರ ಕುತೂಹಲ ಕೆರಳಿಸಿ, ಅದೊಂದು ಹೊಸ ಪ್ರಯೋಗ 
ವೆಂಬಂತೆ ಕಂಡಿತು. "'.............. ಮತ್ತು ಇತರ ಪದ್ಮಗಳು "ಸಂಕಲನ ಬಂದಿದ್ದು, ಹೊಕ್ಕುಳಲ್ಲಿ 
ಹೂವಿಲ್ಲ' ದ ಧಾಟಿ ಧೋರಣೆ ಇದರಲ್ಲಿಯೂ ಮುಂದುವರಿದಿದ್ದು, ಅದಿನ್ನೂ ತನ್ನದೇ ಸೀಮೆ 
ಯಲ್ಲಿ ಸುತ್ತುತ್ತಿದೆ. ರಾಮಾನುಜನ್‌ ಕಾವ್ಯದಲ್ಲಿ ಇ. ಇ ಕಮಿಂಗ್‌ ಪ್ರಯೋಗ , ಬೆಡಗು, ಬಣ್ಣ 
ಹೆಚ್ಚಿಗಿದ್ದು ಇಂಗ್ಲೀಷ, ಫ್ರೆಂಚ್‌, ಜಾಪನೀಸ್‌, ಪದ್ಮಗಳನ್ನೋದಿದವರಿಗೆ ಕುತೂಹಲ ವೆನ್ನಿಸುವದಿಲ್ಲ. 
ಪದ್ಮಗಳು ಪ್ರಾಯೋಗಿಕ ಪಾತಳಿಯಲ್ಲಿದ್ದಂತೆ, ಅನುವಾದ ಕೌಶಲ್ಯವನ್ನೊಳ ಗೊಂಡಂತೆ 
ತೋರುತ್ತದೆ. 


ಕಾವ್ಯದ ಸೋಲನ್ನು ಗುರ್ತಿಸಿಕೊಂಡ ಕೆಲವರು ಹೊಸ ಕ್ಷೇತ್ರವನ್ನಗಿಯುವ ಪ್ರಯತ್ನಕ್ಕೂ 
ತೊಡಗಿದ್ದುಂಟು. ಇಂಗ್ಲೀಷ ಕಾವ್ಕಮಾರ್ಗದಿಂದ ಭಿನ್ನವಾದ ಆಫ್ರಿಕನ್‌, ನಿಗ್ರೋ, ರಶ್ಮನ್‌ 
ಮುಂತಾದ ಕಾವ್ಕರಚನೆಗಳ ಮಾದರಿಯಿಂದ ದಲಿತ, ವಿಪ್ಲವ, ಬಂಡಾಯ ಕಾವ್ಕ ಮಾದರಿಗಳೂ 
ಕಾಣಿಸಿಕೊಂಡವು. 


ದೇವನೂರು ಮಹಾದೇವ, ಸಿದ್ದಲಿಂಗಯ್ಯ ಮುಂತಾದವರ ಪದ್ಮಗಳು ಪ್ಯಾಂಥರ್‌ 
ಪದ್ಮಗಳಂತೆ ಬದುಕಿನ ಕ್ರೂರ ಸತ್ಯವನ್ನೊಳಗೊಂಡು ಗಮನ ಸೆಳೆಯುವಂತಿವೆ. ಸಿದ್ದಲಿಂಗಯ್ಯ 
ಅವರ ` ಹೊಲೆಮಾದಿಗರ ಹಾಡು ' ಅಂಥ ಭರವಸೆಯನ್ನು ಮೂಡಿಸಿದ್ದು, ಅದಿನ್ನೂ ಆಕ್ರೋಶ, 
ಆವೇಶಗಳಿಂದ ಮುಕ್ತವಾಗಬೇಕು. ' ಸಾವಿರಾರು ನದಿಗಳು " ಕಾವ್ಕದ ಬೆಳವಣಿಗೆಗೆ ಗುರುತಾಗಿದೆ. 
ಚಂದ್ರಶೇಖರ ಪಾಟೀಲರ ಅನುಭವ ತುರ್ತು ಅನುಭವವಾಗಿ ಸಾಂದರ್ಭಿಕ ಅನುಭವವಾಗುತ್ತ 
ಬಂತು. ಸಂದರ್ಭ ಮುಗಿದು ಹೋದ ಮೇಲೆ ಅರ್ಥಕಳೆದುಕೊಳ್ಳುವಂತಾಯಿತು. 


ಆಲನಹಳ್ಳಿ ಅವರ ` ಕಾಡುಗಿಡದ ಹಾಡುಪಾಡು ', ಇಮ್ರಾಪುರ ಅವರ ' ಬಿರುಗಾಳಿ', 
ಸೊರಬ ಅವರ `ಲೂಸಿ', ಪಾಟೀಲರ ` ಗಾಂಧಿಸ್ಮರಣೆ ',ಚೊಕ್ಕಾಡಿ ಅವರ ಬೆಟ್ಟವೇರಿದ 
ಮೇಲೆ', ನಾಡಿಗ ಅವರ 'ಉದ್ಭಾಟನೆ' ಇವು ಗಮನಾರ್ಹವೆನ್ನಿಸುವಂಥವುಗಳು. 


ಇಮ್ರಾಪುರ ಅವರ 'ಬಿರುಗಾಳಿ'ಯ ಪದ್ಯಗಳಲ್ಲಿ ಮಣ್ಣಿನ ಅಂಶ ಇರುವುದಷ್ಟೆ 
ಅಲ್ಲದೆ ಜಾನಪದ ಸತ್ವದಿಂದ ಅವರ ಕಾವ್ಯ ಹೊಸ ತಿರುವು ಪಡೆಯುವುದರಲ್ಲಿದೆ. 


ಕರ್ನಾಟಕ ಭಾರತಿ 
೧೨ 


ಪಾಟೀಲರ ` ಗಾಂಧಿ ಸ್ಮರಣೆ ' ಯ ಪದ್ಯಗಳು ಸಮಕಾಲೀನ ರಾಜಕೀಯ ಧ್ವನಿಯಿಂದ 
ಕೂಡಿ ಭರವಸೆ ಮೂಡಿಸಿದರೂ ಕಾವ್ಯಾಂಶವಿಲ್ಲದೆ ವಾಚಾಳಿಯಾಗಿಬಿಡುತ್ತದೆ. ಓ ಎನ್ನ ದೇಶ 
ಬಾಂದವರೆ ' ಇನ್ನಷ್ಟು ನಿರಾಶೆಯನ್ನು ಹುಟ್ಟಿಸುತ್ತದೆ. ಕಾವ್ಯ ಪತ್ರಿಕಾ ವರದಿಯ ಮಟ್ಟಿಕ್ಕಿಳಿದದ್ದೆ 
ಇದಕ್ಕೆ ಕಾರಣ. 'ಅರ್ಧಸತ್ಮದ ಹುಡುಗಿ ! ಯ ಕೆಲವು ಪದ್ಧ ಗಮನಾರ್ಹ. ವಿ. ಜಿ. ಭಟ್ಟರ 
ಕಾವ್ಮದ ಹಾಗೆ ಇವರ ಕಾವ್ಯ ವಿಡಂಬನೆಯ ಮೊನಚು ಪಡೆದು ಕೇಳುಗರನ್ನು ರಂಜಿಸುತ್ತದೆ. 


ಚೊಕ್ಕಾಡಿ ಅವರ ' ಬೆಟ್ಟವೇರಿದ ಮೇಲೆ ' ಯಲ್ಲಿನ ನಾಲ್ಕಾರು ಪದ್ಮಗಳು ಮಾತ್ರ 
ಅವರು ಬೆಳೆಯಬಲ್ಲ ಕವಿ ಎಂಬುದನ್ನು ಸೂಚಿಸುತ್ತವೆ. 


ಇತ್ತೀಚೆಗೆ ಹಲವು ಯುವಕರು ಕಾವ್ಕರಂಗದಲ್ಲಿ ಧುಮುಕಿ ಸಾಮಾಜಿಕ, ರಾಜಕೀಯ 
ಧ್ವವಿಯುಳ್ಳ ಕಾವ್ಕ ರಚಿಸುತ್ತಿ ರುವರಾದರೂ ಶುದ್ಧಕಾವ್ಯದ ದೃಷ್ಟಿಯಿಂದ ನೋಡಿದರೆ ಸಿದ್ದಲಿಂಗ 
ದೇಸಾಯಿ ಅವರ `ಕ್ಕಾದಗೀ ಜವುಳು' ದಂತಹ ಕೃತಿ ಕುತೂಹಲವನ್ನು ಹುಟ್ಟಿಸಿತ್ತು. ಕವಿ 
ಸಂಹಾರದಿಂದ ಕಾವ್ಯ ಕಳಪೆಯಾಯಿತು. ಶಂಕರ ಕಟಗಿ, ಸತೀಶ ಕುಲಕರ್ಣಿ, ಅಲ್ಲಮಪ್ರಭು 
ಬೆಟದೂರು, ಸರಜೂ ಕಾಟಕರ, ಸಿದ್ದನಗೌಡ ಪಾಟೀಲ, ಮುಕ್ತಾಯಕ್ಕ ಮುಂತಾದವರ ಕಾವ್ಯ 
ಭರವಸೆಯನ್ನು ಮೂಡಿಸುತ್ತವೆ. 


ಇಂದು ಬದಲಾಗುತ್ತಿರುವ ಕಾವ್ಯವನ್ನು ಗಂಭೀರವಾಗಿ ಆಲೋಚಿಸುವುದು ಅಗತ್ಯ. 
ಜರ್ಜರಿತ ಸಮಾಜದ ನೋವು, ನರಳಿಕೆ, ಕಣ್ಣೀರು, ಶೋಷಣೆ ಇವುಗಳಿಂದ ಕವಿ ದೂರ ಉಳಿಯುತ್ತ 
ಬಂದ. ಸಾವಿರಾರು ಮನೆಗಳುದುರಿದರೂ ಸಾವಿರ ಜನ ಹಸಿವಿನಿಂದ ಕಂಗಾಲಾಗಿ, ನೆಲೆಯಿಲ್ಲದೆ 
ಅರಚಿಕೊಂಡರೂ ಅದರ ಆರ್ತಧ್ವನಿಯನ್ನು ಕೇಳಿದ ಕವಿಗಳು ಎಷ್ಟು ಮಂದಿ ? ಮಾನವೀಯತೆ, 
ಪ್ರಗತಿ, ಕ್ರಾಂತಿಯ ಕಲ್ಪನೆಗಳಿದ್ದರೂ ವೈಯಕ್ತಿಕ ಆವೇಶಕ್ಕೆ ಜೋತುಬಿದ್ದಿದ್ದರಿಂದ ಅರ್ಥಪೂರ್ಣ 
ಉದ್ದೇಶದಿಂದ ವಂಚಿತವಾಗಿ ಕಾವ್ಯವೆನ್ನುವುದು ಬುದ್ಧಿ ಭಾವಗಳ ಪರೇಡಾಗುತ್ತ ಬಂತು. ಜನದ 
ಆಶೋತ್ತರಗಳನ್ನು ಪ್ರತಿಮಿಸಲು ಸಮರ್ಥವಾಗದೆ, ಘೋಷಣೆಗಳು ಬರೀ ಘೋಷಣೆಗಳಾಗಿ 
ಉಳಿದು ಬಿಟ್ಟು ವೈಯಕ್ತಿಕ ಛಲ, ಪ್ರತಿಷ್ಠೆ, ರಾಜಕೀಯ ಇವುಗಳ ಪರಿಣಾಮದಿಂದ ಕಾವ್ಮ ವಾಚ 
ವಾಗುತ್ತ ವ್ಯಂಗ್ಯ ಸೂಕ್ಷ್ಮಗಳನ್ನು ಕಳೆದುಕೊಂಡಿತೆನ್ನಬಹುದು. ಈ ಕಾರಣದಿಂದಲೇ ಭೂಮಿಗೀತದ 
ತರುವಾಯ ಬಂದ ಅಡಿಗರ ಪದ್ಮಗಳು, ಶರ್ಮ, ನಾಡಿಗ, ರಾಮಾನುಜನ್‌ ಮುಂತಾದವರ ಪದ್ಮ 
ಗಳು ನಿಖರ ಅಭಿವ್ಯಕ್ತಿಯನ್ನು ಸಾಧಿಸಲಿಲ್ಲ. ದೀನ ದಲಿತರು, ದುರ್ಬಲ ವರ್ಗದವರು, ಸಮಾಜ 
ಎದುರಿಸಬಲ್ಲ ಸವಾಲುಗಳ ಧ್ವನಿಯಾಗಬಲ್ಲ ಕಾವ್ಶ ಅಗತ್ಮವೆನಿಸುವುದು ಅಸ್ವಾಭಾವಿಕವೇನಲ್ಲ. 


ಕಾವ್ಯ ಬೌದ್ದಿಕ ಅಂತಸ್ತಿನಿಂದ ಕೆಳಗಿಳಿಯುವ ಸೂಚನೆಗಳು ಕಂಡುಬಂದರೂ ಅದು ಪಡೆಯುವ 
ದಿಕ್ಕು, ಧೋರಣೆ ಇನ್ನೂ ನಿಶ್ಚಿತವಾಗಿಲ್ಲ. 


ರಾಜಕೀಯ, ಸಾಮಾಜಿಕ ಗೊಂದಲ, ಹೋರಾಟ ಸ್ಪರ್ಧೆಗಳಿಗೆ ಸ್ಪಂದಿಸುತ್ತ 
ಸರಳವಾಗುತ್ತ, ನೇರವಾಗಿ ಹಾಗೂ ವೃಂಗೃದಿಂದ ಕೂಡಿದ`ಇಂದಿನ ಕಾವ್ಮರಚನಾಕ್ರಮ ತುಂಬ 
`ನ ಗಮನ ಸೆಳೆಯು ವಂಥದ್ದು. ಕಾವ್ಮ ಹೊಸ ರಕ್ತ ಪಡೆದು ಬರಬೇಕೆನ್ನುವ ವಿಚಾರ ಇಂದಿನ 
ಯುವಕರನ್ನು ಪ್ರೇರೇಪಿಸುತ್ತಿದೆ. ಬದುಕಿನ ಬೇರುಗಳಿಂದ ಹುಟ್ಟುವ ಪ್ರಾಮಾಣಿಕ ಅನುಭವದ 


ನವ್ಮಕಾವ್ಮ : ಹೊಸ ಧೋರಣೆ ೧೩ 


ಕಾವ್ಯಕ್ಕೆ ಮಹತ್ವವಿದ್ದು, ಇಂದಿನ ಕಾವ್ಮ್ವ ಹೊಸ ಧೋರಣೆಗಳನ್ನು ಹೊಂದಿದೆ. ಉತ್ತರ 
ಕರ್ನಾಟಕದ ಆಡು ಮಾತಿನ ಜಾನಪದ ಗೀತಗಳ ಲಯವನ್ನು ಹಿಡಿದುಕೊಂಡು ಚಂದ್ರಶೇಖರ 
ಕಂಬಾರರ ಕಾವ್ಶ ಗಮನ ಸೆಳೆಯುತ್ತದೆ. ಮಾವುತ್ಸೆ ತುಂಗನ ಕುರಿತು ಬರೆದ ಪದ್ಮ ಹಾಗೂ 
ಅವರ ಇತರ ಕಾವ್ಯ ನಾಟಕಗಳು ಹೊಸ ದೃಷ್ಟಿ ಧೋರಣೆಯನ್ನು ಪ್ರಕಟಿಸುತ್ತ ಒಮ್ಮೊಮ್ಮೆ 
ಅಡಿಗರ ಕಾವ್ಯವನ್ನು ಮೀರಿಸುತ್ತವೆ. ಕಂಬಾರರಿಗಿರುವಷ್ಟು ಮಣ್ಣಿನ ಹಾಗೂ ಮಣ್ಣಿನ ಮಕ್ಕಳ 
ಸಂಪರ್ಕ ಅಡಿಗರಿಗೆ ಇರಲಿಲ್ಲ ವೆಂಬುದನ್ನು ಅವರ ಪದ್ಮಗಳಿಂದ ತಿಳಿದುಕೊಳ್ಳಬಹುದು. 


ಅಡಿಗರ ಮಾರ್ಗದಲ್ಲಿ ನಡೆದ ರಾಮಚಂದ್ರ ಶರ್ಮ ಅವರ ಕಾವ್ಯದಲ್ಲಿ ಶರ್ಮರಿಗೆ 
ವಿಶಿಷ್ಟವಾದ ಧಾಟಿ, ಧೋರಣೆಗಳಿದ್ದು ಅವರ ಕಾವ್ಯದ ಸಂಕೀರ್ಣತೆಯನ್ನು ಹಿಗ್ಗಿಸುತ್ತವೆ. 


ಕೆ. ಎಸ್‌. ನಿಸ್ಸಾರ್‌ ಅಹಮದ್‌ ಅವರ ಕಾವ್ಮ ಮೊದಲಿಂದಲೇ ಬೆಳವಣಿಗೆಯನ್ನು 
ತೋರುತ್ತ ಬಂದಿದೆ. ಕುರಿಗಳು ಸಾರ್‌ ಕುರಿಗಳು , ಅಮ್ಮ, ಆಚಾರ ಹಾಗೂ ನಾನು ಅಲ್ಲದೆ 
ಅವರ ಸಮಗ್ರ ಕಾವ್ಕ ಸಂಕಲನ ನಿಸಾರ್‌ ಉತ್ತಮ ಕವಿಯೆಂಬುದನ್ನು ಸಿದ್ದಪಡಿಸುತ್ತವೆ. 
ಕಾಲಕ್ಕೆ ತಕ್ಕಂತೆ ದೃಷ್ಟಿ ಧೋರಣೆಯನ್ನು ಬದಲಿಸಿಕೊಳ್ಳುತ್ತ ಬಂದ ಅವರೊಬ್ಬ ಮಹತ್ವದ 
ಕವಿಗಳಲ್ಲಿ ಒಬ್ಬರಾಗುತ್ತಾರೆ. 


`ಕರಿತೆಲಿ ಮಾನವನ ಜೀ ಪದ ' ದಿಂದ ಹಿಡಿದು ಈ ವರೆಗೂ ಜೀವಂತ ಕಾವ್ಯ ಬರೆಯುವ 
ಧಾಡಿಸೀ ಕವಿ ಚೆನ್ನಣ್ಣ ವಾಲೀಕಾರ. ಅವರ ಕಾವ್ಯ ಎಂತೆಂತಹ ಕವಿಗಳ ಕಾವ್ಯವನ್ನು ಮೆಟ್ಟಿ 
ನಿಲ್ಲುವಂಥಾದ್ದು. `ಪ್ಯಾಂಥರ್‌ ಪದ್ಮ'ದಂಥ ಅವರ ರಚನೆಗಳು ಅವರೊಬ್ಬ ಮಹತ್ವದ ಕವಿ 
ಯೆಂಬುದನ್ನು ಸಾಬೀತುಪಡಿಸುತ್ತವೆ. ದಲಿತ ಸಾಮಾಜಿಕ ದೃಷ್ಟಿ ಧೋರಣೆಯಿಂದ ಅವರ ಕಾವ್ಯ 
ನೆಲದಿಂದೆದ್ದು ಪುಟಿಯುತ್ತದೆ. ರಶ್ಕಾ ದೇಶದ ಮಾಯ್ಕಾವಸ್ಕಿಯ ಹಾಗೆ ಒಮ್ಮೊಮ್ಮೆ ಸಿಡಿದೇಳುವ 
ಕವಿಯಾಗಿ 'ಹಳೆಯ ಸಮಾಜ ಬದಲಾಗಿ ಹೊಸ ಸಮಾಜ ಬರಬೇಕೆಂದು ಹೋರಾಡುತ್ತಾರೆ. 
ಪರಂಪರೆಯನ್ನು ಸ್ವೀಕರಿಸುತ್ತ ಇನ್ನೊಂದು ಹೊಸ ಹಾದಿಗಾಗಿ ಕಾಯುತ್ತಿರುವಂತೆ ಅಂಥ ಪ್ರಯೋಗ 
ನಡೆಯುತ್ತಿವೆ. ಎಚ್‌. ಎಸ್‌. ಶಿವಪ್ರಕಾಶ್‌ ಅಂತಹ ಒಬ್ಬ ಗಮನಾರ್ಹ ಕವಿ. 


"ಕಾವ್ಯ ಮಣ್ಣಿನಿಂದ ಮತ್ತೆ ಬದುಕಿನ ಹೋರಾಟದತ್ತ ತುಡಿಯುತ್ತಿರುವುದನ್ನು ಗುರ್ತಿಸ 


ಬಹುದು. ರೂಪಕ, ಸಂಕೇತ, ಪ್ರತಿಮೆಗಳಿಂದ ಅಭಿನೀತವಾಗುವುದಕ್ಕಿಂತ ಮಾನವೀಯ ಮುಖ 
ವಾಡಗಳನ್ನು ತೆರೆದುತೋರಬಲ್ಲ ನೇರವಾದ ಕಾವ್ಶ ಹೊಸ ರೂಪ, ಆಕಾರವನ್ನು ಪಡೆದೀತು. 


ಸರಳ ರಗಳೆ 


- ಚೆನ್ನಕ್ಕ ಪಾವಟೆ 


ಆಧುನಿಕ ಕನ್ನಡ ಕವಿಗಳಲ್ಲಿ ಸರಳರಗಳೆಯನ್ನು ರೂಪಿಸಿ ಜನಪ್ರಿಯ ಮಟ್ಟಕ್ಕೆ ಏರಿಸಿದ 
ಕೀರ್ತಿ ನವೋದಯ ಕವಿಗಳಿಗೆ ಸಲ್ಲುತ್ತದೆ. ಕನ್ನಡದ ಲಲಿತರಗಳೆಯೇ ಆದಿ ಅಂತ್ಕಪ್ರಾಸಗಳನ್ನು 
ಕಳೆದುಕೊಂಡು ಸರಳ ರಗಳೆಯಾಗಿದೆಯೆಂದು ಕೆಲವರ ಹೇಳಿಕೆ. ಸರಳರಗಳೆ ಹೆಸರೇ ಸೂಚಿಸುವಂತೆ 
ರಗಳೆಯ ಒಂದುಪ್ರಭೇದ, ಕಾವೃದಲ್ಲಿ ಮಾತ್ರೆ ಸಮನಾಗಿದ್ದು `ತಾಳದ ಗಣನೆಗೊಡಂಬಟ್ಟಡೆ 
ಅದು ರಗಳೆ. 'ಆದರ ಸರಳರಗಳೆಯಲ್ಲಿ ಪ್ರತಿಚರಣದಲ್ಲಿಯೂ ನಿಯತವಾಗಿ ಐದೈದು ಮಾತ್ರೆಗಳುಳ್ಳ 
ನಾಲ್ಕು ಗಣಗಳು ಆದಿ ಅಂತ್ಯಪ್ರಾಸ ರಹಿತವಾಗಿ ಬಂದರೆ ಸ್ನೂಲವಾಗಿ ಅದನ್ನು ಸರಳರಗಳೆ ಎಂದು 
ಹೇಳಬಹುದಾಗಿದೆ. ಇಂಗ್ಲೀಷಿನ ಬ್ಲ್ಯಾಂಕವರ್ಸಿನ ಅನುಕರಣೆಯಿಲ್ಲದ ಈ ಸರಳರಗಳೆ 
ಲಲಿತರಗಳೆಯ ಆಧಾರದ ಮೇಲೆ ನೆಲೆನಿಂತ ಛಂದೋಬಂಧ. ನಾಗವರ್ಮನ ಹೇಳಿಕೆಯೂ ಇದೇ 
ಆಗಿದೆ. ತೀ ನಂ. ಶ್ರೀಕಂಠಯ್ಯನವರು ` ಕಥಾಕಾವ್ಕಕ್ಕೆ ಇಷ್ಟು ಉಚಿತವಾದ ಮಟ್ಟುಗಳನ್ನು ಹಿಂದಿನ 
ಕವಿಗಳು ಏಕೆ ನಿರಾಕರಿಸಿದರೋ? ಆಧುನಿಕಕಾಲದಲ್ಲಿ ಮಾತ್ರ ರಗಳೆಗೆ ಮತ್ತಷ್ಟು ಪ್ರಾಶಸ್ತೃ 
ದೊರೆತಿದೆ. ಲಲಿತರಗಳೆಯ ಪ್ರಾಸಗಳನ್ನು ಕಿತ್ತುಹಾಕಿ ಸರಳಮಾಡಿ ಚರಣ ಗಳನ್ನು ತಡೆಯಿಲ್ಲದೆ 
ಹರಿಯಬಿಡುವುದರಿಂದ ಹುಟ್ಟಿರುವ ಸರಳರಗಳೆ ಈಗಾಗಲೇ ಕವಿಪ್ರಿಯ ವಾಗಿದೆ. ಇಂಗ್ಲಿಷಿನ 
ಬ್ಲಾಂಕವರ್ಸ ಎಂಬ ಮಟ್ಟಿನಂತೆ ನಾಟಕಗಳನ್ನು ಕಥಾಕಾವ್ಯಗಳನ್ನು ಬರೆಯುವುದಕ್ಕೆ ಇದನ್ನು 


ಉಪಯೋಗಿಸುವ ಪ್ರಯತ್ನವು ಆಶಾಜನಕವಾಗಿ ನಡೆಯುತ್ತಿದೆ " ಎಂದು ಹೇಳಿರುವುದು ಅದರ 
ಪ್ರಚುರತೆಗೆ ಸಾಕ್ಸಿ. 


ಈಗಿನ ಕಾಲದವರು ಇಂಗ್ಲೀಷಿನ ಬ್ಲ್ಯಾಂಕವರ್ಸನ್ನು ಅನುಕರಣಮಾಡಿ ಸರಳರಗಳೆಯೆಂದು 
ಕರೆಯುವ ಈ ಪದ್ಮಜಾತಿಗೆ ಕನ್ನಡ ಕವಿ ಹರಿಹರನೇ (ಪ್ರಾಸವನ್ನು ಬಿಟ್ಟರೆ) ಮಾರ್ಗ ದರ್ಶಕ 
ನೆಂಬುದನ್ನು ಬಸವರಾಜದೇವರ ರಗಳೆಯ ಕೆಳಗಿನ ಈ ನಾಲ್ಕು ಸಾಲುಗಳು ಸ್ಪಷ್ಟ ಪಡಿಸುತ್ತವೆ ; 
ಅಳಿಯೆಅಗದನಿಲನಲುಗದ ರವಿಕರಂ ಪುಗದ 
ಸುಳಿಗೊಂಡು ದಳವೇಜ್‌ ಹಸುರಳಿದು ಬೆಳಪುಳಿದು 
ಸುರುಚಿರಮೆನಿಪ್ಪ ಮೀಸಲ ಮೊಗ್ಗೆಯಂ ಕಂಡು 
ಇರವಂತಿಗೆಯೊಳ್‌ ಮೆವ್ವ ಬರಿಯಮುಗ್ಗುಳ್ಗಳಂಕೊಂಡು '” 
ಇಲ್ಲಿ ಆದಿ ಅಂತ್ಕಪ್ರಾಸಗಳು ನಿಯತವಾಗಿದೆ. ಐದು ಮಾತ್ರೆಗಳ ನಾಲ್ಕುಗಣಗಳೂ ನಿಯತ 
ವಾಗಿ ಬರುತ್ತವೆ. ಇದು ಲಯವಿನ್ಮಾಸಕ್ಕೆ, ವೈವಿಧ್ಯತೆಗೆ ಅಧಿಕ ಅವಕಾಶ ಮಾಡಿಕೊಡದು.ಆದ್ದರಿಂದ 
ಆಧುನಿಕ ಕವಿಗಳು ಲಲಿತ ರಗಳೆಯ ಆದಿಅಂತ್ಮಪ್ರಾಸಗಳನ್ನು ತೆಗೆದು ಸರಳರಗಳೆಯ ರೂಪು 
ಕೊಟ್ಟರು. ಇದು ಲಯವೈವಿಧ್ಯ ವಿನ್ಮಾಸಕ್ಕೆ ಅನುಕೂಲವಾಯಿತು. 


ಎ. ಹರಿಹರ : ಬಸವರಾಜದೇವರ ರಗಳೆ (ಸಂ) ಟಿ. ಎಸ್‌. ವೆಂಕಣ್ಣಯ್ಯ ೩ನೆಯ ಸ್ಥಳ :- ಪು- ೧೪ 


ಸಾ” 


ಸರಳ ರಗಳೆ ೧೫ 


ಕೋಳಿ ಮೂರನೆಬಾರಿ ಕೂಗಿ ಯೇಸುವ ಕೊಲ್ಲ 
ಲೆಳಸಿದ ಯಹೂದ್ಕರ ಮನಸಾಕ್ಲಿಯೊಲು ಸುಮ್ಮ 
ನಾಗೆ ಕಾಯಫನಕಟ ನಡೆಸಿದ ವಿಚಾರಣೆಯ ' 
ಕೆಟ್ಟನೀತಿಗೆ ಹೇಸಿ ಬೆಳುಗದಿರನೆಳೆವೊಂಗೆ ''* 


ಗೋವಿಂದ ಪೈಗಳು ಗೊಲ್ಲೊಥಾದ ಈ ನಾಲ್ಕು ಸಾಲುಗಳಲ್ಲಿ ಐದು ಮಾತ್ರೆಗಳ ನಾಲ್ಕು 
ಗಣಗಳ ನಿರ್ಬಂಧವಾಗಲಿ, ಆದಿ ಅಂತ್ಕಪ್ರಾಸಗಳ ಆವಶ್ಯಕತೆಯಾಗಲಿ ಇಲ್ಲದ್ದು, ಪ್ರತಿಸಾಲಿನಲ್ಲಿ, 
೩೦ ಮಾತ್ರೆ, ಯತಿ ಇರುವಿಕೆಯಿಂದ ಲಯವೈವಿಧ್ಯತೆ ಸಾಧ್ಯವಾಗಿದೆ. ಇದರಿಂದ ಛಂದಸ್ಸಿನ ಬಿಗಿ 
ಸಡಿಲಗೊಳ್ಳುವ ಅಭಿಪ್ರಾಯವೂ ಇದೆ. ಇದನ್ನು ಕುರಿತು ಗೋಕಾಕರು `` ಐದು ಮಾತ್ರೆಗಳ ನಾಲ್ಕು 
ಗಣಗಳಿರಬೇಕೆಂಬ ನಿಯಮಕ್ಕೆ ಅಸ್ತಿತ್ವವೇ ಇಲ್ಲವಾಗಿದೆ. ಇಪ್ಪತ್ತು ಮಾತ್ರೆಗಳಿದ್ದರಾಯಿತು. 
ಅವುಗಳನ್ನು ಯಾವ ಗಣಗಳಾಗಿಯೂ ವಿಭಾಗಿಸಬಹುದೆಂದು ಕಲ್ಪಿಸಬಹುದು '' ಎಂದು 
ಸರಳರಗಳೆಯಲ್ಲಿ ಲಯ ಗಣ ಇವುಗಳ ಕಟ್ಟನ್ನು ಮುರಿಯುವ ಪದ್ಧತಿಯ ಬಗೆಗೆ ವಿಷಾದಿಸಿದ್ದಾರೆ. 
" ಬ್ಲ್ಯಾಂಕವರ್ಸಿಗೆ ಸರಿಸಮಾನವಾಗಿ ನಿಂತು ಅದನ್ನು ಗಂಡುಮೀರುವಷ್ಟು ಶಕ್ತಿಯು ಇನ್ನೂ 
ಕನ್ನಡದ ಸರಳರಗಳೆಗೆ ಬಂದಿಲ್ಲ " ವೆಂಬ ಮಾತು ನಿಜವಾದರೂ `` ಬ್ಲ್ಯಾಂಕವರ್ಸಿನ ಪುಣ್ಯವನ್ನು 
ಯಾಚಿಸಿ ಇಂದು ಸರಳರಗಳೆ ಜೀವಿಸುತ್ತಿದೆ '"* ಎಂಬ ಮಾತು ಉತ್ಪೇಕ್ಸೆ, ಒಪ್ಪಲಾಗದು '' 
ಎಂಬ ಎಸ್‌. ಅನಂತನಾರಾಯಣರ ನುಡಿ ಅರ್ಥಗರ್ಭಿತವೆನಿಸಿದೆ. 


ಕನ್ನಡ ಸರಳರಗಳೆಗೆ ಇಂಗ್ಲೀಷಿನ ಬ್ಲ್ಯಾಂಕವರ್ಸ ಸ್ಫೂರ್ತಿ ಕೊಟ್ಟಿದ್ದರೂ, ಇದು ಅದರ 
ಪಡಿನೆಳಲಲ್ಲ. ಇಂಗ್ಲೀಷ ಬ್ಲ್ಯಾಂಕವರ್ಸಿನ ಸಾಧನೆ ೬೦೦ ವರ್ಷದ್ದಾದರೆ, ಕನ್ನಡ ಸರಳರಗಳೆಯ 
ಸಾಧನೆ ೩೦ ವರ್ಷಗಳದ್ದು. ಹೀಗಿದ್ದ ಸಂದರ್ಭದಲ್ಲಿ ಅದರ ನೆರಳು ಇದು ಎಂದಾಗಲಿ ಅದರ 
ಪುಣ್ಯದಿಂದ ಬೆಳೆಯುತ್ತಿದೆಯೆಂದು ಹೇಳುವ ಮಾತುಗಳು ಅರ್ಥವಿಲ್ಲದವೆನಿಸುತ್ತವೆ. ಸರಳ ರಗಳೆಯ 
ರೂಪ ಆಧುನಿಕ ಕನ್ನಡ ಕವಿಗಳಿಗೂ ಹೊಸದು. ಯೋಗ್ಯ ಪರಿಸರ, ಹದವಾದ ನೆಲದ ಗುಣ, 


`ಸುಸೂತ್ರ ವಾತಾವರಣ, ಅನುವರಿತು ಬಂದ ಮಳೆ ಇಲ್ಲದಿದ್ದರೆ ಸಸಿಗಳು ಬಿಸಿಲಿನ ಬೇಗೆಗೆ ಬಾಡಿ 


ಹೋಗುವಂತೆ, ಸಾಹಿತ್ಯರೂಪದ ಬೆಳವಣಿಗೆಗೂ ಈ ಗುಣಧರ್ಮ ಅತ್ಯಾವಶ್ಯಕ. ಇಂದು ಅಂಥ 
ಉತ್ತಮಲಕ್ಷಣ ಪಡೆದು ಸರಳರಗಳೆ ಬೆಳೆಯುತ್ತಿದೆ. ಈ ಬೆಳವಣಿಗೆ ಭವಿಷ್ಯದತ್ತ ಒಳ್ಳೆಯ 
ಲಕ್ಷಣಗಳನ್ನು ತೋರಿಸುತ್ತಿದೆ. ' 


ಹೊಸಗನ್ನಡ ಕವಿಗಳು ಸರಳರಗಳೆಯನ್ನು ಬೆಳೆಸಿದ ಮುಂದಾಳುಗಳು. ಗೋಕಾಕರು 
"ಮೊಟ್ಟಮೊದಲು ಮಂಗಳೂರಿನ ಕೆಲವು ಕವಿಗಳು ಅದನ್ನು ತಮ್ಮ ಕಾವ್ಯದ ರಚನೆಗಾಗಿ 
ವಿನಿಯೋಗಿಸುತ್ತ ಬಂದಿದ್ದರು " ಎಂದು ಹೇಳಿದರೂ, ಮಾಸ್ತಿಯವರು ಈ ಛಂದಸ್ಸಿಗೆ ಮೊತ್ತ 
ಮೊದಲು ಶ್ರೀಕಾರ ಬರೆದವರು. ಕಥನಕವನಗಳಿಗೆ ಸರಳರಗಳೆ ಹೇಳಿ ಮಾಡಿಸಿದ ಛಂದೋ 
ಬಂಧವೆನಿಸಿತು. ಕಥನಕವನಗಳು ಬಹುಶಃ ಮಾಸ್ತಿಯವರ ಸ್ಥಳಗಳ ಹೆಸರು ' ಎಂಬ ಕವನದಿಂದ 
ಪ್ರಾರಂಭವಾದವು. ಈ ಕಾರಣದಿಂದ ಕನ್ನಡದಲ್ಲಿ ಕಥೆ ಹೇಳುವುದಕ್ಕೆ ಪ್ರಶಸ್ತವಾದ ಸರಳರಗಳೆಯ 
ಛಂದಸ್ಸನ್ನು ಮೊತ್ತ ಮೊದಲ ಬಾರಿಗೆ ಬಳಸಿ ಕವನ ಬರೆದ ಶ್ರೇಯಸ್ಸು ಮಾಸ್ತಿ ಅವರದು. 


೨. ಎಂ. ಗೋವಿಂದ ಪೈ : ಗೊಲ್ಗೊಥಾ (೧೯೩೬) ಸಾಲುಗಳು ೧-೪ 


೩. ವಿ. ಕೃ. ಗೋಕಾಕ : ಇಂದಿನ ಕನ್ನಡ ಕಾವ್ಯದ ಗೊತ್ತುಗುರಿಗಳು ಪು. ೧೦೮ 


೧೬ ಕರ್ನಾಟಕ ಬಾಚಿ 


ಸರಳ ರಗಳೆಯಲ್ಲಿ ಮೊದಲಬಾರಿಗೆ ಸ್ಥಳಗಳ ಹೆಸರು ' ಕವನ ಬರೆದರೂ, ಅವರೇನೂ 
ಕಥನಕವನದ ಪ್ರಥಮ ಬರಹಗಾರರಲ್ಲ. 


೧೯೨೪ರಲ್ಲಿ ಬರೆದ ಮಾಸ್ತಿಯವರ : ಅರುಣ" ` ಸ್ಥಳಗಳ ಹೆಸರು" ಸರಳ ರಗಳೆಯನ್ನು 
ಅವಲಂಬಿಸಿದ ಪದ್ಮಗಳು. ಕಥೆ ಹೇಳುವುದಕ್ಕೆ ಪ್ರಶಸ್ತವಾದ ಸರಳ ರಗಳೆಯ ಛಂದಸ್ಸನು 
ಮೊದಲಬಾರಿಗೆ ರೂಪಿಸಿ ಕಥೆ ಹೇಳಲು ಬಳಸಿದ್ದರೂ, `ನವರಾತ್ರಿ', 'ಮೂಕನ ಮಕ್ಕಳು" 
`ರಾಮನವಮಿ' ಗೌಡರ ಮಲ್ಲಿ' ಮುಂತಾದ ಕಥನಕವನಗಳಿಗೆ ಸರಳ ರಗಳೆಯೊಂದಿಗೆ ಬೇರೆ ಬೇ! 
ಛಂದೋರೂಪಗಳನ್ನು ಕಥೆಗಾರಿಕೆಗೆ ಸೊಗಸಾಗಿ ಬಳಸಿಕೊಂಡಿದ್ದಾರೆ. ' ಅರುಣ" ಸ್ಥಳಗಳ ಹೆಸರು 
ಕವಿತೆಗಳಲ್ಲಿ ಅನಾವಶ್ಶಕ ವರ್ಣನೆಗಳಿಲ್ಲದೆ, ಸರಳಪದ ಸಂಯೋಜನೆಯಲ್ಲಿ ಮೂರು ಕಥೆಗಳನು 
ಎರಕಹೊಯ್ದಿದ್ದಾರೆ. ಸರಳವಾಗಿ ಪ್ರವಹಿಸುವ ಸರಳರಗಳೆಯು ಮಾಸ್ತಿಯವರ ಕಥನಕಲೆಗೆ ತುಂ 
ಒಪ್ಪವಾದ ಚೌಕಟ್ಟನ್ನು ಹಾಕಿಕೊಟ್ಟಿದೆ. 


ಮಾಸ್ತಿಯವರು ಪ್ರಾರಂಭದಲ್ಲಿ ಇದನ್ನು ಬಿಡಿವೃತ್ತವೆಂದು ಕರೆದಿದ್ದರು. ವೃತ್ತದ ಯಾಃ 
ನಿಯಮವೂ ಇಲ್ಲದೆ ಪ್ರತಿಸಾಲೂ ಬಿಡಿ ಬಿಡಿಯಾಗಿದ್ದುದರಿಂದ ಬಿಡಿವೃತ್ತವೆಂದು ಕರೆದಿರಬಹುದ 
ಆದರೆ ಲಲಿತರಗಳೆಯಿಂದ ಹುಟ್ಟಿದ ರಗಳೆ ಪ್ರಾಸವನ್ನು ಕಳೆದುಕೊಂಡು ಸರಳಗೊಂಡು ರಗಳೆಯ 
ವಿಶಿಷ್ಟರೂಪಾಗಿ ಈಗ ರೂಢಿಯಲ್ಲಿ ಸರಳರಗಳೆ ಎಂಬ ಹೆಸರೇ ಛಂದೋರೂಪಕ್ಕೆ ಸೂಕ್ತವಾ 
ಬಂದಿದೆ. ಗೋವಿಂದ ಪೈ ಅವರು ಈ ಛಂದೋರೂಪಕ್ಕೆ ಸರಳರಗಳೆ ಎನ್ನದೆ * ಇದು ರುಂ 
ಯೆಂಬ ಲೋಕ ವಿಶ್ರುತವಾದ ತಾಳವನ್ನು ಇಷ್ಟು ಪ್ರತ್ಯಕ್ಷವಾಗಿ ಒಂದೇ ಒಂದು ಇಳಿಯಷ್ಟುದರೆ 
ತಪ್ಪದೇ ಅನುಸರಿಸುವದರಿಂದ ಈ ಛಂದಸ್ಸಿಗೆ ರುಂಪೆ ಎಂಬ ಅನ್ವರ್ಥನಾಮವೇ ನೇರವಾ 
ಒಪ್ಪುತ್ತದೆ ' ಎಂದಿದ್ದಾರೆ. 


ಇಪ್ಪತ್ತನೆಯ ಶತಮಾನದಲ್ಲಿ ಪ್ರಜ್ಞಾಪೂರ್ವಕ ಸರಳರಗಳೆ ಛಂದಸ್ಸು 
ಇದರ ಅಸ್ತಿತ್ವದ ಬಗ್ಗೆ " ಎಸ್‌. ಅನಂತ ನಾರಾಯಣ ಅವರು ಸುಮಾರು ೧೮೦೦ ರಲ್ಲಿ 
ಯಾದವಕವಿಯ ಕಲಾವತಿ ಪರಿಣಯ' ದಿಂದ ಕೆಲವು ಸಾಲುಗಳನ್ನು ಉದ್ದರಿಸಿ, ಅವು 
ವಾಗಿ ಸರಳರಗಳೆಯೆ ಆಗಿವೆ ಎಂದೂ, ಆ ಕವಿಯಲ್ಲಿ ಆಕಸ್ಮಿಕವಾಗಿ ಹೀಗೆ ಸರಳರಗಳೆ 
ಕೊಂಡಿತೇ ಹೊರತು ಪ್ರಜ್ಞಾಪೂರ್ವಕವಾಗಿ ಕವಿ ರೂಪಿಸಿಕೊಂಡಿದ್ದಲ್ಲ " ವೆಂದು ತಿಳಿಸಿದ್ದಾ 
ಕಲಾವತಿ ಪರಿಣಯದಿಂದ ಸುದೀರ್ಫು ಭಾಗಗಳನ್ನು ಉದ್ದರಿಸಿ `ಆ ಕೃತಿಯು ದ 
ರಚಿತವಾಗಿದೆಯೆಂದು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ತಮ್ಮ ಲೇಖನದಲ್ಲಿ 
ಪಡಿಸಿರುವರು.* ಕಲಾವತಿ ಪರಿಣಯದಲ್ಲಿ ಉದ್ಭೃತವಾಗಿರುವ ಕೃತಿಭಾಗಗಳನ್ನು ಪರಿಶೀಲಿ 
ಮೇಲ್ನೋಟಕ್ಕೆ ತಿಳಿದು ಬರುವುದು ಅದು ಐದು ಮಾತ್ರೆಯ ಗಣಗಳು ಏಕತ್ರಕಾರವಾಗಿ 
ಬರುವ ದಂಡಕ ಎಂಬುದು. ಯಾದವ ಕವಿ ರಗಳೆಯನ್ನು ಬರೆದಿಲ್ಲ. ಸ್ನ 
ದಂಡಕವನ್ನು ಐದುಮಾತ್ರೆಯ ನಾಲ್ಕು ನಾಲ್ಕು ಗಣಗಳಾಗಿ ಜೋಡಿಸಿ ಆರ್‌. 


೪ ಗೋವಿಂದಪೈ: ಗೊಲ್ಲೊಥಾ ೧೯೪೮ ಮುನ್ನುಡಿ ಪು. |X 
೫. ಎಸ್‌. ಅನಂತನಾರಾಯಣ:ಹೊಸಕನ್ನಡ ಕವಿತೆಯ ಮೇಲೆ ಇಂಗ್ಲೀಷ ಸಾಹಿತ್ಮದ ಪ್ರಭಾವ ; ಪು. 
೬. ಕಲಾವತಿ ಪರಿಣಯ : ಕನ್ನಡ ಸಾಹಿತ್ಮ ಪರಿಷತ್‌ ವತ್ರಿಕೆ : ಜನೆವರಿ ೧೯೨೫ : ಪು ೨೭೧-೩ 


| ೩ 
“ ಸರಳ ರಗಳೆ ೧೭ 


ತಮ್ಮ ಕವಿಚರಿತೆಯ ಮೂರನೆಯ ಸಂಪುಟದಲ್ಲಿ ಅಚ್ಚುಮಾಡಿಸಿದ್ದು ಕೃತಿಯು ರಗಳೆಯ 
' ರೂಪವಾಗಿದೆ ಎಂದು ಹೇಳಿದ್ದು, ಮೇಲಿನ ತಪ್ಪು ಕಲ್ಪನೆಗೆ ಕಾರಣವಾಯಿತು. ' ಎಂದು ಹೇಳುತ್ತ," 
ಸರಳ ರಗಳೆ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಪ್ರಜ್ಞಾಪೂರ್ವಕವಾಗಿ ರೂಪಿತವಾದದ್ದು ಇಪ್ಪತ್ತನೆಯ 
. ಶತಮಾನದ ಆದಿಭಾಗದ ದಶಕಗಳಲ್ಲಿ. ಇಂಗ್ಲೀಷ ಕಾವ್ಯದ ಪರಿಚಯದ ಪ್ರೇರಣೆಯಿಂದಾಗಿ 

'' ಹೊಸಕಾವ್ಯವನ್ನು ನಿರ್ಮಿಸಬೇಕೆಂಬ ಹಂಬಲವನ್ನು ಹೊಂದಿದ ಕನ್ನಡ ಕವಿಗಳು ಹೊಸ ಹೊಸ 
ಮಟ್ಟುಗಳನ್ನು ರೂಪಿಸಿ ಪ್ರಯೋಗಿಸಿದರು * ಹೀಗೆ ಹೊಸ ಮಟ್ಟುಗಳನ್ನು ರೂಪಿಸುವಲ್ಲಿ ಅವರಿಗೆ 

. ಹಿಂದಿನ ಸಾಹಿತ್ಯದಲ್ಲಿ ಬಳಕೆಯಾಗಿದ್ದ ಷಟ್ಟದಿ, ರಗಳೆ, ಸಾಹಿತ ಇತ್ಕಾದಿ ಮಟ್ಟಗಳು ಆಧಾರವಾದವು. 
* ಇಂಗ್ಲೀಷಿನ ಬ್ಲ್ಯಾಂಕವರ್ಸಿನ ಜನಪ್ರಿಯತೆ, ಹಲವು ಸೌಲಭ್ಯಗಳನ್ನು ಮನಗಂಡು ಕನ್ನಡ ಕವಿಗಳು 
' ಅದಕ್ಕೆ ಸಮನಾದ ಮಟ್ಟೊಂದನ್ನು ರೂಪಿಸಿಕೊಳ್ಳಲು ಯತ್ನಿಸಿದ ಅವರಿಗೆ ಸಹಜವಾಗಿಯೇ 
ಕಾಣಿಸಿದ್ದು ಲಲಿತರಗಳೆ. ಲಲಿತರಗಳೆಯ ಆದಿ ಅಂತ್ಮಪ್ರಾಸಗಳನ್ನು ಕಿತ್ತುಹಾಕಿ, 
' ಪಾದಾಂತಯತಿಯನ್ನು ತೆಗೆದುಹಾಕಿದ್ದರಿಂದ ರಗಳೆಗೆ ನಿರಾತಂಕವಾದ ಓಟವು ಲಭಿಸಿತು. ಯತಿಯು 
ಪಾದದ ಮಧ್ಯೆ, ಕೊನೆ ಎಲ್ಲಿ ಬೇಕೆಂದರಲ್ಲಿ ಬರಲು ಸಾಧ್ಯವಾಯಿತು. ಒಂದೇ ಬಗೆಯ ಗಣಗಳ 
' ಸ್ಮಾನದಲ್ಲಿ ಬೇರೆ ಬೇರೆ ಜಾತಿಯ ಗಣಗಳು ಬಂದಿದ್ದರಿಂದ ವೈವಿಧ್ಯವನ್ನು ತರಲು ಸಾಧ್ಯವಾಯಿತು. 
' ಹೀಗೆ ರಗಳೆಯು ತನ್ನ ಎರಡು ಮೂರು ನಿಯಮಗಳನ್ನು ಕಳೆದುಕೊಂಡುದರಿಂದ ಅದಕ್ಕೆ ' ಸರಳರಗಳೆ 
. * ಎಂದು ಹೆಸರಾಯಿತು. ಸರಳರಗಳೆ ಎಂಬ ಹೆಸರು ಬಳಕೆಗೆ ಬಂದಿರುವದರಿಂದ ಅದನ್ನೇ 
ಇಟ್ಟುಕೊಳ್ಳಬಹುದು. ಆದರೆ ಪ್ರಾಸನಿರಾಕರಣೆ ಪಾದಾಂತಯತಿಯನ್ನು ತೆಗೆದುಹಾಕಿದ್ದು 
 ಗಣನಿಯಮೋಲ್ಲಂಘನೆ ಇವುಗಳಿಂದಾಗಿ ರಗಳೆಯು `ಸರಳ'ಗೊಂಡು ಸರಳರಗಳೆಯಾಯಿತೆಂಬ 
' ಮಾತು ಸರಳರಗಳೆಯು ರಗಳೆಗಿಂತ ಸರಳವೆಂಬ ಭಾವನೆಯನ್ನು ಉಂಟು ಮಾಡುತ್ತದೆ. ಆದರೆ 
ಖಚಿತ ನಿಯಮಗಳನ್ನು ಹೊಂದಿದ್ದ ರಗಳೆಯು ತನ್ನ ನಿಯಮಗಳನ್ನು ಕಳೆದುಕೊಂಡಿದ್ದರಿಂದ 
ಸರಳವಾಗಲಿಲ್ಲ ಸಂಕೀರ್ಣವಾಯಿತು. ರಗಳೆಯ ಲಕ್ಷಣಗಳನ್ನು ನಾಲ್ಕು ಮಾತಿನಲ್ಲಿ ಪಟ್ಟಿ 
ಮಾಡಿ ಹೇಳಿಬಿಡಬಹುದು. ಆದರೆ ಸರಳರಗಳೆಯ ಲಕ್ಷಣವನ್ನು ಅಷ್ಟು ಸುಲಭವಾಗಿ ಪಟ್ಟಿ 
ಮಾಡಲಾಗುವದಿಲ್ಲ. ಸರಳ ರಗಳೆ ವಾಸ್ತವವಾಗಿ ಸಂಕೀರ್ಣವೇ ಆಗಿದೆ * ''ಎಂದು ಸರಳ ರಗಳೆ 
ಯನ್ನು ಕುರಿತು ವಿಶ್ಲೇಷಣಾತ್ಮಕ ವಿವೇಚನೆ ಕೈಕೊಂಡ ಡಾ. ಎಮ್‌. ಚಿದಾನಂದಮೂರ್ತಿಯವರ 


ಹೇಳಿಕೆಗೆ ಎರಡು ಮಾತಿಲ್ಲ. 


ಸರಳ ರಗಳೆಯನ್ನು ಬಳಸಿಕೊಂಡು ಸಿದ್ದವಾದ ಮೊದಲನೆಯ ಪ್ರಯೋಗಕೃತಿ ಸ್ಥಳಗಳ 

` ಹೆಸರು'. ಇದನ್ನು ಕುರಿತು ಎಸ್‌. ಅನಂತನಾರಾಯಣ ಹೇಳುವಂತೆ ' ಇಲ್ಲಿ ಕಾಣುವ ಸರಳ ರಗಳೆ 
ಪ್ರಾಯೋಗಿಕ ರೂಪವಲ್ಲ ; ಆಗಲೇ ಸಿದ್ಧಿಯನ್ನು ಪಡೆದ ರೂಪವಾಗಿದೆ. ಹಸಿಹಸಿಯಾದ 

ಪ್ರಯೋಗರೂಪದಲ್ಲಿಲ್ಲ ; ಪಕ್ವವಾಗಿ ರಸದೂಟವಾಗಿದೆ '" ಎಂದಿರುವರು. 


೭. ತೀ. ನಂ. ಶ್ರೀಕಂಠಯ್ಯ : ಕನ್ನಡದಲ್ಲಿ ಹೊಸಮಟ್ಟಗಳಿಗಿರುವ ಅವಶ್ಯಕತೆ (ಸಮಾಲೋಕನ) 

೮. ಎಂ. ಚಿದಾನಂದಮೂರ್ತಿ : ಛಂದಸ್ಸಿನ ಪ್ರಯೋಗಗಳು ನವೋದಯ ಕಾವ್ಯದಲ್ಲಿ 
(ಹೊಸಗನ್ನಡ ಕಾವ್ಯದ ಎರಡು ಮಾರ್ಗಗಳು : ಪು ೧೧೫-೨೫) 

೯. ಡಾ. ಎಮ್‌. ಚಿದಾನಂದಮೂರ್ತಿ : ರಗಳೆ ಸರಳ ರಗಳೆ ಮತ್ತು ಮಹಾಛಂದಸ್ಸು 

* ಸಹ್ಮಾದ್ರಿ' ಪು ೫೬೭. ೬೮ 


ತಿವಿ ;ಹಣೆಯ ಕುಂಕುಮದ ಬಟ್ಟು ; ಭಾರದ ಹರಳು 


ಹೆರಳಿನಲಿ ತೊಟ್ಟ ಮಲ್ಲಿಗೆ ಹೂವು ಕೊಪ್ಪು ಇವ 
ಕಂಡು ಮನಸೋತವನು * ॥ 


ಸರಳ ರಗಳೆಯ ಪ್ರಥಮ ಪ್ರಯೋಗವಾದ ಈ ಬಂಧ ತನ್ನದೇ ಆದ ಲಯ ಕಾಷ 
ಕೊಂಡು ಆಡುಮಾತಿನ ಪ್ರಯೋಗಕ್ಕೆ ಸಮೀಪವಾಗಿ ಸಾಂದರ್ಭಿಕವಾಗಿ ಹರಿದು 
ಗಾಂಭೀರ್ಯ ವನ್ನು ಉಳಿಸಿಕೊಂಡಿದೆ. ವಿರಾಮದ ಏರಿಳಿತದಿಂದ ಲಯವಿನ್ಮಾಸ 
ಗತಿಯನ್ನು ಸಾಧಿಸಿದುದು ಸರಳರಗಳೆಯ ಹಿರಿಯ ಗುಣವೆನಿಸಿದೆ. 


ಮಾಸ್ತಿಯವರ ಪ್ರಥಮ ಪ್ರಯೋಗಕ್ಕೆ ಸಿಕ್ಕ ಈ ಸರಳರಗಳೆಯ ಸಿದ್ದಿ ಅವರ ಈ 
ಪಕ್ಕದಲ್ಲೊಂದಿಟ್ಟಾಗ ಸಾಮಾನ್ಮವಾದ ಗದ್ಮವೆನಿಸುತ್ತಿದೆ. ಶ್ರೀನಿವಾಸರ ನವರಾತ್ರಿ ಮೊ 
ಕಥನಕವನ ಸಂಗ್ರಹಗಳು ಈ ಕುಂದುಕೊರತೆಗಳಿಂದ ತಪ್ಪಿಸಿಕೊಂಡಿಲ್ಲ ಇಂತಹ ಸಂದಭ 
ಯಾಂತ್ರಿಕವಾಗಿ ೩೦ ಮಾತ್ರೆಗಳಿದ್ದರೂ. ಗದ್ಮತನವೇ ಮುಖ್ಯವಾಗಿ ಕಾಣಿಸಿ ಅದು ಸರಳ ರ 
ಲಕ್ಷಣಗಳನ್ನು ಹೊಂದಿದರೂ ಸರಳರಗಳೆಯಾಗದೇ ಹೋಗುವ ಸಾಧ್ಯತೆ ಇದೆ. 


ಸರಳ ರಗಳೆಯನ್ನು ಅನುಸರಿಸಿ ಹೊಸ ಕೃತಿಗಳಿಗೆ ಕೈಯಿಟ್ಟ ಅನೇಕ ಬರಹಗಾರೆ 

೫ ಮಾತ್ರೆಯ ೪ ಗಣನಿಯಮವನ್ನನುಸರಿಸುವಲ್ಲಿ ಎಡವಿದ್ದು ಕಂಡುಬರುತ್ತದೆ. 
ಏತಕೋ ಎದೆಯು ಡಬಡಬಯೆಂದು ಹೂಡೆಯುವದು 
ರಾಕುಷನು ಹೊರಡುವಮು ಅವನು ಇಂತಾಗುವನು 
ವೀರನಿದ ಲೆಕ್ಕಿಪನೆ ?ನಡೆ ಬೇಗ ರುಸ್ತುಮನೆ | 


ಪ್ರತಿವಾದದ ಕೊನೆಗೆ ಪೂರ್ಣ ವಿರಾಮವುಳ್ಳ ೩೦ ಮಾತ್ರೆಯ ಗಣದ ಒಂದು ಸು 
ಅರ್ಥದ ಒಂದು ಟಗ ಮುಗಿದಾಗ. ಏಕತಾನತೆಯಿಂದ ಬೇಸರ ಹುಟ್ಟಿಸುವಂತಿದೆ. ಸಾಲುಗೆ 
ಅರ್ಥದಲ್ಲಿಯೂ ಪದಗಳಲ್ಲಿಯೂ ಕೊನೆಯಲ್ಲಿಯೂ ವಿರಾಮ ಪಡೆಯದೆ, ಮುಂದಕ್ಕೆ ಹರಿ 
ಸಾಲಿನ ಕೊನೆಯಲ್ಲಿ ಪೂರ್ಣವಿರಾಮ ಬಂದರೆ ಅದನ್ನು ಸರಳರಗಳೆ ಎಂದು ಕರೆಯಲಾಗುವದೀ 
ಆದಿ ಅಂತ್ಮ ಪ್ರಾಸ ಕಳೆದು ಚರಣಗಳನ್ನು ಹರಿಯಬಿಡುವದರಿಂದ ಮಾತ್ರ ಸರಳ ರಗಳಿಯಾಗುತ್ತೆ 
ಮೇಲಿನ ಸಾಲುಗಳಲ್ಲಿ ಗುಣ ಗಣ ಮಾತ್ರಾಭಂಗವಲ್ಲದೆ ವೈವಿಧ್ಯತೆ ಕಳೆದುಕೊಂಡು ಏಕತಾ 
ಹೊಂದಿರುವುದರಿಂದ ಇದನ್ನು ಸರಳರಗಳಿ ಎಂದು ಹೇಳದೇ ಅವರ ವಡಿನೆರಳು ಎರ 
ಹೇಳಬಹುದಾಗಿದೆ. 


೧೦. ಮಾಸ್ತಿ :ಅರುಣ, ಪಂ ೩೫-೩೬ 


೧೧ ವೇ. ಜವರೇಗೌಡ : ಶ್ರೀನಿವಾಸರೂ ಅವರ ಕೃತಿಗಳು ಪುಸ್ತಕ ಪ್ರಪಂಚ ಸೆಪ್ಟಂಬರ ೧೯೪೯ ಷು 
೧೨ ಕೆ. ನರಸಿಂಹತಾಸ್ಕ್ರಿ : ಸೊಹ್ರಾಬ್‌ ರುಸ್ತುಂ ೧೯೩೨ ಸಾಲುಗಳು ೩೩೬ “ ೩೮೩. 


ಅದೇ ರೀತಿ 'ಸೀತಾ ವನವಾಸ 'ದ ಕೆಳಗಿನ ಸಾಲುಗಳನ್ನು ಗಮನಿಸಿದರೆ ಸರಳ 
ರಗಳೆಯ ಲಕ್ಷಣ ಸ್ಪಷ್ಟವಾಗಿ ಕಂಡುಬರುತ್ತದೆ. 


ಲಕ್ಷ್ಮಣನು ಕಂಗೆಟ್ಟು ಇಂತು ದೊರಕೆ ಸರಿಯೆ 
ಅಸವಳಿದು ಬಸವಳಿದು ದೆಸೆಗಾಣದೊರಲಿಡುತ 
ಸೀತೆಯಾಕ್ರಂದನಕೆ ಗುಹೆಗಳಾಕ್ರಂದಿಸಲು 

ಗುಹೆಗಳಿಂ ಘುಡುಘುಡಿಸಿ ಮೃಗಗಳಾರ್ಭಟಿಸಿದವು * ॥ 


' ಇಲ್ಲಿಯ ಪಾದಗಳಲ್ಲಿ ಸಹಜತೆ ಸರಳ ಹರಿಯುವಿಕೆ ರಸಭಂಗತೆಗೆ ಅವಕಾಶವಿಲ್ಲದೆ 
ಏಕತಾನತೆ ಇಲ್ಲದೆ, ಸರಳ ರಗಳೆಯ ಲಕ್ಷ್ಮಣಗಳನ್ನೊಳಗೊಂಡ ಕಾವ್ಯಬಂಧ ಇದಾಗಿದೆ. 


""ಕಥನಕವನ ಶೈಲಿಯ ಸರಳರಗಳೆ ಹಲವೆಡೆ ಕಾವ್ಯಮಯವಾಗಿ ಸಂಭಾಷಣೆ ಅಲ್ಲಿ 
ಇಣುಕಬಹುದು. ಈ ಶೈಲಿಯಲ್ಲಿ ಮೂಲತಃ ಎರಡು ಗುಣಗಳಿರಬೇಕು. ಮನೋಹರವಾದ 
ನಿರೂಪಣಚಾತುರ್ಯ ಹಾಗೂ ಅವ್ಯಾಹತವಾಗಿ ಕಥೆಯನ್ನು ನಿರೂಪಿಸುವ ರೀತಿ. ಈ ಉದ್ದೇಶ 
ಸಾಧನೆಗೆ ಸರಳ ರಗಳೆ ಹೊಳೆಯಾಗಿ ಪ್ರವಹಿಸಬೇಕಾಗುತ್ತದೆ. ಪ್ರತಿಯೊಂದು ಸಾಲಿನ ಕೊನೆಗೆ 
ನಿರಾಮವಿದ್ದಲ್ಲಿ ಅದು ವಿಪೂತಕವಾಗಿ ಪರಿಣಮಿಸುವುದು ' ಎಂಬ ಗೋಕಾಕರ ಮಾತನ್ನು 
ಮುನದಂದರೆ ಸರಳ ರಗಳೆಯಲ್ಲಿ ವೈವಿಧ್ಯತೆ ಸಿದ್ಧಿಯಾಗುವದರಲ್ಲಿ ಸಂಶಯವಿಲ್ಲ. ಅದೇ ರೀತಿ 
"ನಿಯಮಗಳನ್ನು ಅತಿಶೃದ್ದೆಯಿಂದ ಅನುಸರಿಸಿದರೆ, ಏಕನಾದವುಂಟಾಗಿ ಬೇಸರ ತರಿಸುತ್ತದೆ. 
ಅ೦ದು ಕಿವಿಯನ್ನು ತಾಳಕ್ಕೂ ಒಂದು ಕಿವಿಯನ್ನು ಭಾಷಾಗತಿಗೂ ಪದ್ಮಕಾರನು ತೆರೆದಿಟ್ಟು ಎರಡಕ್ಕೂ 
ರೋಧ ಬಾರದಂತೆ ತನ್ನ ಹಾಡನ್ನು ಕಟ್ಟಬೇಕು. ನಿಯಮ ವೈವಿಧ್ಯತೆಗಳ ಸಮನ್ವ ಯವೇ ಛಂದಸ್ಸಿನ 
ರುಳು ' ಎಂಬ ಶೀ. ನಂ. ಶ್ರೀಯವರ ಅಭಿಪ್ರಾಯ ನೆನೆದು ” ಶಿಥಿಲತೆಗೆ ಅವಕಾಶ ಕೊಡದೆ, 
ಿತಿಬಿಗಿಯಾಗಿಸದೆ ಸರಳ ರಗಳೆಯಲ್ಲಿ ರಸಸಮನ್ವಯ ಸಾಧಿಸುವುದೇ ಇದರ ಮುಖ್ಯ 
ಕ್ಚಣವೆನಿಸಿದೆ. 

ಗಣವ್ಯತ್ಯಾಸದಿಂದ ಉಚ್ಚಾರಾಂಶಗಳ ವ್ಯತ್ಕಾಸದಿಂದ ಬ್ಲ್ಯಾಂಕವರ್ಸಿನಲ್ಲಿ ವೈವಿಧ್ಯ 
ಓದಿದೆ. ಇದೊಂದೇ ಅಲ್ಲದೆ ತಾಂತ್ರಿಕ ಗುಣವೂ ಅಲ್ಲಿದೆ ಮಿಲ್ಬನ್‌ ಕವಿ ತನ್ನ ಸರಳ ರಗಳೆಯಲ್ಲಿ 
ವೃಶೈಲಿಯನ್ನು (Gr೩ಗರೆ 515) ಹೊಗೆ ಸಾಧಿಸಿದನೆಂಬುದರ ಬಗ್ಗೆ ಚರ್ಚಿಸುತ್ತ ಕ್ವಿಲ್ಲರ್‌ 
ಇಚ್‌ ಹೇಳಿರುವ ಹೇಳಿಕೆಯನ್ನು ಗಮನಿಸಬಹುದು ' ಇದರ ಗುಟ್ಟು ಮುಖ್ಯವಾದ ಗುಟ್ಟು 
ದನ್ನು ಬದಲಾಯಿಸುವಲ್ಲಿ ಸೊಗಸಾಗಿ ನಿರ್ದೇಶಿಸಿ ಪಲುಕಿಸುವೆಯತಿಯು ಜಾರುನಡೆಯಲ್ಲಿದೆ" 
ಂದಿರುವನು ಈ ತಾಂತ್ರಿಕಗುಣವೇ ಕುವೆಂಪು ಅವರ ರಾಮಾಯಣ ದರ್ಶನ ಮಹಾಛಂದಸ್ಸಿನ 
ಜನತೆಗೆ ಸ್ಫೂರ್ತಿನೀಡಿದೆ. 

ಹ. ಕೆ. ನರಸಿಂಹಶಾಸ್ತ್ರಿ : ಸೀತಾವನವಾಸ, ಸು ೧೯೩.೨ ಸಾಲು ೩೭೨ "೩೭೫ 

8. ವಿ. ಕೃ. ಗೋಕಾಕ : ಇಂದಿನ ಕನ್ನಡ ಕಾವ್ಯದ ಗೊತ್ತುಗುರಿಗಳು ಪು - ೯೪ 

೪, ಶೀ. ನಂ. ಶ್ರೀ. : ಸಂಭಾವನೆ : ಹೊಸ ಛಂದಸ್ಸಿನ ಲಯಗಳು ೧೯೪೧ ಪು -೪೧೫ 
000107 Couch Cambridge Lecturer 1944 p -258 


By ಜತಿ ಗುಂ ೬ 
OL 5 
ಇಪ್ಪು ಸ 
R WA ಸ 
ಕ ಟೊ 

ತ 


4 ಕರ್ನಾಟಕ ಭಾರತಿ 


``ಮಾತ್ರೆಗಳ ವೈವಿಧ್ಯತೆಯಿಂದ ಗಣ ಲಯಗಳ ವ್ಯತ್ಕಾಸಗಳಿಂದ ಕನ್ನಡದ ಸರಳ 
ರಗಳೆಯಲ್ಲಿ ವೈವಿಧ್ಯತೆ ತರುವ ಪ್ರಯತ್ನವಿದೆ. ಇದರಿಂದಲೇ ಮಹಾಛಂದಸ್ಸೆಂಬ ಸರಳ ರಗಳೆಯ 
ಪ್ರಭೇದ ಸೃಷ್ಟಿಯಾಗಿದೆ. ಪ್ರತಿಪಾದದಲ್ಲಿಯ ಒಂದೆರಡು ಮಾತ್ರೆಗಳನ್ನು ಹೆಚ್ಚಿಸುವುದೂ ಕಡಿಮೆ 
ಮಾಡುವುದು ಲಯವೈವಿಧ್ಯ ಲಾಲಿತ್ಮ ಬಿಸಿ ಇವುಗಳನ್ನು ತರುವ ಒಂದು ತಾಂತ್ರಿಕ ವಿಧಾನ. 
ನಿಯಮಾನುಸಾರವಾಗಿ ಬಂಧವನ್ನಿಟ್ಟುಕೊಂಡೇ ವೈವಿಧ್ಯತೆ ಪಡೆಯಲು ಸಾಧ್ಯವಾದರೆ ಸರಿ, ಆದರೆ 
ಅಗತ್ಯವಾದ ನಿಯಮಗಳನ್ನು ಮೀರಿ ಹೋಗುವುದರಲ್ಲಿ ಏನೂ ತಪ್ಪಿಲ್ಲ" ಸ್ವಾತಂತ್ರ್ಯದ ಲಾಲಸೆಯು 
ದುಷ್ಪರಿಣಾಮಕಾರಿಯು “" ಎನ್ನುವ ಅವರ ಅಭಿಪ್ರಾಯವೂ ನಿಜ. ಕವಿ ತನ್ನ ಭಾವವನ್ನು 
ಸಂಪೂರ್ಣವಾಗಿ ತೃಪ್ತಿಕರವಾಗಿ ಅಭಿವ್ಯಕ್ತಗೊಳಿಸಲು ಉದ್ದೇಶ ಪೂರ್ವಕವಾಗಿ ಫಲಸಾಧನೆಯ 
ದೃಷ್ಟಿಯಿಂದ ಛಂದಸ್ಸನ್ನು ಬದಲಾಯಿಸಿಕೊಳ್ಳಬಹುದು. ಹೊಸಛಂದಸ್ಸನ್ನೇ ಸೃಷ್ಟಿಸಿಕೊಳ್ಳುವ 
ಸ್ವಾತಂತ್ರ್ಯ ಹೊಂದಿದ ಕವಿ ಅಲ್ಲಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಛಂದಸ್ಸಿನ ನಿಯಮ ಮೀರುವುದು 
ಅಂತಹ ಪ್ರಮಾದವೇನಲ್ಲ. 


ಕವಿಗೆ ಛಂದಸ್ಸಿನ ನಿಯಮ ಮೀರಲಾರದಂತಹ ಕಟ್ಟುನಿಟ್ಟಿನ ನಿಯಮವಿಲ್ಲ. 
ಅವಶ್ಶಬಿದ್ದರೆ ಲಯವೈವಿಧ್ಧ ಲಾಲಿತ್ಯ ಮತ್ತು ಭಾವಪೂರ್ಣಾಭಿವ್ಯಕ್ತಿ ಇವುಗಳಿಗಾಗಿ ಈ 
ನಿಯಮಗಳನ್ನು ಸಡಿಲಿಸಿಕೊಳ್ಳಬಹುದು. ಪ್ರಯೋಗ ನಡೆಸಿ ಛಂದೋವೈವಿಧ್ಯ ತರಬಹುದು. 
ಇದರಿಂದ ಕಾವ್ಯದ ಪರಿಮಿತಿ ವಿಸ್ತಾರಗೊಳ್ಳುತ್ತದೆ. `` ಕಾಲಕ್ಕೆ ತಕ್ಕಂತೆ ರಚನೆಯನ್ನೇ ಅಲ್ಲ 
ಛಂದಸ್ಸನ್ನು ವ್ಯಾಕರಣವನ್ನು ಕೂಡ ತನಗೆ ಬೇಕಾದಂತೆ ಸೇರ್ಪಡಿಸಲೂ ಮಾರ್ಪಡಿಸಿಕೊಳ್ಳಲೂ 
ಕವಿಗೆ ಅಧಿಕಾರವಿದೆ ಇದು ಕಾವ್ಕದ ಬೆಳವಣಿಗೆಯಲ್ಲಿ ಆರೋಗ್ಯಕರ ಹಾದಿ. 


ಇಂಗ್ಲೀಷ ಬ್ಲ್ಯಾಂಕವರ್ಸದ ರೀತಿಯಂತೆ ನಮ್ಮತೆ ಪ್ರಯೋಗ ಸಾಫಲ್ಕ ಇವುಗಳನ್ನು 

ಸರಳ ರಗಳೆಯಲ್ಲಿ ಗುರುತಿಸುವದಾದರೆ, ಲಯದಲ್ಲಿ ಒಂದು ಹೊಸ ಬೆಳಕನ್ನು ತರುವದಕ್ಕಾಗಿ 
ಒಂದು ಜಾತಿಯ ಗಣಗಳ ಸ್ಥಾನದಲ್ಲಿ ಅದೇ ಮಾತ್ರೆ ಪರಿಮಿತಿಯ ಇನ್ನೊಂದು ಜಾತಿಯ 
ಗಣಗಳನ್ನು ಇರಿಸುವುದಕ್ಕೆ ಗಣಪರಿವೃತ್ತಿ ಎಂಬ ಹೆಸರನ್ನು ತೀ. ನಂ. ಶ್ರೀ ಸೂಚಿಸಿರುವರು. 
ಸರಳರಗಳೆಯ ಪ್ರತಿಪಾದದಲ್ಲಿ 

೨453535 

3444334443 

೨೫೯54344343 


ಈ ರೀತಿ ಮಾತ್ರಾ ಬದಲಾವಣೆಯನ್ನು ಗಣಪರಿವೃತ್ತಿ ಎನ್ನಲಾಗಿದೆ. ೫ ಮಾತ್ರೆಯ 
ಗಣದ ಧಾಟಿಯಲ್ಲಿ ಚರಣದ ಮಧ್ಯಭಾಗದಲ್ಲಿ ಈ ಪರಿವೃತ್ತಿ ಛಾಯೆ ಬಂದರೆ ಅತಿಶಯ 


ಬಳುಕು ಅಲ್ಲಿ ಗೋಚರವಾಗುತ್ತದೆ ಎನ್ನುವ ತೀ ನಂ. ಶ್ರೀ ತಮ್ಮ `ಹೊಸ ಛಂದಸ್ಸಿನ 
ಲಯಗಳು ' ಲೇಖನದಲ್ಲಿ 


೧೭. ವಿ. ಕೃ. ಗೋಕಾಕ : ಇಂದಿನ ಕನ್ನಡ ಕಾವ್ಕದ ಗೊತ್ತುಗುರಿಗಳು ಪು. : ೧೦೫ 
೧೮. ಗೋವಿಂದ ಪೈ : ಕಂನಾಡ ಸಾಹಿತ್ಮಜ್ಞರ ಆತ್ಮಕಥನ 


೧೯. ತೀ. ನಂ. ಶ್ರೀ : ಸಂಭಾವನೆ' ಹೊಸ ಛಂದಸ್ಸಿನ ಲಯಗಳು ಪು.: ೪೧೩ 


ಸರಳ ರಗಳೆ pk 


ವೀರಕ್ಕೆ | ವಿನಯ | ಮೆಂಬುದು | ಮುಡಿಯ | ಮಾಣಿಕಂ 


ಇಲ್ಲಿ 5 + 5 ಮಾತ್ರೆಯಂತೆ 'ಮೆಂ'ಎಂದಾದ ಮೇಲೆ ಗಣ ಮುಗಿಯಬೇಕಾಗಿದ್ದರೂ 
5434443 +5 ಮಾತ್ರೆಗಳ ಬಳಕೆ ರಮ್ಮತೆಗೆ ಕಾರಣವಾಗಿದೆ. ಕನ್ನಡ ಸಾಹಿತ್ಯಕೋಶದಲ್ಲಿ 
ಇಂಥ ಉದಾಹರಣೆಗಳು ಅಧಿಕ. 


| ಸರಳ ರಗಳೆಯನ್ನಾಧರಿಸಿಕೊಂಡು ಕನ್ನಡ ಕವಿ ಕುವೆಂಪು ಅವರು ಸರಳರಗಳೆಯನ್ನಾಧರಿಸಿ 
ಚಿತ್ರಾಂಗದಾ, ರಕ್ತಾಕ್ಸಿ, ಬಿರುಗಾಳಿ, ಯಮನ ಸೋಲು ಹೀಗೆ ಅನೇಕ ಸರಳ ರಗಳೆಯ ನಾಟಕಗಳನ್ನು 
ರಚಿಸಿರುವರು. ಚಿತ್ರಾಂಗದಾ ದೀರ್ಥು ಕಾವ್ಯದಲ್ಲಿ ಚಿತ್ರಾಂಗದೆಯ ಕಥೆಯ ಸುಂದರ ಚಿತ್ರಣವಿದೆ. 
ಇದೊಂದು ಕಥನಕವನ. ಕಥನ ಕವನಗಳಿಗೆ ಹಿಂದೆ ಷಟ್ಟದಿಯ ಲಕ್ಷೆಣಗಳು ಹೊಂದಿಕೊಂಡಂತೆ, 
ಕುವೆಂಪು ಅವರು ಪ್ರಾರಂಭದಲ್ಲಿ ಸರಳ ರಗಳೆ ಅವಲಂಬಿಸಿ ಕಥನಕವನಗಳನ್ನು ಬರೆಯಲಾ 
ರಂಭಿಸಿದರು. ಇವರ ಕಥನಕವನಗಳ ವೈಶಿಷ್ಟ್ಯವೆಂದರೆ ಸ್ವತಂತ್ರವಾಗಿ ಕನ್ನಡದಲ್ಲಿ ಮೊತ್ತಮೊದಲು 
ಮಹೋಪಮಯನ್ನುಪಯೋಗಿಸಿದ್ದು. ಸರಳ ರಗಳೆಯಿಂದ ಪ್ರಾರಂಭಗೊಂಡ ಛಂದೋ ಮಟ್ಟ 
ಮಹಾಛಂದಸ್ಸಿಗೆ ಮಾರ್ಪಾಡಾದುದು. ಸರಳ ರಗಳೆಯನ್ನು ಕಥೆ ಹೇಳಲೆಂದೇ ನಿರ್ಮಿಸಿಕೊಂಡುದು 


ಒಂದು ಹಿರಿಯಸಾಧನೆ. 


ಮಹಾಛಂದಸ್ಸು ಎಂಬ ಹೊಸ ಛಂದೋರೂಪ ಶ್ರೀ ರಾಮಾಯಣ ದರ್ಶನಕ್ಕಾಗಿ 
ಕುವೆಂಪುರವರೇ ರಚಿಸಿದ ಹೊಸ ಕೊಡುಗೆ. 1936 ರಲ್ಲಿ ರಚನೆಗೊಂಡ ಚಿತ್ರಾಂಗದಾ 1946 
ರಲ್ಲಿ ಕೆಲಬದಲಾವಣೆಗಳೊಂದಿಗೆ ಮಹಾಛಂದಸ್ಸಿನ ಕೃತಿಯಾಯಿತು. ಈ ಬಗ್ಗೆ ಅವರೇ ಹೇಳುವಂತೆ 
'` ಸುಮಾರು 5000 ಪಂಕ್ತಿಗಳನ್ನು ಬರೆದ ನಂತರ ನಾನು ಕಾವ್ಯಕ್ಕೆ ಆಧೀನನಾದೆ. ಅದರಲ್ಲಿ 
ಲಯವಾದೆ. ಛಂದಸ್ಸು ತಾನಾಗಿಯೇ ಬದಲಾವಣೆ ಹೊಂದಿತು. ಗುರಿ ಬದಲಾಯಿಸಿತು. ಐದು 
ಮಾತ್ರೆಯ ಲೆಕ್ಕಾಚಾರದ ಗಣಗಳನ್ನು ಮುರಿದು ತುಂಡುಮಾಡಿದೆ. ಮುರಿದಷ್ಟು ಸಂತೋಷ 
ವಾಯಿತು. ಅದನ್ನು ಪ್ರಯತ್ನಪೂರ್ವಕವಾಗಿ ಮಾಡಿದೆನೆಂದು ಭಾವಿಸಬಾರದು. ನನಗೆ ಅರಿವಿ 
ಲ್ಲದೆಯೆ ಭಾವ ನನ್ನನ್ನು ಆ ಕಡೆಗೆ ಎಳೆಯಿತು ಇದು ತಪ್ಪಿರಬಹುದೆಂದು ನನ್ನ ಪಂಡಿತ ತನ ನನಗೆ 
ಬೋಧಿಸಿತು. ತಿದ್ದಿದೆ, ಒಡೆದೆ ಮತ್ತೆ ತನ್ನದೇ ದಾರಿ ಹೋಗಲೆಂದು ಕಡಿವಾಣವನ್ನು ಸಡಿಸಿಲಿದೆ 
ಓಡಿತು. ಅದರ ರಹಸ್ಕ ಮೊದಲು ನನಗೆ ಗೊತ್ತಾಗಲಿಲ್ಲ. ಎಲ್ಲೆಲ್ಲಿ ಸಂಪ್ರದಾಯವನ್ನು ಮೀರಿ 
ತುಳಿದ ದಾರಿಯನ್ನು ಬಿಟ್ಟು ಹೋಗಿತ್ತೋ ಅಲ್ಲಲ್ಲಿ M (Mark) ಎಂದು ಗುರುತು ಹಾಕಿಕೊಂಡೆ. 
ಕೊನೆಗೆ ಅದೇ ಸರಿಯೆಂದು ಅರಿವಾಯಿತು. ಮಹಾಛಂದಸ್ಸೆಂಬ ಅರಿವಾಯಿತು. ಮಹಾಛಂದಸ್ಸೆಂಬ 
ಹೆಸರು ಹೊಳೆದದ್ದು ಆಗಲೇ * '' ಎಂಬುದಾಗಿ ಹೇಳಿರುವರು. 


ಬಿರುಗಾಳಿ ಮತ್ತು ರಕ್ತಾಕ್ಸಿ ನಾಟಕಗಳಲ್ಲಿ ಸರಳರಗಳೆ ನಮ್ಮತೆಯ ಅರಿವಾಗಿ ಪ್ರಯೋಗ 
ಗಳು ನಡೆದಿವೆ. ಇಂಥ ಸಂದರ್ಭದಲ್ಲಿ ಕವಿಯಾದವನು ಛಂದಸ್ಸನ್ನು ಬೇಕಾದ ಹಾಗೆ ಮಾರ್ಪಡಿಸಿ 
ಕೊಳ್ಳಬಹುದು. ಭಾವದ ಮಣಿತಕ್ಕೆ ತಕ್ಕ ರೀತಿಯಲ್ಲಿ ಅದನ್ನು ರೂಪಿಸುವ ಗುಣಧರ್ಮ ನುರಿತ 
ಕವಿಗೆ ಮನದಟ್ಟಾಗಿದ್ದರೆ ಸಾಕು. ಇದನ್ನು ಕುರಿತು ಟಿ. ಎಸ್‌. ವೆಂಕಣಯ್ಯನವರು ” ಪದ್ಯ 
ರಚನೆಯಲ್ಲಿ ಹೆಚ್ಚು ಸ್ವಾತಂತ್ರ್ಯವನ್ನು ವಹಿಸುತ್ತಾರೆ. ಗಣಕ್ಕೆ ಐದು ಮಾತ್ರೆ ಇರುವುದು ಅದರ 


೨೦. ದೇ. ಜ. ಗೌ. : ಶ್ರೀ ಕವಿ ಕ್ರತುದರ್ಶನಂ ಅದೇ ಪು: ೨೪ 


ರತಿ 
ಸನ ಕರ್ನಾಟಕ ಬಾ 


ಲಕ್ಷಣವಾದರೆ, ಕೆಲವು ವೇಳೆ ಅದರ ಸಂದರ್ಭಾನುಸಾರ ಗಣಕ್ಕೆ ಮೂರು ನಾಲ್ಕು ಅಥವಾ ಆರು 
ಮಾತ್ರೆಗಳನ್ನು ಉಪಯೋಗಿಸುತ್ತಾ ರೆ. ಕೆಲವು ಪಾದಗಳಲ್ಲಿ ಗಣಗಳ ಸಂಖ್ಯೆಯೂ ಹೆಚ್ಚು 
ಕಡಿಮೆಯಾಗುತ್ತದೆ. ಹೀಗಾಗಿ ಪದ್ಮವನ್ನೇ ಓದುವ ಹಾಗೆ ಓದುವವರಿಗೆ ಅನೇಕ ವೇಳೆ ಎಡವಿದಂತೆ 
ಮುಗ್ಗರಿಸಿದಂತೆ ಆಗುತ್ತದೆ *" ಈ ಛಂದೋಭಂಗ ಅಜಾತುರ್ಯದಿಂದ ಅಜ್ಞತೆಯಿಂದ ಆದದ್ದಲ್ಲ 
ಎಂಬುದೂ ಇವರ ಹೇಳಿಕೆ ಇದನ್ನು ಕುರಿತು ಕೃಷ್ಣಶಾಸ್ತ್ರಿಗಳು '' ಮಹಾಕವಿಗಳಿಗೆ ದಾರಿ 
ತೋರಿಸುವವರು ಯಾರು? ವಸ್ತು ಚೆನ್ನಾಗಿದ್ದರೆ ಅದರ ಗುಣಾತಿಶಯದಲ್ಲಿ ಲೋಪದೋಷಗಳು 
ಎಲ್ಲಿಯೋ ಅಡಗಿ ಹೋಗುವವು, ಬುದ್ದಿ ಪೂರ್ವಕವಾಗಿ ಮಾಡುವ ವೃತ್ಕಾಸಗಳು ಉಂಟು 
' ಮುಂದೆ ಅದೇ `ವೈವಿಧ್ಯ, : ವಿಶೇಷ' ಎನ್ನಿಸಿಕೊಳ್ಳಬಹುದು "ಎಂದಿರುವರು * ಟಿ. ಎಸ್‌. - 
ವೆಂಕಣಯ್ಕನವರ ಆಳವಾದ ನೋಟಕ್ಕೆ ತೀಕ್ಷದೃಷ್ಟಿಗೆ ಅವರ ಮುನ್ನುಡಿಗಳೇ ಪರಮ 
ಪ್ರಯೋಜನವೆನಿಸಿವೆ ; ವೈವಿಧ್ಯತೆ ವಿಶೇಷತೆಗೆ ಸಾಕ್ಷಿಯಾಗಿವೆ. 


ಇಂಗ್ಲೀಷ ಬ್ಲ್ಯಾಂಕವರ್ಸನ ಪ್ರಯೋಗಗಳಿಂದ ಮಿಲ್ಬನ್‌ ಕವಿ ತನ್ನ ಮಹಾಕಾವ್ಯಕ್ಕೆ 
ಸರಿಯಾದ ಛಂದೋರೂಪ ಹೊಂದಿಸಿಕೊಂಡಂತೆ, ಸರಳ ರಗಳೆಯಲ್ಲಿಯೂ ಪುಟ್ಟಪ್ಪನವರು ಹೊಸ 
ಹೊಸ ಪ್ರಯೋಗಗಳನ್ನು ನಡೆಸಿ ಮಹಾಕಾವ್ಯಕ್ಕೆ ಸರಿಹೋಗುವ ಮಹಾಛಂದಸ್ಸನ್ನು 
ರೂಪಿಸಿಕೊಂಡಿರುವರು. 
ಸಿದ್ದಾರ್ಥ ಸತಿಯ ಗೋಳಿಗೆ ನೂಂಕಿ ಕಂಬನಿಯ 
ಕರೆಯದೆಯೆ ಓಡುತಿಹೆ ತಸ್ಕರನ ತೆರದಿ* ಈ 


ಮಹಾರಾತ್ರಿ ನಾಟಕದ ಎರಡು ಸಾಲುಗಳಲ್ಲಿ ಎರಡನೆಯ ನಾಲ್ಕನೆಯ ಗಣದಲ್ಲಿ ೩ 
ಮಾತ್ರೆ ಕಡಿಮೆಯಾಗಿವೆ. ಹೀಗೆ ಮಾತ್ರೆಗಳನ್ನು ಹೆಚ್ಚಿಸಿ ಕಡಿಮೆ ಮಾಡಿ ವೈವಿಧ್ಯತೆ ಸಾಧಿಸಿರುವೆಡೆ 
ಸ್ಮಶಾನ ಕುರುಕ್ಷೇತ್ರ ಮತ್ತು ಶಿವರಾತ್ರಿ ನಾಟಕಗಳಿಂದ ಸಾಕ್ಷ್ಯಾಧಾರಗಳನ್ನು ಗಮನಿಸಬಹುದು. 
ವೀರದ್ವಿಪದಗಳನ್ನು ಸರಳರಗಳೆಯ ನಡುವೆ ಬಳಸಿಕೊಂಡು ವೈವಿಧ್ಯ ಸಾಧಿಸಿದುದಕ್ಕೆ ಅವರ 
ಮಹಾರಾತ್ರಿ ' ಕೃತಿ ಉತ್ತಮ ಉದಾಹರಣೆ. 


ಮಹಾಛಂದಸ್ಸನ್ನು ಕುರಿತ ಚಿದಾನಂದಮೂರ್ತಿಯವರ ಅಭಿಪ್ರಾಯ ಹೀಗಿದೆ. `` ಐದೈದು 
ಮಾತ್ರೆಗಳ ಯಾಂತ್ರಿಕ ಗಣನೆ ಇರುವುದು ಸರಳ ರಗಳೆ ಎಂದಾದರೆ, ಮಹಾಛಂದಸ್ಸು ಅದರಿಂದ 
ಭಿನ್ನವಾಗುತ್ತದೆ. ಆದರೆ ಸರಳರಗಳೆ ಅಂತಹ ಗಣನೆಯಿಂದ ಮುಕ್ತವಾದದ್ದು ಕುವೆಂಪು ಅವರು 
ಯಾವ ಮಹಾಛಂದಸ್ಸನ್ನು ಗುರುತಿಸಿಕೊಂಡರೋ ಅದು ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗಿಂತ 
ಹಿಂದೆಯೇ ಮಾಸ್ತಿಯವರಲ್ಲಿ ಕಾಣಿಸಿಕೊಂಡಿತ್ತು..... ಮಾಸ್ತಿ ಪೈ ಅವರ ರಚನೆಗಳನ್ನು ಸರಳ 
ರಗಳೆಗಳೆಂದೇ ವ್ಯವಹರಿಸುತ್ತೇವೆ. ಕುವೆಂಪು ಅವರ ಮಹಾಛಂದಸ್ಸು ತನ್ನ ಒಟ್ಟು ರಚನೆಯಲ್ಲಿ 
ಸರಳರಗಳೆಯೆಂದೇ ನನ್ನ ಸ್ಪಷ್ಟ ಅಭಿಪ್ರಾಯವಾಗಿದೆ. ಸರಳರಗಳೆಯ ಅತು ತೃಷ್ಟ 
ಪರಿಪೂರ್ಣರೂಪವೇ ಮಹಾಛಂದಸ್ಸು ಶ್ರೀರಾಮಾಯಣ ದರ್ಶನಕ್ಕಿಂತ ಹಿಂದೆ ಬಂದಿದ್ದ ಸರಳ 
ರಗಳೆಯ ಪ್ರಯೋಗದಲ್ಲಿ ಮಹಾಛಂದಸ್ಸಿನಲ್ಲಿ ಕಂಡುಬರುವ ಅದ್ಭುತ ಪ್ರಯೋಗಶೀಲತೆ ವೈವಿಧ್ಯ 


೨೧. ಟಿ. ಎಸ್‌. ವೆಂಕಣಯ್ಮ : ಬಿರುಗಾಳಿ ೧೯೩೦ ಮುನ್ನುಡಿ ಪು - ೫ 
೨೨.ಕುವೆಂಪು : ರಕ್ತಾಕ್ಸಿ ೧೯೩೨ ಎ. ಆರ್‌. ಕೃಷ್ಣಶಾಸ್ತ್ರಿ 


ಸರಳ ರಗಳೆ ೨೩ 


ಕಾಣಿಸದು ಒಂದು ಮಟ್ಟನ್ನು ಸಮರ್ಥರೀತಿಯಲ್ಲಿ ಬಳಸಿದ್ದಕ್ಕೆ ಹೊಸ ಹೆಸರನ್ನು ಕೊಡುವುದು 
ಉಚಿತವೇ ಎಂಬ ಸಂದೇಹ ನನಗುಂಟು. ಮಹಾಛಂದಸ್ಸನ್ನು ಸರಳ ರಗಳೆ ಎಂದೇ ಯಾರಾದರೂ 
ವ್ಯವಹರಿಸಿದರೆ ನನ್ನ ಮಟ್ಟಿಗೆ ತಪ್ಪೇನು ಕಾಣದು. ಆದರೆ ಕವಿಗಳು ತಾವೇ ಆ ಮಟ್ಟವನ್ನು 
ಮಹಾಛಂದಸ್ಸು ಎಂದು ಕರೆದಿರುವದರಿಂದ ಅದನ್ನೇ ಬಳಸುತ್ತ ಹೋಗುತ್ತೇನೆ "*` ಎಂದಿರುವರು. 
ಡಾ. ಕಲಬುರ್ಗಿಯವರ ದೃಷ್ಟಿಯಲ್ಲಿ ' `ಸರಳರಗಳೆಯ ಸರ್ವತೋಭದ್ರರೂಪವೇ ಮಹಾ ಛಂದಸ್ಸು" 
ಹೀಗೆ ಕುವೆಂಪು ಅವರು ಸರಳರಗಳೆಯ ಮೂಲಕ ಮಹಾಛಂದಸ್ಸಿನ ಉನ್ನತ ಮಟ್ಟ ಏರಿದುದು. 


ಎಂ. ಗೋವಿಂದ ಪೈ ಅವರ ಗೊಲ್ಲೊಥಾ ಹಾಗೂ ವೈಶಾಖಿ ಇವೆರಡೂ ಸರಳ 
ರಗಳೆಯನ್ನೊಳಗೊಂಡ ಎರಡು ಮಹಾಕಾವ್ಕಖಂಡಗಳು. (Epic fragments) ಮಿಲ್ಬನ್‌ 
ಕವಿಯು ಬೈಬಲ್ಲಿನಲ್ಲಿ ಬರುವ ಚೋಬನ ಕಥೆಯನ್ನು ಸಂಕ್ಷಿಪ್ತ ಮಹಾಕಾವ, (Brief Epic) : 
ಎಂದು ಗುರುತಿಸಿಕೊಂಡಿದ್ದ. ಯೇಸುಕ್ರಿಸ್ತನ ಕೊನೆಯದಿನ ಹಾಗೂ ಬುದ್ಧನ ಪರಿನಿರ್ವಾಣದ 
ಎರಡೂ ವಸ್ತುಗಳನ್ನು ತೆಗೆದುಕೊಂಡು ಗೋವಿಂದ ಪೈ ಸರಳ ರಗಳೆಯಲ್ಲಿ ಎರಡು ಕಾವ್ಯ 
ಬರೆದಿದ್ದಾರೆ. ಗೊಲ್ಲಾಥಾ ಯೇಸುವಿನ ಕಡೆಯದಿನ. ೧೯೩೧ರಲ್ಲಿ ರಚಿತವಾದ ಕೃತಿ. ಇದರಲ್ಲಿ 
ಯೇಸುವನ್ನು ಪಿಲಾತ ವಿಚಾರಣೆ ನಡೆಸಿ ಮರಣದಂಡಗೆ ಗುರಿಮಾಡಿದುದು, ಶಿಕ್ಷೆಯನ್ನು 
ಕಾರ್ಯರೂಪಕ್ಕೆ ತಂದು ಯೇಸುವನ್ನು ಶಿಲುಬೆಗೆ ಏರಿಸಿದುದು, ಯೇಸು ಕೃಷ್ಣ ಒಂದೇ ಎಂದು 
ಸಾರುವ ಗೊಲ್ಲಾಥಾ ಸಮನ್ವಯ ದರ್ಶನ ಕಾವ್ಯ್ಮವೆನಿಸಿದೆ. ಯೇಸುವನ್ನು ಜ್ಞಾನವೃಕ್ಷದ 
ಉಪಮೆಯಲ್ಲಿ ತೋರಿದ್ದು, ಒಮ್ಮೆ ಪ್ರೌಢ, ಒಮ್ಮೆ ಲಲಿತವಾಗಿ ಹರಿಯುವ ಘನವಾದ 
ಶೈಲಿ, ಧ್ವನಿಪೂರ್ಣ: ಉಪಮೆಗಳು ಇಡಿಯ ಕಾವ್ಯವನ್ನೇ ಬೆಳಗುತ್ತಿರುವ ಜೀವನತತ್ವ ಇವೆಲ್ಲ 
ಸೇರಿ ಆ ಕಾವ್ಯವನ್ನು ಮಹಾಕಾವ್ಮ ಪಂಕ್ತಿಗೆ ಸೇರಿಸಿದೆ. 


ವೈಶಾಖಿ ಗೊಲ್ಲಾಥಾದ ಜೊತೆಯ ಕಾವ್ಯ. ಯೇಸುವಿನ ಕಡೆಯದಿನದ ಚಿತ್ರಣದ 
ಗೊಲ್ಲಾಥಾ ವಸ್ತು ದುರಂತ. ಏಸು ೩೦ರ ಹರೆಯದಲ್ಲಿ ಶಿಲುಬೆಗೇರಿಸಲ್ಪಟ್ಟರೆ ಬುದ್ದನ ಕಡೆಯ 
ದಿನ ವೈಶಾಖಿಯ ವಸ್ತು. ಶಾಂತಬುದ್ಧ ೮೦ನೆಯ ವಯಸ್ಸಿನ ತುಂಬು ಜೀವಿಯಾಗಿ ತಾನಾಗಿಯೇ 
ದೇಹಬಿಟ್ಟವ. ಕಾಲದೇಶ, ವಾತಾವರಣ, ಭಿನ್ನಪರಿಣಾಮ ವೈಶಾಖಿಯು ಗೊಲ್ಲೊಥಾದ ಹಿರಿಮೆ 
ಸಾಧಿಸದೇ ಹೋಗಿದೆ. 


ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವರು ಕನ್ನಡದಲ್ಲಿ ಕಥೆ ಹೇಳಲು ಪ್ರಶಸ್ತವಾದ 
ಸರಳರಗಳೆಯ ಛಂದಸ್ಸನ್ನು ಬಳಸಿದ್ದು ಅವರ ಶ್ರೇಯಸ್ಸು. '" ಮನಸ್ಸಿನ ಭಾವಗಳನ್ನು ವ್ಯಕ್ತ 
ಗೊಳಿಸುವದರಲ್ಲಿ ಮಾತಿನ ಭಾಷೆಗೆ ಒಂದು ಶಕ್ತಿ ಇದೆ. ಛಂದೋಬದ್ಧವಾದ ಭಾಷೆಗೆ ಒಂದು ಶಕ್ತಿ 
ಇದೆ.” ಟಿ. ಎಸ್‌. ವೆಂಕಣ್ಣಯ್ಯನವರು ಹೇಳಿರುವ ಈ ಮಾತಿನ ಭಾಷೆ ಮತ್ತು ಛಂದೋಬದ್ದವಾದ 
ಭಾಷೆ ಇವುಗಳ ಸಮನ್ವಯವು ಮಾಸ್ತಿಯವರ ಕಥನಕವನಗಳಲ್ಲಿ ಕಾಣುತ್ತೇವೆ. ಆದರೂ ಎಷ್ಟೋ 
ಬಾರಿ ಗದ್ಕದಂತೆ ಇದು ಎಷ್ಟು ದೂರ ಬೇಕಾದರೂ ಹೋಗಬಲ್ಲದು ಎಂದು ವೆಂಕಣ್ಣಯ್ಯನವರು 
ವರ್ಣಿಸಿರುವ ಸರಳರಗಳೆ ಅಲ್ಲಲ್ಲಿ ಗದ್ಯತನಕ್ಕಿಳಿಯುವ ಸಂಭವವಿದೆ. 


೨೩. ಮಾಸ್ತಿ : ಯಶೋಧರಾ ೧೯೩೩ ಸ್ಥಾನ ೫ 
೨೪. ಕುವೆಂಪು : ಬಿರುಗಾಳಿ ೧೯೩೦ ಟಿ. ಎಸ್‌. ವೆಂಕಣ್ಣಯ್ಯನವರ ಮುನ್ನಡಿ ಪು. ೪ 


೨೪ | ಕರ್ನಾಟಕ ಭಾರತಿ 


ಮಾಸ್ತಿಯವರಲ್ಲಿ " ಸರಳ ರಗಳೆಯ ಬನಿ ಬಿಗಿಪು ಒಂದೊಂದು ಕಡೆಗೆ ಸಾಲದೆನ್ನುವವರುಂಟು. 
ಮಾತುಗಳ ಶಯ್ಕೆಯಲ್ಲಿ ಅಲ್ಲಲ್ಲಿ ಸಡಿಲ ಕಾಣುವದುಂಟು. 


ಸಾಲುಗಳಿಗಾಗಿ ಆಯ್ದು ಸೇರಿಸುವ ಪದಗಳಲ್ಲಿ ಅಗತ್ಯಕ್ಕೆ ತಕ್ಕ ಧಡುವತಿ ಇಲ್ಲದೆ 
ಇರಬಹುದು. ಆದರೆ ಕೃತಿಯ ಕಾರ್ಯಕ್ಕೂ ರಸಸಾಧನೆಗೂ ವಿರೋಧವಾಗುವಷ್ಟು 
ಇದೆಯೆಂದರೆ ನಾನು ಒಪ್ಪಲಾರೆ. ಸರಳ ರಗಳೆಯಲ್ಲಿ ಕಥನಕವನವನ್ನು ಸಾಮಾನ್ಯ ರೀತಿಯಲ್ಲಿ 
ಮೊದಲು ಮಾಡಿ ಅಗತ್ಯಕ್ಕೆ ತಕ್ಕಂತೆ ಬೆಳೆಸುತ್ತಾರೆ” ಎಂದು ವಿ.ಸಿ. ಹೇಳಿದ್ದು ಮಾಸ್ತಿಯವರ 
ಹೆಚ್ಚುಪಾಲು ಕಥನ ಕವನಕ್ಕೆ ಒಪ್ಪತಕ್ಕಮಾತು. \ 


ಮಾಸ್ತಿಯವರಲ್ಲದೆ ಎಂ. ಎಸ್‌. ಅನಂತಪದ್ಮನಾಭರಾಯರು ಸರಳ ರಗಳೆಯಲ್ಲಿ 
ಶ್ರೀ ರಾಮಕೃಷ್ಣ ಪರಮಹಂಸರು ' ಮತ್ತು ''ಕರ್ಣ"' ಎಂಬ ಎರಡು ದೀರ್ಪ ಕಥನ ಕವನಗಳನ್ನು 
ಬರೆದಿರುವರು. * ಎಲ್‌.ಗುಂಡಪ್ಪನವರು ಮ್ಯಾತ್ಕೂ ಅರ್ನಾಲ್ಲ ಬರೆದ `ಸೊಹ್ರಾಬ್‌ ರುಸ್ತುಂ' 
ಕವಿತೆಯನ್ನು ಕನ್ನಡಕ್ಕೆ ಸರಳ ರಗಳೆಯಲ್ಲಿ ಅನುವಾದಿಸಿರುವರು. ಇಂಗ್ಲೀಷ ಕಾವ್ಯದಲ್ಲಿ ಉತ್ತಮ 
ಕಥನ ಕವನವೆನಿಸಿದ ಈ ಕವಿತೆ ಕನ್ನಡದ ಅನುವಾದ ಕೃತಿ. ಸರಳ ರಗಳೆಯ ನಡೆಯಾಗಿ ಪ್ರೌಢನಾಗಿ 
ಭಾವಕ್ಕೆ ಪುಷ್ಟಿಕೊಡುವಂತಾಗಿದೆ. ಕೆಲವು ಕಡೆಗಳಲ್ಲಿ ಸರಳ ರಗಳೆ ಯಾಂತ್ರಿಕವಾಗಿ ಕಾಣಿಸಿದ್ದರೂ 
ಒಟ್ಟಿನಲ್ಲಿ ಅನುವಾದ ಗಂಭೀರವಾಗಿದೆ.” ಎಸ್‌. ಎ. ಪರಮೇಶ್ವರ ಭಟ್ಟರ `ಜಹನಾರಾ' 
ಆತ್ಮಕಥಾರೂಪದ ದೀರ್ಫೊೋಪಮೆಯ ಕಥನಕವನ. ವರ್ಡ್ಸವರ್ತನ Michael ಕವಿತೆಯನ್ನು 
` ಮಾಚಯ್ಯ ' ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಕವಿತೆಯು ಮೂಲದ 
ಸರಳ ರಗಳೆಯ ನಡೆಯನ್ನು ಕಥೆಯ ಮನತಾಗುವ ಗುಣವನ್ನು ಉಳಿಸಿಕೊಂಡಿದೆ. ಆನಂದ ಕಂದರ 
"ಶಬರಿಯ ಬಾಳು ' ಸರಳ ರಗಳೆಯಲ್ಲಿರುವ ಭಾವಪ್ರಧಾನ ಕಥನಕವನ ಬ್ರೌನಿಂಗ ಕವಿಯ 
` ಡ್ರಮಾಟಿಕ್‌ ಮಾನಲಿಂಗ್‌" ಮಾದರಿಯದು. ಶಬರಿಯು ತನ್ನ ಕಥೆಯನ್ನು ಹೇಳಿಕೊಳ್ಳುವಾಗ 
ಅಲ್ಲಿನ ವಾತಾವರಣ ರಾಮಲಕ್ಷ್ಮಣರ ಪರಿಪುಷ್ಪ ಚಿತ್ರಣ, ಶಬರಿಯ ಮನಸ್ಸಿನ ಆಗು ಹೋಗುಗಳು 
ಭಾವಲಹರಿಗಳು ಸ್ಫುಟವಾಗಿವೆ. ಕನ್ನಡದಲ್ಲಿ ಈ ರೀತಿಯ ಕವಿತೆ ಇದೊಂದೇ ಎಂದು ಕಾಣುತ್ತದೆ. 


ಹೀಗೆ ಸರಳವಾಗಿ ಪ್ರವಹಿಸುವ ಸರಳ ರಗಳೆ ರೋಷ, ಕ್ರೋಧ, ಕಿಡಿಕಾರುವ ಸಂದರ್ಭ 
ಸಾಮ್ಮ ಗಾಂಭೀರ್ಯ ಸ್ವಭಾವಗಳನ್ನು ಕೂಡ ಸರಾಗವಾಗಿ ಬಿತ್ತರಿಸುವ ನಾಟಕೀಯ 
ಗುಣವಿಶೇಷತೆಗಳನ್ನು ವ್ಯಕ್ತಪಡಿಸುವ ಛಂದೋಮಾಧ್ಯೆಮವೆನಿಸಿದೆ. 


೨೫. ವೀ. ಸಿ. ಕವಿಕಾವ್ಕದೃಷ್ಟಿ ಪು ೧೩೫ 
೨೬. ಎಂ. ಎಸ್‌. ಅನಂತಪದ್ಮನಾಭರಾಯ , ಕರ್ಣ : ೧೯೩೬, ಶ್ರೀರಾಮಕೃಷ್ಣ ೧೯೩೯ 


೨೬. ಎಲ್‌. ಗುಂಡಪ್ಪ : ಸೊಹಾಬ್‌ ರುಸ್ತುಂ ' ೧೯೪೭ ಪ್ರಬುದ್ಧ ಕರ್ನಾಟಕ ೧೯೩೩ 


ಆಧುನಿಕ ಕನ್ನಡ ಮಹಾಕಾವ್ಯ 


ಜಿ. ಎಸ್‌. ಆಮೂರ 


ಇಪ್ಪತ್ತನೆಯ ಶತಮಾನದ ಕನ್ನಡ ಸಾಹಿತ್ಯದಲ್ಲಿ ಮಹಾಕಾವ್ಕದ ಪರಂಪರೆಯನ್ನು 
ಪುನರ್ನಿಮಿಸಿದ ಶ್ರೇಯಸ್ಸು ಕುವೆಂಪುರವರ ಮೇರುಕೃತಿ ರಾಮಾಯಣ ದರ್ಶನಂ” ಗ್ರಂಥಕ್ಕೆ 
ಸಲ್ಲುತ್ತದೆ. ಮಹಾಕಾವ್ಯದ ಯುಗ ಎಂದೋ ಮುಗಿದು ಹೋಗಿದೆ ಎನ್ನುವ ಅಭಿಪ್ರಾಯ ಸಾಹಿತ್ಯ 
ಸಂದರ್ಭದಲ್ಲಿ ನಿರ್ಣಯಾತ್ಮಕ ಸ್ವರೂಪವನ್ನು ಹೊಂದುತ್ತಿರುವಾಗಲೇ ಕುವೆಂಪುರವರರಾಮಾಯಣ 
ದರ್ಶನಂ ಅಲ್ಲದೆ ವಿ. ಕೃ. ಗೋಕಾಕರ ಭಾರತ ಸಿಂಧುರಶ್ಮಿ * ಹಾಗೂ ಸಂ. ಶಿ. ಭೂಸನೂರಮಠರ 
ಭವ್ಯಮಾನವ * ಗಳಂಥ ಎರಡು ಮಹಾಕಾವ್ಯಗಳು ಕನ್ನಡದಲ್ಲಿಯೇ ಹುಟ್ಟಿ ಬಂದುದು 
ಆಶ್ಚರ್ಯಕರವಾಗಿದೆ. 


೧ 


ಕುವೆಂಪುರವರ ಸಾಹಿತ್ಕ್ಯಸೃಷ್ಟಿ ಕಾವ್ಯಕ್ಕೆ ಸೀಮಿತವಾಗಿಲ್ಲ. ಕಾನೂರು ಹೆಗ್ಗಡಿತಿ, ಮಲೆಗಳಲ್ಲಿ 
ಮದುಮಗಳುಗಳಂಥ ಕಾದಂಬರಿಗಳನ್ನು ಬರೆದು ಅವರು ಶ್ರೇಷ್ಠ ಕಾದಂಬರಿಕಾರರ ಸಾಲಿಗೆ 
ಸೇರಿದ್ದಾರೆ. ಇದಲ್ಲದೆ, ನಾಟಕ, ಚರಿತ್ರೆ, ಆತ್ಮಚರಿತ್ರೆ, ಸಾಹಿತ್ಯ ವಿಮರ್ಶೆಗಳ ಕ್ಷೇತ್ರಗಳಲ್ಲಿಯೂ 
ಅವರು ಬಹುದಿನ ಬಾಳಬಲ್ಲ ಕೃತಿಗಳನ್ನು ಸೃಷ್ಟಿಸಿದ್ದಾರೆ. ಆದರೆ ಮಿಲ್ಬನ್‌ನಂತೆ ಅವರು ಕೂಡ 
ಮಹಾಕಾವ್ಯದ ಸೃಷ್ಟಿಯನ್ನೇ ಗುರಿಯಾಗಿಟ್ಟುಕೊಂಡು ಅದಕ್ಕಾಗಿ ತಮ್ಮನ್ನು ಸಿದ್ದಪಡಿಸಿಕೊಂಡವರು. 
ಸಂಸ್ಕೃತ, ಕನ್ನಡ ಮತ್ತು ಪಾಶ್ಚಾತ್ಯ ಕಾವ್ಯ ಪರಂಪರೆಗಳ ಪ್ರಚಂಡ ಅಭ್ಯಾಸದೊಂದಿಗೆ ಮಹಾಕಾವ್ಯದ 
ಸ್ವರೂಪಕ್ಕೆ ಸಂಬಂಧಿಸಿದ ಭವ್ಯತೆ, ಭೂಮಾನುಭೂತಿ, ದರ್ಶನಧ್ವನಿ, ಮಹೋಪಮೆ ಮುಂತಾದ 
ಕಲ್ಪನೆಗಳ ಬಗ್ಗೆ ಆಳವಾಗಿ ಚಿಂತಿಸಿದವರು. ಮುಂದೆ ತಮ್ಮ ಮಹಾಕಾವ್ಯದಲ್ಲಿ ಪ್ರಯೋಗಿಸಲಿರುವ 
ಸರಳ ರಗಳೆಯ ಛಂದಸ್ಸಿನಲ್ಲಿ ಪರಿಣಿತಿಯನ್ನು ಸಾಧಿಸಿದವರು. ಇದರ ಜೊತೆಗೆ ಮಹರ್ಷಿ 
ಅರವಿಂದರೇ ಮೊದಲಾದ ದ್ರಷ್ಟಾರರ ದರ್ಶನಗಳನ್ನು ಮೈಗೂಡಿಸಿಕೊಂಡವರು. ಈ ಹಿನ್ನೆಲೆಯಲ್ಲಿ 
ರಾಮಾಯಣ ದರ್ಶನಂ ಕುವೆಂಪು ಸಾಹಿತ್ಯ ಸೃಷ್ಟಿಯ ಕೇಂದ್ರಸ್ಥಾನದಲ್ಲಿದೆಯೆಂದು ನಿಃಸಂಶಯವಾಗಿ 
ಹೇಳಬಹುದು. 


ಮೂರು ಕಾರಣಗಳಿಂದಾಗಿ ರಾಮಾಯಣದರ್ಶನಂ ಕನ್ನಡ ಸಾಹಿತ್ಯದಲ್ಲಷ್ಟೇ ಅಲ್ಲದೆ 
ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿಯೇ ಮಹತ್ವದ ಸ್ಥಾನವನ್ನು ಪಡೆದಿದೆ. ರಾಮಾಯಣ 
ಕಾವ್ಯಗಳ ಪರಂಪರೆಯನ್ನು ಶ್ರದ್ಧೆಯಿಂದ ಮತ್ತು ಸಮರ್ಥವಾಗಿ ಮುಂದುವರೆಸಿಕೊಂಡು 


ಬಂದುದು." ತನ್ನ ಯುಗದಲ್ಲಿ ಪರಿಪೂರ್ಣವೆಂದು ತೋರಿಬಂದ ದರ್ಶನವನ್ನು ಕವಿ ಈ 
ಮಹಾಕಾವ್ಯದಲ್ಲಿ ಅಭಿವ್ಯಕ್ತಿಸಿರುವುದು ಮತ್ತು" ಕನ್ನಡ ಮಹಾಕಾವ್ಯದ ಪರಂಪರಾಗತ ಆಕಾರವನ್ನು 


ಕ್ಕ ಕರ್ನಾಟಕ ಭಾರತಿ 


ಉಳಿಸಿಕೊಂಡು ವಿಶ್ವದ ಇತರ ಭಾಷೆಗಳಲ್ಲಿಯ ಮಹಾಕಾವ್ಯಗಳ ಅಂಶಗಳನ್ನು ಒಳಗೊಳ್ಳುವ 
ಮೂಲಕ ಈ ಮಾಧ್ಯಮದ ಸಾಧ್ಯತೆಗಳನ್ನು ಹೆಚ್ಚಿಸಿರುವುದು. ಭಾರತದ ಇತರ ಭಾಷೆಗಳಲ್ಲಿಯಂತೆ 
ಕನ್ನಡದಲ್ಲಿಯೂ ರಾಮಾಯಣ ಕಾವ್ಕಗಳ ಪರಂಪರೆ ಹಳೆಯದು. ಕ್ರಿ. ಶ. ೧೨-೧೩ನೆಯ 
ಶತಮಾನದ ನಾಗಚಂದ್ರನಿಂದ ಇಪ್ಪತ್ತನೆಯ ಶತಮಾನದ ಕುವೆಂಪುವರೆಗೆ ರಾಮಾಯಣದ ಕಥೆ 
ಅನೇಕ ಪ್ರತಿಭಾವಂತ ಕವಿಗಳಿಗೆ ವಸ್ತುವನ್ನೊದಗಿಸಿದೆ. ವಾಲ್ಮೀಕಿಯ ಮೂಲ ಆಧಾರದ ಮೇಲೆ 
ನಿರ್ಮಿತವಾದ ಈ ಎಲ್ಲ ಕಾವ್ಯಗಳೂ ಒಂದಿಲ್ಲೊಂದು ರೀತಿಯಲ್ಲಿ ರಾಮಾಯಣ ದರ್ಶನಗಳೇ. 
ಎಂದರೆ, ವಿಶಿಷ್ಟ ಶ್ರದ್ಧೆ - ಸಿದ್ದಾಂತಗಳ ಚೌಕಟ್ಟಿನಲ್ಲಿ ಕವಿ ತನ್ನ ದರ್ಶನವನ್ನು ಮೂಡಿಸಲು 
ಮಾಡಿದ ಪ್ರಯತ್ನಗಳೇ. ನಾಗಚಂದ್ರ ಜೈನ ಕವಿ. ಅವನ ರಾಮಚಂದ್ರ ಚರಿತ ಪುರಾಣ 
ವಿಮಲಸೂರಿಯ ಪಉಮ ಚರಿಅವನ್ನು ಆಧಾರವಾಗಿಟ್ಟುಕೊಂಡು ರಚಿಸಿದ ಚಂಪೂಕಾವ್ಯ. ರಾವಣನ 
ಪಾತ್ರದ ಮೂಲಕ ಕರ್ಮದ ಪ್ರಭಾವವನ್ನು ಸಂಕೀತಿಸ ಹೊರಟ ನಾಗಚಂದ್ರನ ಕೃತಿ ಮೂಲ ವಾಲ್ಮೀಕಿ 
ರಾಮಾಯಣದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು - ರಾವಣನ ಮನಃಪರಿವರ್ತನೆ, ಸೀತೆ 
ಕಂತಿಯಾಗಿ ತಪಸ್ಸಿಗೆ ಹೊರಡುವುದು - ಇತ್ಯಾದಿ ಮಾಡಿ ಕೊಳ್ಳುತ್ತದೆ. ಇದೇ ರೀತಿ ವೈಷ್ಣವನಾದ 
ನರಹರಿ ಅಥವಾ ಕುಮಾರ ವಾಲ್ಮೀಕಿ ರಾಮಾಯಣದ ಕಥೆಯನ್ನು ವಿಷ್ಣುವಿನ ಸರ್ವೋತ್ತಮತ್ವವನ್ನು 
ಪ್ರಸ್ಥಾಪಿಸುವ ಸಾಧನವನ್ನಾಗಿ ಬಳಸಿಕೊಳ್ಳುತ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಅತಿಲೌಕಿಕದ 
ಪ್ರಪಂಚ ಇದೆಯಾದರೂ ರಾಮ ಮಾನವೀಸ್ತರ ದಲ್ಲಿಯೇ ವ್ಯವಹರಿಸುತ್ತಾನೆ. ("ಆತ್ಮಾನಂ 
ಮಾನುಷಂ ಮನೇ ದಶರಥಾತ್ಮಜಂ ') ಮೂಲವನ್ನು ನಿಷ್ಠೆಯಿಂದ ಅನುಸರಿಸುವ 
ಶ್ರೀರಾಮಪಟ್ಟಾಭಿಷೇಕ ರಾಮಾಯಣದ ಕಥೆಯಲ್ಲಿ ' ಸೃಷ್ಟಿಯ ಸಮಷ್ಟಿ ಪ್ರಜ್ಞೆಯ ಸಾಮೂಹಿಕ 
ವಿಕಾಸ 'ದ ಧರ್ಮದ ಜೀವಂತ ಸೂತ್ರ'ಗಳ ಗುಟ್ಟನ್ನು ಅರಸುವುದು ಈ ಕಾರಣಕ್ಕಾಗಿಯೇ. 
ಕುವೆಂಪುರವರ ರಾಮಾಯಣ ದರ್ಶನಂ ಕೂಡ ಇದೇ ಸಂಪ್ರದಾಯದಲ್ಲಿ ಬಂದ ಕೃತಿ. ವಾಲ್ಮೀಕಿ 
ರಾಮಾಯಣದ ಕಥೆಯನ್ನು ಇದ್ದಕ್ಕಿದ್ದಂತೆ ಹೇಳುವುದರಲ್ಲಾಗಲಿ, ಮೂಲ ಕಾವ್ಯದ ದರ್ಶನವನ್ನು 
ಪುನರ್ದರ್ಶಿಸುವುದರಲ್ಲಾಗಲಿ ಕುವೆಂಪು ತೃಪ್ತಿಪಟ್ಟುಕೊಳ್ಳುವುದಿಲ್ಲ. ಕೃತಿರೂಪದಲ್ಲಿ ಕಾಣಿಸಿಕೊಂಡ 
ಭಗವದಾವಿರ್ಭಾವವೇ ಆದ ರಾಮಾಯಣ ಅವರ ದೃಷ್ಟಿಯಲ್ಲಿ ರಾಮನಿಗಿಂತ ಅಗ್ರತೆಯನ್ನು 
ಹೊಂದಿದೆ : 


ರಾಮಂಗೆ ಮೊದಲಲ್ತೆ 
ರಾಮಾಯಣಂ ? ಮುನ್ನಲ್ತೆ, ಪಿರಿದಲ್ಲೆ, ಮೆಯ್ಯಲ್ವೆ, 
ಮನೆಯಲ್ಲೆ ರಾಮಾಯಣಂ. [ಪು. ೮೮೪ ] 

ಕುವೆಂಪುರವರ ಕಾವ್ಯ ತನ್ನ ಸಾಂಕೇತಿಕತೆಯತ್ತ ತಾನೇ ಬೊಟ್ಟು ಮಾಡಿ ತೋರಿಸುತ್ತದೆ ; 


ಇತಿಹಾಸಮಲ್ತು | ಬರಿ ಕಥೆಯಲ್ಲು ; ಕಥೆ ತಾಂ 
ನಿಮಿತ್ತ ಮಾತ್ರಂ, ಆತ್ಮಕೆ ಶರೀರದೋಲಂತೆ. 
ಮೆಯ್ದೈತ್ತುದಿಲ್ಲಿ ರಾಮನ ಕಥೆಯ ಪಂಜರದಿ 
ರಾಮರೂಪದ ಪರಾತ್ಸರನ ಪುರುಷೋತ್ತಮನ 


ಲೋಕಲೀಲಾದರ್ಶನಂ 


[ಪು. ೮೭೬-೭೭ ] 


'ಧುನಿಕ ಕನ್ನಡ ಮಹಾಕಾವ್ಮ ೨೭ 


ತನ್ನ ಕಾವೃಪರಂಪರೆಯ ಸಂಪ್ರದಾಯ ಹಾಗೂ ಪ್ರಾಯೋಗಿಕತೆಗಳನ್ನು ಒಟ್ಟಿಗೆ ಬಳಸಿ 
ೂಳ್ಳುವುದಲ್ಲದೆ ಪಾಶ್ಚಾತ್ಮ ಮಹಾಕಾವ್ಯದ ಪರಂಪರೆಯೊಡನೆ ಸಮನ್ವಯ ಸಾಧಿಸುವ ಸಂಕಲ್ಪವನ್ನು 
ಿಮಾಯಣದರ್ಶನಂ ಹೊಂದಿದೆ. ಈ ಅಂಶವನ್ನು ವಿ. ಸೀತಾರಾಮಯ್ಯನವರು ಬಹು ಚೆನ್ನಾಗಿ 
ರುತಿಸಿದ್ದಾರೆ. ': ಇಲ್ಲಿ ಇರುವ ಅತಿ ಪ್ರಾಕೃತಿಕ ಉದ್ದೇಶ, ದೃಷ್ಟಿ, ವಾಕ್‌ಸಂಪತ್ತಿ, ಪ್ರಾಚೀನ 
)ವ್ಯಗಳ, ಮಧ್ಯಯುಗದ, ಇಂದಿನ ಕಾಲದ ಹೊರ ಒಳ ದೇಶಗಳ ಇತಿಹಾಸ ಕಾವ್ಯಗಳ ಕಳೆಗಳನ್ನೆಲ್ಲ 
ು೦ಬಿಸಿಕೊಂಡು ಸ್ವಪ್ರಜ್ಞಾಲಂಕೃತವಾಗಿದೆ. ''” ದರ್ಶನವೈವಿಧ್ಯವೇ ಯುಗ ಧರ್ಮ ವಾಗಿರುವ 
ಪ)ುತ್ತನೆಯ ಶತಮಾನವನ್ನು ಯಾವ ಒಂದು ಕೃತಿಯೂ ಸಂಪೂರ್ಣವಾಗಿ ಪ್ರತಿ ನಿಧಿಸುವುದು 
ಸಾಧ್ಯ. ಆದರೆ ಭಾರತೀಯ ಸಂಸ್ಕೃತಿಯ ಮೂಲಗಳಲ್ಲೊಂದಾದ ರಾಮಾಯಣದ ಕಥೆಯಲ್ಲಿ 
ನ್ನ ಸಮನ್ವಯದೃಷ್ಟಿಯ ಮೂಲಕ ಹೊಸ ಚೈತನ್ಮ ತುಂಬಲೆತ್ನಿಸುವರಾಮಾಯಣ ದರ್ಶನಂ 
ಾರ್ಥಕ ಕೃತಿಯೆನಿಸಿಕೊಳ್ಳುತ್ತದೆ. ` 


ಕುವೆಂಪುರವರ ಮಹಾಕಾವ್ಯದ ಸತ್ವ ಅದರ ಅಖಂಡ ದರ್ಶನದಲ್ಲಿದೆ. ಈ ಕಾವ್ಯದ 
ಇತಾವರಣ, ಪಾತ್ರಸೃಷ್ಟಿ, ಸಂರಚನೆ, ಶೈಲಿ ಎಲ್ಲವನ್ನು ಈ ದರ್ಶನ ಸೋದ್ವಿಶ್ಯವಾಗಿ ನಿಯಂತ್ರಿಸು 
ದೆ. `ಶ್ರೀ ರಾಮಾಯಣ ಚಿತ್‌ ತಪಶ್ರೀ ' ಎಂಬ ಸಂಚಿಕೆಯಲ್ಲಿ ಕಾವ್ಯದ ಆತ್ಮದಂತಿರುವ ಈ 
ರ್ಶನವನ್ನು ನವ್ಯ ಸಾಕ್ಷಾತ್ಕಾರ ಪಡೆದ ಸೀತೆ ತ್ರಿಜಟೆಗೆ ಸೂತ್ರರೂಪವಾಗಿ ತಿಳಿಸುತ್ತಾಳೆ. 


ಆವುದಾಗಲಿ ನೆಪಂ 
ಫಲದಾಯಕಂ ತಪಂ ನನಗೆ, ರಘುನಾಥಂಗೆ 
ಮೇಣ್‌ ರಾಕ್ಷಸೇಂದ್ರಂಗೆ ಮೂವರ್ಗಮವರವರ 
ಕರ್ಮಾನುಸಾರಿ ಜನ್ಮೋದ್ದೇಶ ಸಾಧನೆಗೆ 
ಮೇಣಾತ್ಮವಿಕಸನದ ಪರಿಣಾಮ ಸಿದ್ದಿಗೆ 
ಸಹಾಯಮಾದುದು ಮಂಥರೆಯ ಮೂಲದೀ ಬೃಹತ್‌ 
ದುರ್ಥಟನೆ. ಇನ್ನೆನಿತು ಜೀವರಿಗೆ ತಂತಮ್ಮ 
ಕರ್ಮಕ್ಸಯಕೆ ಮತ್ತೆ ಧರ್ಮಾಭ್ಕುದಯಕಿದು 
ನಿಮಿತ್ತಮಾದುದೋ ಪೇಳ್ವರಾರ್‌ ? 

[ ಪು೭೬೪] 


ಇಂಥ ಒಂದು ಘನವಾದ ಉದ್ದೇಶ ಹೊಂದಿರುವುದೆರಿಂದ ರಾಮಾಯಣದರ್ಶನಂ 
ಕಸೂತ್ರತೆಯನ್ನು ಸಾಧಿಸುತ್ತದೆ. ಇದು ಅದರ ಮಹತ್ತು, 


ಈ ಕಾವ್ಯದಲ್ಲಿ ಬರುವ ಎಲ್ಲ ಪಾತ್ರಗಳೂ ಒಂದಿಲ್ಲೊಂದು ರೀತಿಯಿಂದ ತಮ್ಮ 
ತ್ಕೋನ್ನತಿಯನ್ನು ಸಾಧಿಸುತ್ತವೆಯಾದರೂ, ಗ್ರೀಕರ ಮಹಾಕಾವ್ಯಗಳಲ್ಲಿದ್ದಂತೆ, ಅವುಗಳೆಲ್ಲ 
ಧಿಯ ಆಧೀನ : 

ನೆಯ್ದಾಳುತಿದೆ ಜಗವನೊಂದತಿ ವಿರಾಣ್‌ ಮನಂ 
ಸೂಕ್ತ್ಮಾತಿ ಸೂಕ್ಷ್ಮ ತಂತ್ರದಿ ಬಿಗಿದು ಕಟ್ಟೆಯುಂ 
ಜೀವಿಗಳ್ಲಿಚ್ಛೆಯಾ ಸ್ವಾತಂತ್ರ್ಯಭಾವಮಂ 


೨೮ ಕರ್ನಾಟಕ 


ನೀಡಿ, ಮಂಥರೆ, ಸೀತೆ, ರಾಮ ರಾವಣರೆಲ್ಲರುಂ, 
ಸೂತ್ರಗೊಂಬೆಗಳಲ್ಲೆ ಆ ವಿಧಿಯ ಹಸ್ತದಲಿ '? 
[ ಪು.೭೦-೭೧] 
``ವಿಧಿಯ ಸೂತ್ರದ ಜಗಜ್ಜಾಲದೊಳ್‌ ವ್ಯಕ್ತಿಗಳ್‌ ಗ್ರಂಥಿ ಮಾತ್ರ ಗಳಲ್ತೆ ಡಿ 
ಕೇಳುವ ಸೀತೆ ಈ ತತ್ವವನ್ನು ಸಂಪೂರ್ಣವಾಗಿ ಅರಿತಿದ್ದಾಳೆ. ಈ ಅರಿವು ಅವಳ ಅಹಂಕಾಕ 
ನಾಶಕ್ಕೆ ಕಾರಣವಾದರೆ, ಅಶೋಕವನದಲ್ಲಿ ಅವಳು ಆಚರಿಸುವ ಘೋರ ತಪಸ್ಸು ರ್ರ. 
ದರ್ಶನಕ್ಕೆ ಸಾಧನವಾಗುತ್ತದೆ. 
ರಾಮನನರಿತೆನಾತ್ಮದಿಂ 
ತನ್ನ ನಿತ್ಕವಿಭೂತಿಯಿಂ ಪರಬ್ರಹ್ಮನೆಂತು 
ತಾನ್‌; ಸರ್ವಸೃಷ್ಟಿ ಮೇಣ್‌ ಲೀಲಾ ವಿಭೂತಿಯುಂ 
- ತಾನ್‌. ರಾಮಮಯಮೀ ಸಮಸ್ತಲೋಕಂ 
[ಪು.೭೬೫] 
ಆತ್ಮಸಿದ್ದಿಯನ್ನು ಪಡೆದ ಸೀತೆ ' ರಾವಣಂಗೊಳಿತಕ್ಕುಂ, ಯತದ ರೀತಿಯಿಂ " ಎಂ 
ಅವನಿಗೂ ಶುಭವನ್ನೇ ಕೋರುತ್ತಾಳೆ. 


ಕುವೆಂಪುರವರ ರಾವಣ ಮಹಾಸಾಧಕ'. ಅವನ ಪಾತ್ರಸೃಷ್ಟಿಯಲ್ಲಿ ನಾಗಚಂದ್ರನ ಪ್ರಭ 
ಸ್ಪಷ್ಟವಾಗಿ ಮೂಡಿಬಂದಿದೆ. ರಾವಣನ ಮನಃಪ್ರವತ್ತಿಯಲ್ಲಿ ಸೀತೆಯ ಮೂಲಕ ಬಂದೊದಗ 
ಕ್ರಾಂತಿ ಕುವೆಂಪು ನಾಗಚಂದ್ರನಿಂದ ಸ್ವೀಕರಿಸಿದ ಅಂಶ. ಆದರೆ ಈ ಮನಃಪ್ರವೃತ್ತಿಯ ಕಲ್ಪನೆ ಮ 
ಅವರದೇ. ರಾವಣನ ಸ್ವಭಾವದಲ್ಲಿ ಸೇರಿಕೊಂಡ ದೋಷಕ್ಕೆ ಅವರು ಕಲ್ಪಿಸುವ ಕಾರಣ ನಃ 
ಯುಗದ ತಿಳಿವಿನಿಂದಲೇ ಬಂದದ್ದು. 


ಪುಟ್ಟುವಾಗಳೆಯೆ ನಾಂ 
ನೆತ್ತರೊಳೆ ಪೆಣ್ಣೊಡಲಿನಾಸೆಯಾ ಬೇಟಮಂ 
ಔ ಪೊತ್ತು ಪಟ್ಟಿದೆನೈಸೆ 
[ಪು. ೨೩೬] 
ಎಂದು ಹೇಳುವ ರಾವಣ ತನ್ನ ದೌರ್ಬಲ್ಮ ವಂಶಗತವಾಗಿ ಬಂದುದು ಎಂದು ಸೂಚಿಸುತ 
ತನ್ನ ವಶವಾಗಲೊಲ್ಲದ ಸ್ತ್ರೀಯೊಬ್ಬಳನ್ನೂ ಕಾಣದೆ ಹೋದ ಅವನ ಅನುಭವ ಈ ದೌರ್ಬ! 
ಪುಷ್ಟಿಯನ್ನು ಒದಗಿಸುತ್ತದೆ. ಆದರೆ ಸೀತೆಯಿಂದಾಗಿ ಅವನ ಜೀವನದ ದಿಕ್ಕು ಬದಲಾಗಿ, ಆತೆ 
ದ್ವಾರದ ದ್ವಾರ ತೆರೆಯುತ್ತದೆ. ಇದು ರಾವಣನು ಕಾಣುವ ಪರಮಸತ್ಕ. 
ಸೀತೆ ಟಿ 
ನನಗೆ ದೇವತೆ, ಮಾತೆ ! ಶ್ರದ್ಧೆಗೆಟ್ಟಿದ್ದೆನಗೆ 
ಶ್ರದ್ಧೆಯಂ ಮರುಕೊಳಿಸುತಾತ್ಮದುದ್ದಾರಮಂ 
ತಂದ ದೇವತೆ ! ಪುಣ್ಮಮಾತೆ ! 
[ಪು. ೭೮೬] 


ಕನ್ನಡ ಮಹಾಕಾವ,್ಮ ೨೯ 


ಸೀತೆ ರಾವಣನ ಉದ್ದಾರಕ್ಕೆ ಕಾರಣಳಾದರೆ, ರಾವಣ ರಾಮನ ಆತ್ಮಜ್ಞಾನಕ್ಕೆ ಸಾಧನ 
ನಗುತ್ತಾನೆ. ವಾಲ್ಮೀಕಿಯ ಕಾವ್ಯದಲ್ಲಿ ರಾಮ ಧರ್ಮಮೂರ್ತಿ. * `ರಾಮಂ ಯಪಷಿಭಿಸ್ತುಲ್ಕಂ 
'ವಲಂ ಧರ್ಮಮಾಶ್ರಿತಂ ' ಎಂದು ರಾಮನೇ ತನ್ನ ಬಗ್ಗೆ ಹೇಳುತ್ತಾನೆ. ``ಧರ್ಮೊೋ ಹಿ 
ರಮೋ ಲೋಕೇ ಧರ್ಮೇ ಸತ್ಯಂ ಪ್ರತಿಷ್ಠಿತಂ'' ಎನ್ನುವುದು ಅವನ ಜೀವನದ ಮೂಲತತ್ವ. 
ಮನ ಈ ಮೂಲ ಕಲ್ಪನೆಯನ್ನುಳಿಸಿಕೊಂಡು ಅವನ ಪಾತ್ರಕ್ಕೆ ಕುವೆಂಪು ಬೇರೆ ಆಯಾಮ 
ನ್ನು ಸೇರಿಸುತ್ತಾರೆ. ಅವರ ದೃಷ್ಟಿಯಲ್ಲಿ ರಾಮ, ರಾವಣರು ಬೇರೆ ಬೇರೆಯಾಗಿರದೆ ಒಂದೇ 
ಯ ಪೂರಕ ಪ್ರತಿಮೆಗಳಾಗಿದ್ದಾರೆ. ಈ ರಹಸ್ಮವನ್ನು ರಾಮ ಕಂಡುಕೊಂಡು ಹನುಮಂತನಿಗೆ 
ಸುತ್ತಾನೆ. 


ನಾನೆ 
ಆ ರಾವಣನ ಮೂಲ ಬಲಶಕ್ತಿ ! ನನ್ನ ಅಸತ್‌ 
ಶಕ್ತಿಯಂ ಗೆಲಲರಿದು ನನಗಲ್ಲದಿತರರಿಗೆ 


[ಪು. ೭೭೦ ] 


ಕುವೆಂಪುರವರ ದರ್ಶನದ ತಿರುಳು ಅದರ ಆದ್ಯಾತ್ಮಿಕತೆಯಲ್ಲಿದೆಯೆಂದು ಬೇರೆ 
ಕಳಬೇಕಾಗಿಲ್ಲ. ಅವರದು ಮಹರ್ಷಿ ಅರವಿಂದರು ಹೇಳುವ ಆತ್ಮಕಾವ್ಯ್ಮ ( epic of 
6 oul) ದ ರೀತಿ. ಈ ದೃಷ್ಟಿಯಿಂದ ರಾಮಾಯಣದರ್ಶನಂ ದ ಸ್ಫೂರ್ತಿಯ ಉಗಮ 
ದನ್ನು ಸಾವಿತ್ರಿಯಲ್ಲಿಯೂ ಕಾಣಬಹುದು. 


ತು 

' ಆದರೆ, ಕುವೆಂಪುಕಾವ್ಕದ ಸಾಧನೆ ಅದರ ಆಧ್ಯಾತ್ಮಿಕತೆಗಷ್ಟೇ ಸೀಮಿತವಾದುದಲ್ಲ. 
ಮ, ರಾವಣ, ಸೀತೆ ಮೊದಲಾದ ಪಾತ್ರಗಳು ಕವಿಯ ಆಧ್ಯಾತ್ಮಿಕ ತಿಳಿವಿನ ಆಳವನ್ನು 
ದರ್ಶಿಸುವಂತೆ, ಅವರು ಪುನರ್ರಚಿಸಿದ ಮಂಥರೆ ಮತ್ತು ಊರ್ಮಿಳೆಯರ ಪಾತ್ರಗಳು ಅವರ 
ಕಾಲ ಮಾನವೀಯ ತೆಯ ಸಂಕೇತಗಳಾಗಿವೆ. ಕುವೆಂಪು ಮಂಥರೆಯನ್ನು ಕಾಣುವ ದೃಷ್ಟಿ 


ಸ ಯುಗದ ಸಂವೇದನೆ ಯನ್ನು ಪ್ರತಿಫಲಿಸುತ್ತದೆ. 


ಓ ಪತಿತೆ , 
ಓ ಕುಬ್ಬೆ, ಓ ಮಂಥರೆಯೆ, ಮರುಗುವೆನ್‌ ನಿನಗೆ 
'ಕವಿಸಹಜ ಕರುಣೆಯಿಂ, ಲೋಕಕ್ರೋಧಮದಹಸ್ತಿ 
| ಪದದಲನದೋಷದಾವಾಗ್ನಿಗಾಹುತಿಯಾಗಿ 
4 ಬಿಳ್ಲ ನಿನ್ನಾ ಭಸ್ಮರಾಶಿಯಂ ತೊಳೆವುದಿದೊ 
ಕಣ್ಣಂಗೆ ಕಾವ್ಯ ಮಹಿಮಾ ಸಿಂಧುತೀರ್ಥಕ್ಕೆ 
[ಪು.೧೨೭ | 


ಇದೇ ತೆರನಾದ ಕರುಣಾದೃಷ್ಟಿ ಊರ್ಮಿಳೆಯ ಪಾತ್ರವನ್ನೂ ನೋಡಿದೆ. ಅವಳ 'ದೀರ್ಫ 
ನವ್ರತ'ದಲ್ಲಿ ಸೀತೆಯ ತಪಸ್ಸಿಗಿಂತ ಮಿಗಿಲಾದ ಸಾಧನೆಯನ್ನು ಕವಿ ಗುರುತಿಸುತ್ತಾರೆ. ಸ್ತ್ರೀತ್ವದ 
ಂತನ ಪ್ರತಿಮೆಯಾಗಿ ಊರ್ಮಿಳೆ ಅವರ ಕಾವ್ಯದಲ್ಲಿ ಅಮರತ್ವವನ್ನು ಪಡೆಯುತ್ತಾಳೆ. 

3 


~ 
| f 
Be na 


೩೦ ತೀ 


ಪೆಣ್ತನಂ ತಾನೆ ನೀನಲ್ಲದೂರ್ಮಿಳೆಯಲ್ತು 

ಪಣ್ಣಂಬ ತಪಕೆ ನೀಂ ನಿರುಪಮ ಪ್ರತಿಮೆಯ್‌ೌ ' 
| [ ಪು. 
ರಾಮಾಯಣ ದರ್ಶನಂ ದ ಕರ್ತೃ ಕೂಡ ಕಾವ್ಮದ ಒಂದು ಪಾತ್ರವಾಗಿದ್ದಾನೆ. 8 
ಡಿವೈನ್‌ ಕಾಮಿಡಿ (Divine Comedy) ಯಲ್ಲಿದ್ದಂತೆ ಅವನ ಮನಸ್ಸಿನ : 
ಆತ್ಮೋನ್ನತಿಯ ಕ್ರಮವನ್ನು ಕೂಡ ಅಲ್ಲಿ ನಾವು ಗುರುತಿಸಬಹುದು. ' " ಕುವೆಂಪುವ : 
ಕೃತಿ” ಎಂಬ ಹೇಳಿಕೆ ಕೇವಲ ಶಬ್ದಚಮತ್ಮಾರವಾಗಿರದೆ. ಕವಿ ರಾಮಾಯಣದ ಕಥೆಯ 
ಸೃಷ್ಟಿಸುವ ಮೂಲಕ ತಾನೇ ಪುನಃ ಸೃಷ್ಟಿಗೊಳ್ಳುವ ಪವಾಡವನ್ನೂ ಸಂಕೇತಿಸುತ್ತದೆ. ಇಇ 
ಆತ್ಮೋನ್ನತಿಗೆ ಸಂಬಂಧಿಸಿದ ವಿಷಯವಾಗಿದ್ದಂತೆ ಅವನ ಕಾವ್ಠಮ್ಮಾಪಾರಕ್ಕೂ ಸಂಬಂಧಿಸಿ 
ಕಾವೃದುದ್ದಕ್ಕೂ ಕವಿಯ ಶಕ್ತಿಯ ವಿಕಾಸದ ಕ್ರಮವೂ ನಿರ್ದೆಶಿತವಾಗಿದೆ. 
ರಾಮಾಯಣದರ್ಶನಂ ಕಾವ್ಮಸೃಷ್ಟಿಯನ್ನೇ ವಸ್ತುವಾಗಿರಿಸಿಕೊಂಡ ಮಹಾಕಾವ್ಮವೂ ಆಗಿ 
ಆಧುನಿಕತೆಯ ಒಂದು ಮುಖ್ಯವಾದ ಅಂಶ. 


ಕುವೆಂಪುರವರ ಕಾವ್ಮ ಅವರ ವೈಯಕ್ತಿಕ ಚಿಂತನೆಯ ಫಲವಾಗಿದ್ದಂತೆ ಭ 
ಸಂಸ್ಕೃತಿಯ ಆಳವಾದ ಅರಿವಿನ ಫಲವೂ ಆಗಿದೆ. ಇಲ್ಲಿ ಮೂಡಿಬರುವ ಪೂರ್ಣತ್ಮ್ಯ 
ಉಪನಿಷತ್ತುಗಳಷ್ಟು ಪ್ರಾಚೀನವಾದದ್ದು, ಹಾಗೆಯೇ ಸ್ಥಿತ್ಮಂತರಗಳನ್ನು ಗುರುತಿಸುವ 
ಉಪಯೋಗಿಸುವ ಪಂಚಕೋಶಗಳ ಕಲ್ಪನೆಯೂ ಹಳೆಯದೇ. ಕವಿಯ ಪ್ರತಿ 
ವಿಜ್ಞಾನವನ್ನು ಸೃಷ್ಟಿಸುವುದಕ್ಕಾಗಿ ದುಡಿಯುವುದಕ್ಕಿಂತ ಹೆಚ್ಚಾಗಿ ತಾನು ಮೈಗೂಡಿಸಿಕೊಂಡ! 
ತಕ್ಕ ಪ್ರತೀಕಗಳನ್ನು ಸೃಷ್ಟಿಸುವಲ್ಲಿ ಸಾರ್ಥಕತೆ ಪಡೆಯುತ್ತದೆ. ರಾಮಾಯಣ ದೆ 
ಹೋಮರನ ಈಲಿಯಡ್‌, ಒಡಿಸ್ಸಿಗಳಿಗಾಗಲಿ, ವಾಸ, ವಾಲ್ಮೀಕಿಯರ ಇತಿಹಾಸ ಕಾವ? 
ಹೋಲಿಸುವುದು ಅಷ್ಟೊಂದು ಲಾಭದಾಯಕವಾಗಲಾರದು. ಹೋಲಿಸುವುದಾದಕೆ' 
ಡಾಂಟೆಯ ಡಿವೈನ್‌ ಕಾಮಿಡಿಗೆ ಹೋಲಿಸಬೇಕು. ಕ್ರಿಶ್ಚಿಯನ್‌ ದರ್ಶನವನ್ನು 
ಪರಿವರ್ತಿಸಲು ಡಾಂಟೆ ಬಳಸಿದ ವಿಧಾನಗಳನ್ನೇ ಕುವೆಂಪು ಕೂಡ ಬಳಸುತ್ತಾರೆ. ₹ 
ದರ್ಶನವನ್ನು ಒಪ್ಪದೇ ಹೋದರೂ ಅವನ ಕಲೆಯನ್ನು ನಾವು ಮೆಚ್ಚುವಂತೆ ಕು 
ನಮ್ಮ ದರ್ಶನವಾಗದಿದ್ದರೂ ಅದರ ಕಲಾತ್ಮಕತೆಯನ್ನು ಗ್ರಹಿಸುವುದು ನಮ್ಮಿಂದ 
ಬೇಕು. ಸುದೈವದಿಂದ ಈ ದರ್ಶನ ಭಾರತೀಯ ಮೂಲಗಳಿಂದ ಬಂದುದಾದುದರಿಂದ' 
ಓದುಗರಿಗಂತೂ ತಾತ್ವಿಕ ಸಮಸ್ಯೆಗಳು ಅಡ್ಡಬರುವುದಿಲ್ಲ. 


ಇಪ್ಪತ್ತನೆಯ ಶತಮಾನದ ಕನ್ನಡಸಾಹಿತ್ಯದಲ್ಲಿ ಕಂಡುಬರುವ ಹೊಸ ೩ 
ಹಿನ್ನೆಲೆಯಲ್ಲಿ ರಾಮಾಯಣ ದರ್ಶನಂದಲ್ಲಿ ಕುವೆಂಪು ಬಳಸುವ ಹಳಗನ್ನಡ ಭಾಷೆ, ' 
ವಿಕ್ಸಿಪ್ತವೆಂದೆನಿಸಬಹುದು. ಇಂದು ಈ ಕಾವ್ಮ ಎದುರಿಸುತ್ತಿರುವ ಘರ 
ಪ್ಮಾರಡೈೆಜ್‌ ಲಾಸ್ಟ್‌ (7೩೩೮156 ಓ೦೩0 ಕೂಡ ಎದುರಿಸಬೇಕಾಗಿ ಬಂದ ಸ 
ನಾವಲ್ಲಿ ನೆನೆಯಬಹುದು. ಆದರೆ ಮಿಲ್ಬನ್‌ನ ಶೈಲಿಯನ್ನು ಖಂಡಿಸಿದ ಎಲಿಯಟ್‌ ನಂ 
ಉಪಯುಕ್ತತೆಯನ್ನು ಒಪ್ಪಿಕೊಂಡ. ಅವನ ಮಾತುಗಳು ರಾಮಾಯಿಣದರ್ಶನಂಗೂ ಆ 
ವುದರಿಂದ ಇಲ್ಲಿ ಅವು ಪ್ರಸ್ತುತವೆನಿಸಬಹುದು : 


|] ಪ್ರತಿಯೊಂದು ತಲೆಮಾರಿನ ಕವಿಗಳು ಕಾವ ದ ಭಾಷೆಯನ್ನು ವ್ಯವಹಾರದ 
'ಷೆಯಲ್ಲಿ ಪರಿವರ್ಶಿಸತೊಡಗಿದರೆ ಕಾವ್ಯ ತನ್ನ ಮಹತ್ವ ದ ಕರ್ತವ್ಯವೊಂದರಿಂದ ಚ್ಯುತಿ 
0ದುತ ದೆ. ಯಾಕೆಂದರೆ, ತನ್ನ ಕಾಲದ ಭಾಷೆಯನ್ನು ಪರಿಷ್ಕರಿಸುವ ಕಾರ್ಯದಲ್ಲಿ 
॥ ಇಗಿಯಾಗುವುದಷ್ಟೇ ಕಾವ್ಯದ ಉದ್ದೇಶವಾಗಿರಕೂಡದು. ಭಾಷೆ ಅಪರಿಮಿತವಾದ 
'ಗದಿಂದ ಬದಲಾಗುವುದನ್ನು ಅದು ತಡೆಗಟ್ಟಬೇಕು, ಇಂಥ ಬದಲಾವಣೆ ನಿಜವಾದ 
ಪಣಿಗೆಯಾಗಿರದೆ ಭಾಷೆ ಕ್ರಮೇಣ ಅವನತಿಹೊಂದುವುದಕ್ಕೆ ಕಾರಣವಾಗುತ್ತದೆ. ಇದು 


| - ಶ್ರ ನಾವು ಎದುರಿಸುತ್ತಿರುವ ಗಂಡಾಂತರ ” 


೫ ತಮ್ಮ ಕಾವ್ಯವನ್ನು ಹಳಗನ್ನಡದಲ್ಲಿ ರಚಿಸುವ ಮೂಲಕ ಕುವೆಂಪು ನಮ್ಮಿಂದ 

ನಗುತ್ತಿರುವ ಭಾಷಾಸಂಪತ್ತನ್ನು ಮರಳಿ ದೊರಕಿಸಿದುದಲ್ಲದೆ ಇಂದು ಓದುಗ ಹಾಗೂ 
ನಡುವೆ ಉಂಟಾಗಿರುವ ಕಂದರಕ್ಕೆ ಒಂದು ಸೇತುವೆಯನ್ನೂ ಕಟ್ಟಿದ್ದಾರೆ. (ಪ್ರತಿನರ 
'ಹರಿಃ ಬಗೆಗೂ ಇದೇ ಮಾತನ್ನು ಹೇಳಬಹುದು) ಇನ್ನು ಮುಂದೆ ಬರುವ ಕವಿಗಳು 
ಗನ್ನಡದಲ್ಲಿ ಬರೆಯಲಾರರು. ಆದರೆ ಹಳಗನ್ನಡದಲ್ಲಿರುವ ಕಾವ್ಯಗಳಿಂದ ಕಲಿತುಕೊಳ್ಳುವ 
ಗಳನ್ನು ಕುರಿತು ಅವರು ಕೂಡ ಗಂಭೀರವಾಗಿ ವಿಚಾರ ಮಾಡಬೇಕಾದ ಆವಶ್ಯಕತೆಯಿದೆ. 


ಕುವೆಂಪುರವರ ಕಾವ್ಯದ ವೈಶಿಷ್ಟವೆಂದರೆ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಅದು ಆಳವಾದ 
| ಸ ಬಟ್ಟಿದ್ದರೂ ಅದು ಉಸಿರಾಡಿಸುವ ಹವೆ, ಉಣ್ಣುವ ನೀರು ಇಂದಿನವೇ ಆಗಿವೆ. 
ದರ್ಶನಂದ ಛಂದಸ್ಸಾದ ಸರಳ ರಗಳೆ ಕುವೆಂಪುರವರಿಗೆ ಮಾಧ್ಯಮವಾದಂತೆ. 
ಕಾಸ ವಿನಾಯಕ ಮೊದಲಾದ ಉಳಿದ ಕವಿಗಳಿಗೂ ಮಾಧ್ಯಮವಾಗಿದೆ. ಈ ಛಂದಸ್ಸು 

arn ಒಟ್ಟಾಗಿ ದುಡಿದುಧರ ಫಲಗಳಲ್ಲೊಂದು. ಇದಲ್ಲದೆ ಕುವೆಂಪು 
ರಕ ಹೊಮೆರಿಕ್‌ ಉಪಮೆಗಳಲ್ಲಿ ಬಹಳಷ್ಟು ಸಾಮಾನ್ಕ ಜೀವನದ ಚಿತ್ರಗಳೇ ಆಗಿದ್ದು 
)ಿ ವರ್ತಮಾನದ ಆಯಾಮವನ್ನು ಸೃಷ್ಟಿಸಲು ಸಹಾಯಕಾರಿಯಾಗುತ್ತವೆ. 


ಪಿ 


| ಕುವೆಂಪುರವರಂತೆ ವಿನಾಯಕ ಕೃಷ್ಣ ಗೋಕಾಕರೂ ಮಹಾಕಾವ್ಯದ ರಚನೆಯತ್ತ 
ಚಂದ ಏಂ ಒಲಿದವರು. ೧೯೬೫ ರಲ್ಲಿ ತ್ರಿಶಂಕುವಿನ ಪ್ರಷ್ಛಾಪ್ರ 7 3ಬ ಕಥನ ಕಾವ್ಯವನ್ನು 
| ಆದನ್ನು ಅವರು ' ಮಹಾಕಾವ್ಯದ ಒಂದು ಮಿಡಿ ' ಯೆಂದೇ ವರ್ಣಿಸಿದರು. "ತ್ರಿಶಂಕು 
| ಹಾದ ' ಎಂಬ ಶೀರ್ಷಿಕೆಯನ್ನು ಹೊತ್ತು ಈ ಕಥನಕಾವ್ಕ ಭಾರತ ಸಿಂಧುರಶ್ಮಿಯ ಹತ್ತನೆಯ 
. ೩೫,೦೦೦ ಪಂಕ್ತಿಗಳಷ್ಟು ದೀರ್ಧವಾದ ಭಾರತ ಸಿಂಧುರಶ್ಮಿಯನ್ನು ರಚಿಸಲು 

ಏಳು ವರ್ಷಗಳೇ ಒಡಿದವು. ಪೀಠಿಕಾಸಂಧಿಯಲ್ಲಿ ತಮ್ಮ ಕಾವ್ಯವನ್ನು ಗೋಕಾಕರು 
ಫ್ಲೀರದ ಕೈಲಾಸ ದೇವಾಲಯಕ್ಕೆ. ಹೋಲಿಸಿದ್ದಾರೆ. 


ಕನ್ನುಡಿಯ ಗಿರಿಶ್ರೇಣಿಯಲ್ಲೊಂದು ಬೆಟ್ಟವನು 
ಗ ಸರ್ವರಿಗಾದ ದೇಗುಲವ ಗೆಯ್ದಿಹೆ ಕೃಷ್ಣನೃಪನಂತೆ ನ 
3 ನಾನಿದರ ದೃಷ್ಟಾರ ! ನಾನಿದರ ತೃಷ್ಟಾರ, 


ಮೂರ್ತಿಶಿಲ್ಪಿಯು, ಕಲ್ಲುಕುಟಿಗ, ದಿನಗೂಲಿಯವ 
(ಪು. ೫೪ ] 

ಭಾರತ ಸಿಂಧುರಶ್ಮಿಯ ವಸ್ತುವಿನ ಆಕರಗಳೆಲ್ಲವನ್ನೂ ಗುರುತಿಸುವುದು ಕಷ್ಟದ 
ಯಾಕೆಂದರೆ ಗೋಕಾರು ಸಂಸ್ಕೃತದ ವೇದ, ಬ್ರಾಹ್ಮಣ, ಪುರಾಣಗಳಂತೆ ಇಂಗ್ಲೀಷಿನಲ್ಲಿ ದೆ 
ಪ್ಯಾರಡ್ಕೈಜ್‌ ಲಾಸ್ಟ್‌ (Paradise ಓ೦೨ಏ, ವಾಲ್ದಿನ್‌, (Wadೇಗ), ದ ಪ್ರೊಫೆಟ್‌ | 
Prophet ) ಇಂಥ ಆಕರಗಳನ್ನು ಶೋಧಿಸಿದ್ದಾರೆ. ಆದರೆ ಅವರೇ ಹೇಳುವ ಹಾಗೆ 
ಕಾವೃದ ಮುಖ ಆಕರ ಖುಗ್ವೇದ, ಅದರಲ್ಲಿಯೂ ವಶಿಷ್ಠ, ವಿಶ್ವಾಮಿತ್ರ ಹಾಗೂ ವಾವ 
ಮಂಡಲಗಳು. ತಮ್ಮ ಮಹಾಕಾವೃವನ್ನು ಭಾರತಸಿಂಧು ರಶ್ಮಿಯೆಂದು ಕರೆದುದರ ಔಜ 
ಗೋಕಾಕರು ಹೀಗೆ ವಿವರಿಸುತ್ತಾರ : "" ಈ ಶೀರ್ಷಿಕೆಯಲ್ಲಿ ಒಂದು ಅರ್ಥವನ್ನು ಧ್ವವಿಸಿ 
ಕಣ್ಟೀದದಲ್ಲಿ ಬರುವ ಹುಜಾಸನು ದಾನವ ಬ್ಬ ಕ್ರಪಾ ಅವನೇ ಭರತು 
ಸಂಘಟಿಸಿದ ರಾಜ್ಕ ಭಾರತವರ್ಷವಾಯ್ತು ಹ `ಸಿಂಧು' ಎನ್ನುವುದು ಅಸ್ತಿತ್ವದ ಒಂದೆ 
(stream of existence) ರಶ್ಮಿ ' ಪ್ರಜ್ಞೆಯ ಒಂದು ಕಿರಣ. ಈ ರಶ್ಮಿ ಸಿಂಧು 
ಲೀನವಾಗಬೇಕು........... ಅಂದರೆ ಪ್ರಜ್ಞೆಯೆನ್ನುವುದು ಅಸ್ತಿತ್ವದಲ್ಲಿ ಸಮಾವಿಷ್ಟವಾದಾಗ 
ಜೀವನ ಪೂರ್ಣವಾಗುತ್ತದೆ. " ಈ ಮಹಾಕಾವ್ಠದ ವಸ್ತುವಿಗೆ ಎರಡು 
ಮಾನವನಿಂದ ದೈವೀ ಜೀವನದ ಸಿದ್ದಿ ಹಾಗೂ ಏಳು ಸಂಸ್ಕೃತಿ ಹಾಗೂ ಜನಾರಿಗಗಳ ಸಾಮರ 
ಹುಟ್ಟುವ ರಾಷ್ಟ್ರ. ಭಾರತ ಸಿಂಧು ರಶ್ಮಿಯ ನಾಯಕನಾದ ವಿಶ್ವಾಮಿತ್ರನ ಜೀವನದಲ್ಲಿ ಈದ್ಧಿ 
ವಸ್ತು ಸಾಕಾರಗೊಳ್ಳುತ್ತದೆ. 


 ಭಾರತಸಿಂಧುರತ್ಮಿಯಲ್ಲಿ ' ಪೀಠಿಕಾಸಂಧಿ" ಯನ್ನು ಹೊರತುವಡಿಸಿದಂತ ೧ 
ಪರಕಾಂಡ ೨ ಉತ್‌ಸರ್ಪಣಕಾಂಡ ೩ ಮನುಕುಲಹಂಸಕಾಂಡ ೪ ಸಪ್ತಸಿಂಧೂಕಾಂಡ ೫ - 
ನೃಪರಾಜ್ಜಿಕಾಂಡ ೬ ಖುಷ್ಕಾಶ್ರಮಕಾಂಡ ೭ ದಾಶರಾಜ್ಯ ಕಾಂಡ ೮ ಅಶ್ವಮೇಧಕಾಂಡ 
ವಿಸ್ತರಣ ಕಾಂಡ ೧೦. ತ್ರಿಶಂಕುಪ್ರಜ್ಞಾಕಾಂಡ ೧೧ ಕ್ರಾಂತದರ್ಶನಕಾಂಡ ಹಾಗೂ ೧೨ 
ಶತಮ್‌ಕಾಂಡ ಎಂಬ ಹನ್ನೆರಡು ಕಾಂಡಗಳಿವೆ. ರಚನೆಯ ದೃಷ್ಟಿಯಿಂದೆ ಈ ಹಾಕಾ 
or 1 ಸಬಜುದ್ದ | ಸೃಷ್ಟಿಯ ಉಗಮ (ಮೊದಲ ಮೂರು ಕಾ 

ತ್ರನ ಜನನ, ವಿದ್ಮಾಭ್ಮಾಸ ಹಾಗೂ ವರ್ಯಟನಗಳು (೪, ೫ , ೬ ಕಾಂಡಗಳು 
ಕಾಜ 8 (೭, ೮, ೯ ಕಾಂಡಗಳು) 
ಪೂರ್ಣತೆಯತ್ತ ವಿಶ್ವಾಮಿತ್ರನ ವಿಕಾಸ (೧೦, ೧೧, ೧೨ ಕಾಂಡಗಳು ). ಸಂಕೀರ್ಣ ರಗಳೇ 
ಕರೆಯಲಾದ ಛಂದಸ್ಸಿನಲ್ಲಿ ಮಹಾಕಾವ್ಯದ ಬಂಧವಿದೆ ಹಾಗೂ ಆದರ ಆಕಾರ ನೌವಾತ್ಮ್ಮ 
ಪಾಶ್ಚಾತ್ಮ ಮಾದರಿಗಳ ಬೆಸುಗೆಯಾಗಿದೆ. ಭಾರತೀಯ ಮಹಾಕಾವ್ಮಗಳು ಒಳಗೊಳ್ಳುವ € 
ವರ್ಣನೆಗಳೊಡನೆ ಹೋಮರ್‌ ಮೊದಲಾದವರ ಮಹಾಕಾವ್ಮಗಳಲ್ಲಿ ಕುಡುಬರುವ ಮಹೆ 
ಗಳೂ ಇಲ್ಲಿವೆ. 


ಮಹಾಕಾವ್ಯಗಳ ನಾಯಕರಲ್ಲಿ ವಿಶ್ವಾಮಿತ್ರನ ಸ್ಥಾನ ಅದ್ಧಿತೀಯವಾದದ್ದು. 
ಆಟದಿಂದಾಗಿ ಮಹರ್ಷಿಯಾಗಬೇಕಾಗಿದ್ದ ವಿಶ್ವರಥ ರಾಜನಾಗುತ್ತಾನೆ. ಆದರೆ ತನ್ನ 
ಹಾಗೂ ಇಚ್ಛಾಶಕ್ತಿಗಳ ಬಲದಿಂದ ವಿಧಿಯನ್ನೂ ಎದುರಿಸಿ ಹೊಸ ವೃಕ್ತಿತ್ವ ಹಾಗೂ 


ಕ ಕನ್ನಡ ಮಹಾಕಾವ, 


ನಿ 
೬ 


ಗಳನ್ನು ಗಳಿಸಿ ವಿಶ್ವಾಮಿತ್ರಸಾಗುತ್ತಾನೆ. ಅವನ ಜೀವನಕ್ಕೆಯೆ ಮಹತ್ವದ ತಿರುವು 
ಘಟನೆ ವಶಿಷ್ಠನ ಆಶ್ರಮದಿಂದ ನಂದಿನಿಯನ್ನು ಅಪಹರಿಸಲು ಅವನು ಮಾಡುವ 
ಹಾಗೂ ಅನುಭವಿಸುವ ಸೋಲು ; 

ಒಂದು ಪಾಠವ ಕಲಿತೆ ಮಹರ್ಜಗಳಡಿಯಲ್ಲಿ ; 

ಸಪ್ತಸೈಂಧವದ ಚಕ್ರಾಧಿಪತ್ಯ್ಮವ ಗೆಲಲು 

ಮೊದಲು ಬೇಕಿಹುದು ಚೈತನ್ಮಬಲ ಚಂದ್ರಬಲ, 

ತಾರಾಬಲವ ಮೀರುತಾತ್ಮ ಬಲವೊಂದಿಹುದು 

ತಾ ದೈವಬಲವಾಗಿ. ಆತ್ಮಬಲವಿರೆ ಕ್ಷಾತ್ರ 

ಸಂಧಿಸಿರುವುದು ತಾನೆ. ಮೊದಲು ಬೇಕು ತಪಸ್ತು 


[ಸಂ. ೧ ಪು. ೪೯೨] 


ತ ಈ ಹೊಸ ಅರವನ ಓನ್ನೆಲೆಯಲ್ಲಿ ವಿಶ್ವರಥ ರಾಜ್ಯತ್ಕಾಗ ಮಾಡಿ ಹುಷಂಗು ತೀರ್ಥದಲ್ಲಿ 
ಘೋರ ತಪಸ್ಸನ್ನಾಚರಿಸುತ್ತಾನೆ. ಈ ತಪಸ್ಸು ಮೇನಕೆಯಿಂದ ಒಮ್ಮೆ ಭಂಗವಾದರೂ ಈ ಹೊಸ 
ಅನುಭವ ಅವನ ಆಧ್ಯಾತ್ಮಿಕ ವಿಕಾಸ ಮುಂದುವರಿಯುವುದಕ್ಕೆ ಸಹಾಯಕಾರಿಯಾಗುತ್ತದೆ. ಅವನ 
ಪಸ್ಸು ಫಲಬಿಟ್ಟು ವಿಶ್ವಮಾತೆ ಅದಿತಿಯ ಪ್ರಸಾದದಿಂದ ಅಮಿಗೆ ಗಾಯತ್ರಿ ಮಂತ್ರದ ಸಾಕ್ಷಾತ್ಕಾರ 
ಇಗುತ್ತದೆ. ವಿಶ್ವಾಮಿತ್ರನಾಗಿ ಮರುಹುಟ್ಟು ಪಡೆದ ವಿಶ್ವರಥನಿಗೆ ತನ್ನ ಜೀವನದ ಧ್ಯೇಯ ಈಗ 

ವಾಗಿ ಕಾಣಿಸಿಕೊಳ್ಳುತ್ತದೆ. ಸಪ್ತಸಿಂಧುಗಳನ್ನೊಟ್ಟುಗೂಡಿಸಿ ರಾಷ್ಟ್ರವೊಂದನ್ನು ಕಟ್ಟ ಬೇಕೆಂಬ 
ವನ ಸಂಕಲ್ಪ ಈಗ ಮಾನವನ ಪರಮಕಲ್ಕಾಣದತ್ತ ತಿರುಗುತ್ತದೆ. ಮಾನವ ದೇವನಾಗಬೇಕು, 
ಸಮಿ ಸ್ವರ್ಗವಾಗಬೇಕು ಎನ್ನುವುದು ಅವನ ಹೊಸ ಸಂಕಲ್ಪವಾಗುತ್ತದೆ. ವಿಶ್ವಾಮಿತ್ರನ ಆಧ್ಯಾತ್ಮಿಕ 
ರ್ಶನ ಅವನ ರಾಷ್ಟ್ರೀಯ ದರ್ಶನವನ್ನೂ ಒಳಗೊಳ್ಳುವಷ್ಟು ವಿಶಾಲ ವಾಗುತ್ತದೆ. 


ಸಪ್ತಸಿಂಧುದೇಶವನ್ನು ಒಂದು ರಾಷ್ಟ್ರವನ್ನಾಗಿ ಪರಿವರ್ತಿಸಬೇಕೆನ್ನುವ ವಿಶ್ವಾಮಿತ್ರನ ಕನಸು 
ತ್ಸು ಭರತ ಸುದಾಸನ ಮೂಲಕ ನನಸಾಗುತ್ತದೆ. ಸುದಾಸನ ಭಗಿನಿ ಸಾಂಕೃತಿಯನ್ನು ಜಾತ 
ತಿದುವೆಯಾಗಿದ್ದ. ಸುದಾಸನ ಹೆಸರೇ ಸೂಚಿಸುವಂತೆ ಆತ ಮಿಶ್ರಸಂಸ್ಕೃತಿಯ ಪ್ರತಿನಿಧಿ. 
ಶಶರಾಜ್ಯ ಯುದ್ಧದಲ್ಲಿ ಸುದಾಸ ಆರ್ಯ ಅರಸುಗಳನ್ನು ಸಿಸೋಲಿ ಲಿಸುತ್ತಾನೆ. ಇಡೀ ಜೆಪ್ರಸಧು 


ಭಾರತ ವರ್ಷದ ಸ್ಥಾಪನೆ ವಿಶ್ವಾ ಮಿತ್ರನ ಕನಸಿನ ಒಂದು ಭಾಗ ಮಾತ್ರ. ವಿಶ್ವರಥ 
ರಸನಾಗುವುದಕ್ಕಿಂತಲೂ ಮೊದಲೇ ಜ್ಯಾತುಮತದ ತ್ರಿಶಂಕು ಸತ್ಯವ್ರತನತ್ತ ಆಕರ್ಷಿತನಾಗಿ 
ತ್ರಾನೆ. ಯಾದವಕನ್ಕೆ ಉಪದಾನವಿಯನ್ನು ಅಪಹರಿಸಿ ದಸ್ಕು ಖಂಡವನ್ನು ಸೇರಿದ ಸತ್ಯವ್ರತನನ್ನು 
ರಿದ ಮಾರ್ಗಕ್ಕೆ ಮರಳಿ ತರಲು ವಿಶ್ವರಥನೇ ಮುಂದಾಗಿರುತ್ತಾನೆ. ಹೆಂಡತಿ ಸತ್ಯರಥೆ 

ೂಂಡಾಗ ಸತ್ಯವ್ರತ ಅವಳ ಇಚ್ಛೆಯನ್ನು ಪೂರೈಸಲು ಸದೇಹ ಸ್ವರ್ಗಕ್ಕೆ ಹೋಗಬಯಸಿ 


ದರೊಂದಿಗೆ ಅವನ ಜೀವನದಲ್ಲಿ ಎರಡನೆಯ ಮಹಾಘಟನೆ ನಡೆಯುತ್ತದೆ. ತನ್ನ ಪಃ 
ಪ್ರಭಾವದಿಂದ ಸತ್ಮವ್ರತವನನ್ನು ಸ್ವರ್ಗಕ್ಕೇರಿಸಲು ವಿಶ್ವಾಮಿತ್ರ ವಿಫಲನಾದಾಗ ಪ್ರತಿ ಸ್ವರ್ಗವನ್ನೇ 
ಕಟ್ಟಲು ಆತ ಮನಸ್ಸು ಮಾಡುತ್ತಾನೆ. ಆದರೆ ಅವನು ಕಟ್ಟುವ ಹೊಸ ಸ್ವರ್ಗ ವಿಕೃತಿಗಳಿಂದ' 
ತುಂಬಿರುತ್ತದೆ. ಇದು ಅವನು ಅನುಭವಿಸುವ ಎರಡನೆಯ ಸೋಲು. ಪತನದ ಹಾದಿಯಲ್ಲಿರುವ 
ವಿಶ್ವಾಮಿತ್ರನನ್ನು ಬ್ರಹ್ಮ ಎಚ್ಚರಿಸುತ್ತಾನೆ. 


ನಿನ್ನ ಸಂಕಲ್ಪವಿದೆ ದಿವೃತಮವೆಂಬ ಜಲ್ಬ 

ಅತಲ ಪಾತಾಲಕ್ಕೆ ನಿನ್ನನೊಯವುದು ಅಲ್ಪ ! 

ದಿವ್ಮಪ್ರಜ್ಞೆಗೆ ದಾರಿಯಾಗುವದೆ ನರಗೆ ಶ್ರೇಯ 

ದಿವೃನೋಂಪಿಗೆ ನೇಗಿಲಾಗುವುದೆ ಅವಗೆ ಪ್ರೇಯ 

[ಸಂ ೨. ಪು೫೫೧] 

ಎಚ್ಚತ್ತ ವಿಶ್ವಾಮಿತ್ರ ಮತ್ತೆ ತನ್ನ ಆಧ್ಯಾತ್ಮ ಯಾತ್ರೆಯನ್ನು ಮುಂದುವರಿಸುತ್ತಾನೆ, 
ಕ್ರಾಂತದರ್ಶಿಯಾಗುತ್ತಾನೆ. ಅವನ ಹೊಸ ಸಾಧನೆಯನ್ನು ತೋರಿಸುವ ಎರಡು ಘಟನೆಗಳು 
ಭಾರತ ಸಿಂಧುರಶ್ಮಿ ಯಲ್ಲಿ ಕ್ರಾಂತದರ್ಶನಕಾಂಡದಲ್ಲಿ ವರ್ಣಿತವಾಗಿವೆ. ನರಮೇಧದಿಂದ 
ಶುನಃಶ್ಶೇಪನ ವಿಮೋಚನೆ ಹಾಗೂ ಆಮಿಷಗಳ ತಿರಸ್ಕಾರ. ಮಂಗಳದೊಂದಿಗೆ ಮಹಾಕಾವ್ಮ 
ಮುಕ್ತಾಯವಾಗುತ್ತದೆ. 


ಯುಗಯುಗಕ್ಕೆ ವಿಶ್ವಾಮಿತ್ರರುದಿಸಲಿ ಪೃಥ್ವಿಯುದರದಲಿ ; 
ಅಭ್ಕುದಯ ನೀಶ್ರೇಯಗಳಿಗೆ ಮಾಡಲಿ ದಾರಿ 
ಸಪ್ತರಶ್ಮೀದರ್ಶನದ ಭವ್ಮಭವನದಲಿ 
ಮರ್ತ್ಮಯಾತ್ರಿಗಳಿರಲಿ ದೇವಮಾನವರಾಗಿ ! 

ಮಾರ್ಪಡಲಿ ಮರ್ತ್ನೃಸಮಾಜ, ಆಗಿ ದಿವ್ಮ ಸಮಾಜ ! 


[ಸಂ.೨ ಪು. ೭೩೪] 


ಮಹರ್ಷಿ ಅರವಿಂದರ ಮಹತ್ವದ ಹೇಳಿಕೆಯೊಂದು ಹೀಗಿದೆ. ಸಾವಿಗೆ ಹಾಗೂ. 
ಹೊರಗಿನಿಂದ ಬರುವ ದುಃಖಕ್ಕೆ ಕವಿಗಳು ಅವಾಸ್ತವ ಗಮನ ಕೊಡುತ್ತಾರೆ. ಆದರೆ ನಿಜವಾದ 
ಶೋಕಾಂತಿಕೆಗಳೆಂದರೆ ಆತ್ಮದ *ಚ್‌ಲುಗಳು ಮತ್ತು ನಿಜವಾದ ಮಹಾಕಾವ್ಮವೆಂದರೆ ದೇವತ್ವದತ್ತ 
ಮಾನವನ ಯಶಸ್ವೀ ಆರೋಹಣ. '' ಅರವಿಂದರ ದರ್ಶನದಲ್ಲಿಯೇ ಮೂಡಿಬಂದ ಗೋಕಾಕರ 
ಮಹಾಕಾವ್ಯದ ಮುಖ್ಯ ಸಾಧನೆ ವಿಶ್ವಾಮಿತ್ರನನ್ನು ದೇವತ್ವದತ್ತ ಏರಬಲ್ಲ ಮಾನವನ ಸಂಕೇತವನ್ನಾಗಿ 
ಪರಿವರ್ತಿಸಿದುದು. ವಿಶ್ವಾಮಿತ್ರನ ರಾಜಕೀಯ ಸಾಧನೆ ಅವನ ಅಧ್ಯಾತ್ಮಿಕ ಸಾಧನೆಯ 
ಪರಿಣಾಮಗಳಲ್ಲೊಂದಾಗಿದೆ. ಗೋಕಾಕರು ಜೀವನವನ್ನು ಈ ಮಹಾಕಾವ್ಯದಲ್ಲಿ ಇಡಿಯಾಗಿ 
ನೋಡಿದ್ದಾರೆ. ಲೌಕಿಕ ಹಾಗೂ ಆಧ್ಯಾತ್ಮಿಕ ಜೀವನಗಳನ್ನು ಅವರು ಬೇಕೆ ಬೇರೆಯಾಗಿ ಪರಿಗಣಿಸು 
ವುದಿಲ್ಲ. ಹೀಗಾಗಿ ಮಾನವನ ಆಧ್ಯಾತ್ಮಿಕ ವಿಕಾಸದ ಕತೆ ರಾಷ್ಟ್ರದ ವಿಕಾಸದ ಕತೆಯೂ ಆಗಿದೆ. 


| 
| 
| 


ಆಧುನಿಕ ಕನ್ನಡ ಮಹಾಕಾವ್ಯ ಇ 


' ಆಧುನಿಕ ಓದುಗರಿಗೆ ಭಾರತಸಿಂಧು ರಶ್ಮಿಯ ಮೌಲ್ಯ ಎರಡು ಬಗೆಯದಾಗಿದೆ. ಈ 
ಮಹಾಕಾವ್ಯ ವಿಕಾಸದ ಮಾರ್ಗದಲ್ಲಿ ಮಾನವನ ಸಾಧ್ಯತೆಗಳು ಅನಂತವಾಗಿವೆ ಎಂದು ಸೂಚಿಸು 
ವುದರ ಚೊತೆಗೆಯೆ ಸಾಂಸ್ಕೃತಿಕ ಐಕ್ಕದ ಆದರ್ಶವನ್ನೂ ಎತ್ತಿಹಿಡಿಯುತ್ತದೆ. ಜನಾಂಗಗಳ 
ಘರ್ಷಣೆಗಳಿಂದ ಹಾಗೂ ವಿನಾಶಕಾರೀ ಪ್ರೇರಣೆಗಳಿಂದ ಜರ್ಜರಿತವಾದ ನಮ್ಮ ಶತಮಾನಕ್ಕೆ 
ಭಾರತ ಸಿಂಧುರಶ್ಮಿಯ ಸಂದೇಶ ಎಷ್ಟು ಪ್ರಸ್ತುತವಾಗಿದೆಯೆನ್ನುವುದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. 
ಗೋಕಾಕರು ಇತಿಹಾಸವನ್ನು ಪುನರ್ನಿಮಿಸಿದ ಕ್ರಮಗಳನ್ನು ಪ್ರಶ್ನಿಸುವ ಸಾಧ್ಯತೆಗಳನ್ನು 
ಅಲ್ಲಗಳೆಯಲಾಗುವುದಿಲ್ಲ. ಆದರೆ, ಐಕ್ಕ ಹಾಗೂ ಸಾಮರಸ್ಕ ಗಳ ಹೊಸತೊಂದು ಪುರಾಣವನ್ನು 
ತಮ್ಮ ಮಹಾಕಾವ್ಯದಲ್ಲಿ ಅವರು ಸೃಷ್ಟಿಸಿದ್ದಾರೆ ಎನ್ನುವ ಸತ್ವವನ್ನು ಒಪ್ಪಲೇಬೇಕಾಗುತ್ತದೆ. 
ರಾಷ್ಟ್ರೀಯ ಮಹಾಕಾವ್ಯವಾದ ವರ್ಜಿಲ್‌ನ The ಓಿ೦೧೮16 ಮತ್ತು ಆಧ್ಯಾತ್ಮಿಕ ಮಹಾಕಾವ [ವಾದ 
ಡಾಂಟೆಯ D।viಗೀ Cಂmedy ಎರಡರ ಉದ್ದೇಶಗಳನ್ನು ಒಂದೇ ಕೃತಿಯಲ್ಲಿ ಸ್ವಸಂಸ್ಕೃತಿಯ 
ಸಂದರ್ಭದಲ್ಲಿ ಸಾಧಿಸಲೆತ್ಲಿಸುವ ಅವರ ಸಾಹಸ ಅದ್ವಿ ತೀಯವಾದದ್ದು. 


೩, 


"ಆಧ್ಯಾತ್ಮ ಕಾವ್ಯವಾಗಬಲ್ಲುದೆ ?" ಎಂಬ ಪ್ರಶ್ನೆಗೆ ಉತ್ತರವಾಗಿ ಹುಟ್ಟಿಕೊಂಡ 
ಮಹಾದೇವಿಯಕ್ಕನ ಜೀವನನ್ನಾಧರಿಸಿದ ಸಂ. ಶಿ. ಭೂಸನೂರಮಠರ ಲಘುಕಾವ್ಕ ' ಸಮರಸ' 
ಬೆಳೆದು ಭವ್ಯ ಮಾನವ ವಾಗಲು ಕಾಲುಶತಮಾನವೇ ಬೇಕಾಯಿತು. ಈ ಅವಧಿಯಲ್ಲಿ ಶೂನ್ಯ 
ಸಂಪಾದನೆಯ ಪರಾಮರ್ಶೆಯಂಥ ಗ್ರಂಥಗಳ ಮೂಲಕೆ ಭೂಸನೂರಮಠರ ದರ್ಶನ ವಿಕಾಸ ಗೊಂಡು 
ಮಹಾದೇವಿಯಕ್ಕನ ಆಧ್ಯಾತ್ಮಿಕ ಸಾಧನೆಯನ್ನೂ ಒಳಗೊಂಡ ಭವ್ಯಮಾನವ ದರ್ಶನ ವಾಗಿ 
ಪರಿಣಮಿಸಿತು. 'ಸಮರಸ 'ದ ನಾಯಿಕೆಯಾದ ಮಹಾದೇವಿಯಕ್ಕ ಮೂಲ ಪೀಠಿಕೆ' ಯಾಗಿ 
ಉಳಿದು ಮಾನವ 'ನೆ ಕಾವ್ಯದ ಮಹಾನಾಯಕನಾದ. ತಮ್ಮ ಕಾವ್ಯದ ' ಪ್ರತಿಜ್ಞೆ'ಯನ್ನು 
ಭೂಸನೂರಮರರು ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. 

೧. ಹೆಣ್ಣು ಗಂಡೆನ್ನದೆ ಮಾನವದ ಗಂಭೀರ ಮಹಾದೇವ. 


ವಿಶ್ವಪ್ರಪಂಚವೆ ತನ್ನ ಮಹಾಮನೆಯಾಗಿರುವ ಮಾನವ ಮಹಾದೇವನೆ 
ಸರ್ವೋತ್ತಮ 
೩. ಕತ್ತಲೆಯ ಪ್ರಶ್ನೆಗಳಿಗೆ ಈ ಭವ್ಯ ಮಾನವ ಮಹಾದೇವ ಉತ್ತರ. 
೪. ಇಹೆಲೋಕ ಪರಲೋಕವನ್ನೊಳಗೊಂಡ ಭೂಲೋಕ ಸರ್ವಾಧಿಕ, ಸರ್ವಶ್ರೇಷ್ಠ. 
೫. ಮಾನವ ಜೀವನ ವಿಲಾಸಕ್ಕೆ ಭೂಲೋಕವೆ ಪರಮ ಚರಮ ರಂಗಸ್ತಲ. 


ಕ್‌ ಪ್ರತಿಜ್ಞೆ" ಭವ್ಯಮಾನವದ ದರ್ಶನ ಮೂಲ ಸೂತ್ರಗಳ ಸಂಹಿತೆಯಾಗಿದೆ. 


ಭವ್ಯಮಾನವದಲ್ಲಿ (೧) ಕಲ್ಮಾಣ ಕಾಂಡ (೨) ಶ್ರೀಶೈಲಕಾಂಡ (೩) ಕತ್ತಲೆಯ ಕಾಂಡ 
fio) ಉಟಯಕಾಂಡ (೫) ಉಜ್ವಲಕಾಂಡ ಹಾಗೂ (೬) ಭವ್ಯಕಾಂಡಗಳೆಂಬ ಆರು ಕಾಂಡಗಳಿವೆ. 
ರಾಮಾಯಣದರ್ಶನಂ ಅಥವಾ ಭಾರತಸಿಂಧುರಶ್ಮಿಗೆ ಹೋಲಿಸಿದರೆ ಭವ್ಯಮಾನವದಲ್ಲಿ ಕಥೆಯ 
ಅಂಶ ಬಹಳ ಕಡಿಮೆ, ಪಾತ್ರಗಳ ಸಂಖ್ಯೆಯೂ ಸೀಮಿತ. 


೩೬ ಕರ್ನಾಟಕ ಭಾರತಿ 


`ಕಲ್ಯಾಣ ಕಾಂಡ' ದಲ್ಲಿ ಉಡುತಡಿಯಿಂದ ಕಲ್ಮಾಣಕ್ಕೆ ಹೊರಟುಬಂದ ಮಹಾದೇವಿಯಕ್ಕ 
ಅನುಭವಮಂಟಪದ ` ಭವ್ಯಮಾನವದ ಸಾಕಾರಸ್ವಪ್ನ ' ಗಳಾದ ಶರಣರೆದುರು ಮುಚ್ಚುಮರೆ 
ಯಿಲ್ಲದೆ ತನ್ನ ಜೀವನವನ್ನು ತೆರೆದಿಡುತ್ತಾಳೆ. ಅವಳ ಭಕ್ತಿಯ ಅನನೃತೆ ಹಾಗೂ ಆಧ್ಯಾತ್ಮಿಕ 
ಸಾಧನೆಗಳು ಶರಣರ ಮನಸ್ಸನ್ನು ಗೆಲ್ಲುತ್ತವೆ. ಅಲ್ಲಮಪ್ರಭು ಅವಳ ಜೀವನದ ಮುಂದಿನ 
ಮಾರ್ಗವನ್ನು ನಿರ್ದೆಶಿಸುತ್ತಾನೆ. 


ನಡೆ ತಾಯೆ ನಡೆ ಮುಂದೆ ಶ್ರೀಶೈಲ ಪರ್ವತಕೆ 
ಶ್ರೀ ಚೆನ್ನಮಲ್ಲಿಕಾರ್ಜುನನ ಕದಳೀಬನಕೆ 
ಅದೆ ನಿಮ್ಮ ಸಮರಸೈಕ್ಕದ ಠಾವು ತಾಯೆ 

[ಪು. ೯೫ ] 


` ಪರಮ ಪದವಿ'ಯನ್ನು ಪಡೆಯುವುದೊಂದೇ ಈ ಮಾರ್ಗದ ಗುರಿಯಲ್ಲ. ಲೋಕ 
ಕಲ್ಕಾಣವೂ ಅಷ್ಟೇ ಮಹತ್ವದ್ದಾಗಿದೆ. ಇದು ಭೂಸನೂರಮಠರು ಮೂಲ ಕಥೆಯಲ್ಲಿ ಮಾಡಿಕೊಂಡ 
ಅತಿ ಮಹತ್ವದ ಬದಲಾವಣಿ. 


ಲೋಕದೊಳು ಮಾನವನ ಕುಲದೊಳಗೆ ನೀ ಹುಟ್ಟಿ 
ಕುಲದ ಲೋಕದ"ಯಣವ ತೀರಿಸುವ ಮಣಿಹ 
ಪೂರೈಸಬೇಕೆಲೆ ಮಗಳೇ ಮಹಾದೇವಿ 


ಎನ್ನುವ ಮಾತು ಬಸವಣ್ಣನಿಗೆ ಹೊಂದುವಷ್ಟು ಪ್ರಭುವಿಗೆ ಹೊಂದುವುದಿಲ್ಲವಾದರೂ 
ಅದನ್ನಾಡುವವನು ಪ್ರಭುವೇ. 


ಪ್ರಭು ತೋರಿದ ಮಾರ್ಗದಲ್ಲಿ ಮಹಾದೇವಿಯಕ್ಕನನ್ನು ಕರೆದೊಯ್ಯುವ ಹೊಣೆ ಈ 
ಮೊದಲೇ ಉಡುತಡಿಯಲ್ಲಿ ಗುರುವೆಂದು ಸ್ವೀಕರಿಸಿದ ತಿಳಿವಳ್ಳಿಯ ( ಅನ್ವರ್ಥಕವಾದ ಹೆಸರು) 
ಗುರುಚೆನ್ನಮಲ್ಲಯ್ಕನದಾಗುತ್ತದೆ. ಮುಂದಿನ ಐದೂ ಕಾಂಡಗಳಲ್ಲಿ ನಮಗೆ ಮುಖ್ಯವಾಗಿ 
ಕೇಳಿಬರುವುದು ಅವನ ಧ್ವನಿ. 


`ಶ್ರೀಶೈಲಕಾಂಡ' ದಲ್ಲಿ ಮಹಾದೇವಿಯಕ್ಕ ತನ್ನಂತೆಯೆ ಮನೆಬಿಟ್ಟು ಹೊರಬಂದ 

ಚೆನ್ನಮಲ್ಲಯ್ಯ ಹಾಗೂ ಅವನ ನೆಚ್ಚಿನ ಶಿಷ್ಠ ಗಿರಿಮಲ್ಲಯ್ಕರನ್ನು ಕೂಡಿಕೊಳ್ಳುತ್ತಾಳೆ. 
ಗುರುಮಲ್ಲಯ್ಮ ಪರಮಜ್ಞಾನಿಯಾದರೆ ಕೋಟಿ ಕುಲದ ಪ್ರಶ್ನೆಮೂರ್ತಿ "ಯಾದ ಗಿರಿಮಲ್ಲಯ್ಯ 
ಅತ್ಯಂತ ಪ್ರಾಮಾಣಿಕನಾದ ಜಿಜ್ಞಾಸು. ಚೆನ್ನಮಲ್ಲಯ್ಕನ ಅಂತರ್ದೃಷ್ಟಿಯಲ್ಲಿ ಅಕ್ಕ ಮಾನುಷಕೆ 
ಬಂದ ದಿವ್ಮ ಉಷೆ. ಪ್ರಭುವಿನಂತೆ ಅವನೂ ಅವಳ ಸಾಧನೆಯನ್ನು ಯಥಾರ್ಥವಾಗಿ ಗ್ರಟಸುತ್ತಾನೆ. 

ಮಾನವಜಾತಿಯ ಮಬ್ಬುಗತ್ತಲೆ ಮೀರಿ 

"ನೀನಾರು ' ತಿಳಿದು ನಿನ್ನರಿವಿನ ಬೆಳಗಿಗೆ 

ನಿನ್ನ ನೀ ಕಂಡು ಸರ್ವಾಂಗೆಯೆನಿಸಿಕೊಂಡು 

ಭಕ್ತಿ ಪೂಜೆಯ ಮಾಡಿ ನೋಟಬೇಟವ ಮಾಡಿ 


ಆಧುನಿಕ ಕನ್ನಡ ಮಹಾಕಾವ,್ಮ | ೩೭ 


ಅಂಗ ಅಂಗವನೆಲ್ಲ ರಮಣನಿಗೊಪ್ಪಿಸಿ ' 
ಮಾನವನೊಳು ನಿನ್ನ ನಿಜಕೆ ಮುಟ್ಟಿದೆಯಲ್ಲಾ ! 
[ಪು. ೧೯೮ ] 
ಆದರೆ ಬೆಳಗು ಅದ್ಭುತ ,ಕತ್ತಲೆ ಮಹಾದ್ಭುತವೆಂದು ನಂಬಿರುವ ಗುರು ಚೆನ್ನಮಲ್ಲಯ್ಯ 
ಅಕ್ಕನ ಪರಿಪೂರ್ಣತೆಗೆ ಅಧೋಲೋಕಗಳ ಅರಿವು ಅವಶ್ಶ್ಯವೆಂದರಿತು ಅವುಗಳ ಪರಿಚಯ 
ಮಾಡಿಕೊಡುತ್ತಾನೆ. ಈ ಅಧೋಲೋಕಗಳ ಅನಾವರಣವೇ ಕತ್ತಲೆಯ ಕಾಂಡ ' ದ ವಸ್ತುವಾಗಿದೆ. 
ಡಿವೈನ್‌ ಕಾಮಿಡಿಯಲ್ಲಿ ವರ್ಜಿಲ್‌ ಡಾಂಟೆಯನ್ನು 1೧16/೧0 ಹಾಗೂ 7108100 ಗಳಿಗೆ 
ಕರೆದೊಯ್ವಂತೆ ಚೆನ್ನಮಲ್ಲಯ್ಮ ಅಕ್ಕನಿಗೆ ಅಧೋಲೋಕಗಳನ್ನು ಕಥನ ರೂಪವಾಗಿ ನಿರೂಪಿ 
ಸುತ್ತಾನೆ. 1೧167೦ ದ ಹರವಾಗಲಿ, ಸಾಕಾರತೆಯಾಗಲಿ ` ಕತ್ತಲೆಯ ಕಾಂಡ ' ದಲ್ಲಿಲ್ಲ. ಆದರೆ 
ಈ ಕಾಂಡದಲ್ಲಿ ಬರುವ ಆಖ್ಕಾನಗಳು ಮನುಷ್ಯನ ಪತಿತ ಜೀವನವನ್ನು ಸಾಂಕೇತಿಕ ವಾಗಿ 
ಸೂಚಿಸುವಲ್ಲಿ ಯಶಸ್ವಿಯಾಗಿವೆ. ಲೋಕದ ಕುರುಡುಗಣ್ಣಿನ ಆಟಗಳ ದೃಷ್ಟಾಂತಗಳಾಗಿ ಅವು 
ಅರ್ಥಪೂರ್ಣವಾಗಿವೆ. ಚೆನ್ನರಾಯನ ಮೋಹ, ಬಂಕಣ್ಣ ಚಿಕ್ಕಣರ ಮದ ಮತ್ಸರಗಳು, ಮಾರಪ್ಪನ 
ಲೋಭ, ಅಲ್ಪಕ್ಕಾಗಿ ನಡೆಯುವ ಯುದ್ದ ಹೋರಾಟಗಳು ಇವೆಲ್ಲ ಕತ್ತಲೆಯ ತಾಂಡವಗಳೇ. 
ರಾಮಾಯಣ, ಮಹಾಭಾರತಗಳ ಪ್ರಸ್ತಾಪವೂ ಇಲ್ಲಿ ಬರುತ್ತದೆ. ರಾಮ, ಕೃಷ್ಣ ಇಂಥ ಅವತಾರಗಳ 
ಮಹತಿಯನ್ನು ಒಪ್ಪಿಕೊಳ್ಳುತ್ತಲೇ ಚೆನ್ನಮಲ್ಲಯ್ಯ ಅವು ಕೂಡ ಕತ್ತಲೆ ಯನ್ನು ನಾಶ ಮಾಡಲಿಲ್ಲ 
ಎಂದು ಹೇಳುತ್ತಾನೆ. ವಿರಳವಾಗಿ ದೊರೆಯುವ ಸಜ್ಜನಿಕೆಯ ಕುರುಹುಗಳನ್ನು ಗುರುತಿಸಲು 
ಚೆನ್ನಮಲ್ಲಯ್ಯ ತಪ್ಪುವುದಿಲ್ಲ. ಆದರೆ ಇವು 'ಸಾಸುವೆಯ ಬೆಳಕು ' ಸಾಗರದ ಕತ್ತಲೆ ' ಎಂಬ 
ಸತ್ಯದ ನಿದರ್ಶನಗಳೇ ಆಗಿವೆ. ಈ ಅಧೋಲೋಕಗಳ ದರ್ಶನದಿಂದ ಖತಿಗೊಂಡ 
ಮಹಾದೇವಿಯಕ್ಕ ಚೆನ್ನಮಲ್ಲಯ್ಯನನ್ನು ಪ್ರಶ್ನಿಸುತ್ತಾಳೆ. 
ಹೋಗಿ ಸುಖವಿರುತಿರ್ದೆ ಬೆಳಗಿನಾ ಕಾಡೊಳಗೆ ! 
ಬಿಡಿಸಿದಿರಿ ತಂದೇ, ಏಕೆ ಬಿಡಿಸಿದಿರಿ ? 


[ಪು. ೪೧೩ | 


ಆದರೆ ಈ ಪ್ರಶ್ನೆಗೆ ಉತ್ತರವನ್ನು ಚೆನ್ನಮಲ್ಲಯ್ಯ ಗಿರಿಮಲ್ಲಯ್ಮನಿಗೆ ಬೇರೊಂದು 
ಸಂದರ್ಭದಲ್ಲಿ ಆಗಲೇ ಕೊಟ್ಟಿರುತ್ತಾನೆ ; 


ಕಂಡೂ ಕಂಡೂ ಕಣ್ಣಾರೆ ಕಂಡು 
ಕೈಲಾಸ ವೈಕುಂಠ ಸ್ವರ್ಗದೊಳು ಕುಳಿತರೆ, 
ಮೋಕ್ಷ ನಿರ್ವಾಣಸುಖ ಸಮರಸದ ಸೀಮೆಯೊಳು 
ಪಾಪ ತುಂಬಿದ ಜಗವ ಮುಗಿಸಿ ಹೊರಹಾಕಿ 
ಬಾಗಿಲವ ಬಲಿದು, ಒಳಗೆ ಕುಳಿತರೆ ಮಗನೇ 
ಕಟುಕತನವೆಂಥ ! 

[ಪು. ೩೦೭] 


೩೮ ಕರ್ನಾಟಕ ಭಾರತಿ 


`ಉದಯಕಾಂಡ'ದಲ್ಲಿ ಮುಂಬೆಳಗಿನತ್ತ ಪ್ರಯಾಣವಿದೆ. ಈ ಕಾಂಡ ಶರಣರ ಭಾಷೆಯಲ್ಲಿ 
ಅತ್ಯಂತ ಮಹತ್ವದ ಪರಿಕಲ್ಪನೆಯಾದ 'ಬಯಲಿ 'ನ ನಿರ್ವಚನಕ್ಕೆಯೇ ಮೀಸಲಾಗಿದೆ. ಕತ್ತಲೆ 
ಬೆಳಗುಗಳ ರಹಸ್ಯವನ್ನು ಅರಿಯಲು  ಬಯಲಿ'ನ ತಿಳುವಳಿಕೆ ಅವಶ್ಶವಾಗಿರುವುದು ಇದರ ಕಾರಣ. 
ಇದರ ಮುಂದಿನ `ಉಜ್ವಲಕಾಂಡ'ದಲ್ಲಿ ಮೋಳಿಗೆಯ ಮಾರಯ್ಕನ ಕಥೆಯ ಮೂಲಕ ಚೆನ್ನ 
ಮಲ್ಲಯ್ಯ ಭಕ್ತನ ನಿಜಸ್ವರೂಪವನ್ನು ತೆರೆದು ತೋರಿಸುತ್ತಾನೆ. ಹನ್ನೆರಡನೆಯ ಶತಮಾನದಲ್ಲಿ 
ಮಾರಯ್ಕನಂಥ ಶರಣರು ಆಗಿಹೋದುದೇ ಬೂದಿಯೊಳು ಹೊಸ ಜಗವು ಹುಟ್ಟಬಹುದು " 
ಎಂಬ ಆಶಾವಾದಕ್ಕೆ ಎಡೆಮಾಡಿಕೊಡುತ್ತದೆ. 


ಇಲ್ಲಿಗೆ ಮಹಾದೇವಿಯಕ್ಕನ ಪ್ರಶ್ನೆಗಳು ಕೊನೆಗೊಂಡು ಅವಳು ಲೋಕ ಕಲ್ಕಾಣಕ್ಕಾಗಿ 
ಸಿದ್ದಳಾಗುತ್ತಾಳೆ. 


ಬಿಡಲಾರೆನಯ್ಮ ಮರ್ತೃಲೋಕವನು 
ಮರ್ತೃಲೋಕವು ಮಹಾಮನೆಯಾಗದನ್ನಕ್ಕ 


[ಪು. ೮೩೧] 


ತಮ್ಮ ದರ್ಶನದ ಲಭಿವೃಕ್ತಿಯ ಆವಶ್ಯಕತೆಗಳನ್ನು ಲಕ್ಷ್ಮದಲ್ಲಿಟ್ಟುಕೊಂಡು ಭೂಸನೂರ 
ಮಠರು ಮೂಲ ಕತೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಇವುಗಳಲ್ಲಿ 
ಅತಿ ಮುಖ್ಯವಾದುದೆಂದರೆ ಅಕ್ಕ ತನನ್ನು ಮಾನವ ಲೋಕಕ್ಕೆ ಅರ್ಪಿಸಿಕೊಳ್ಳುವುದು. ಇದು ಶರಣರು 
ತಮಗಾಗಿ ಆಯ್ದುಕೊಂಡ ಮಾರ್ಗವೇ ಆದರೂ ಇಲ್ಲಿ ಸಾವಿತ್ರಿಯ ಪ್ರಭಾವವಿದೆಯೆಂದೆನಿಸುತ್ತದೆ. 
ಸಾವಿತ್ರಿಯ ಆಯ್ಕೆಯೇ ಅಕ್ಕನ ಆಯ್ಕೆಯೂ ಆಗಿದೆ. 


In vein thou temptest with solitary bliss 
Two spirits saved out of a suffering world. 
My soul and his indissolubly linked 

In the one task for with our lives were born 
To raise the world to God in deathless light, 
To bring God down to the world on earth 


we came, 
To change the eartly life to life divine 


( Savitri p 777] ೬ 
ಶೂನ್ಯ ಸಂಪಾದನೆಯ ಭಾಷೆ ರಚನೆಗಳಿಂದ ಭವ್ಯ ಮಾನವ ತುಂಬ ಪ್ರಬಾವಿತವಾಗಿದೆ. 
ಈ ಕಾವ್ಯವನ್ನು ಇನ್ನೊಂದು ಶೂನ್ಮಸಂಪಾದನೆ ' ಯೆಂದು ಕರೆದರೂ ತಪ್ಪಾಗಲಾರದು. 


ರಾಮಾಯಣದರ್ಶನಂ ಕನ್ನಡ ಕಾವ್ಯದ ಮಾರ್ಗ ಪರಂಪರೆಯನ್ನು ಮುಂದುವರಿಸಿದಂತೆ ಭವ 
ಮಾನವ ಅದರ ದೇಶೀ ಪರಂಪರೆಯನ್ನು ಪುನರ್ನಿರ್ಮಿಸುತ್ತದೆ. 


ಕನ್ನಡ ಮಹಾಕಾವ್ಕ ಕ್ಯ ೩೯ 


ಟಿಪ್ಪಣಿಗಳು 


ಕುವೆಂಪು, ಶ್ರೀರಾಮಾಯಣ ದರ್ಶನಂ, ಕನ್ನಡ ಅಧ್ಯಯನಸಂಸ್ಕೆ, ಮೈಸೂರು ವಿಶ್ವವಿದ್ಯಾಲಯ, 
೧೯೭೧ 

ವಿ. ಕೃ. ಗೋಕಾಕ, ಭಾರತ ಸಿಂಧುರಶ್ಮಿ, ಸಂಪುಟ ೧ - ೨,ಐ. ಬಿ. ಎಚ್‌. ಪ್ರಕಾಶನ, ಬೆಂಗಳೂರು, 
೧೯೮೨ 

ಸಂ. ಶಿ. ಭೂಸನೂರಮಠ, ಭವ್ಮಮಾನವ, ರಾವೂರು ಶ್ರೀ ಸಿದ್ದಲಿಂಗೇಶ್ವರ ಮಠ ಮತ್ತು ಆದವಾನಿ 
ಕಲ್ಲುಮಠದ ಅಧಿಪತಿಗಳು, ೧೯೮೩. 

ವಿ. ಸೀತಾರಾಮಯ್ಯ, ಸಾಹಿತ್ಯಾಲೋಕನ, ಗೀತಾ ಬುಕ್‌ ಹೌಸ್‌, ಮೈಸೂರು, ೧೯೭೯, ಪು. ೪೧೯ 
1. 5. Eliot, On Poetry and Poets, The Noonday Press, 
೧೯೭೦,pp ೧೮೨ -೩. 

ಎನೆ, ವಿನಾಯಕ ಮಹಾದರ್ಶನ, ಐ. ಬಿ. ಎಚ್‌. ಪ್ರಕಾಶನ, ಬೆಂಗಳೂರು, ೧೯೮೬ ಪು. ೪೦೭ 
Sri Aurobindo, Savitri, Sri Aurobindo Ashram, Pondicherry, 
೧೯೫೪, p. 777 


[ ಈ ಲೇಖನಕ್ಕಾಗಿ ನನ್ನ ಅರ್ಥಲೋಕದಲ್ಲಿ ಪ್ರಕಟವಾದ ' ಶ್ರೀ ರಾಮಾಯಣದರ್ಶನಂ 
೯ಮರ್ಶೆ ' ಹಾಗೂ March of Karnataka ದ ಮಾರ್ಚ ೧೯೯೩ ರ ಸಂಚಿಕೆಯಲ್ಲಿ 
`` Bharata Sindhu Rashmi : A National Epic’ ಎಂಬ ಲೇಖನಗಳನ್ನು 
ಡಿದ್ದೇನೆ.] 


ಚುಟುಕು ಸಾಹಿತ್ಯ 


- ಶ್ರೀಪಾದ ಶಟ್ಟಿ 


ಜಗತ್ತು ಬೆಳೆದಿದೆ. ಇನ್ನೂ ಬೆಳೆಯುತ್ತಲೇ ಇದೆ. ವ್ಯಾಪಕವಾದ ಈ ಜಗದ ರೀತಿ 
ನೀತಿಗಳನ್ನು ಅರಿಯುವ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಮನುಷ್ಯ ತೊಡಗಿದ್ದಾನೆ. 
ಹೀಗೆ ತನ್ನ ಅರಿವಿಗೆ ದಕ್ಕಿದ್ದನ್ನು ಅರ್ಥವಾದದ್ದನ್ನು ಅಭಿವ್ಯಕ್ತಪಡಿಸಲು ಆತ ಆತುರ 
ನಾಗಿದ್ದಾನೆ. ಜಗತ್ತು ಬೆಳೆದಂತೆ ಮನುಷ್ಯನ ತಿಳಿವಳಿಕೆಯು ವಿಸ್ತಾರವಾದಂತೆ ಅರಿವಿನ 
ಆಯಾಮ ಹೆಚ್ಚುತ್ತಾ ಹೋದಂತೆ ಕಾಲ ಮಾತ್ರ ಹೆಚ್ಚಾಗಲಿಲ್ಲ.ಅದು ಇದ್ದಂತೆಯೇ ಇದೆ. 
ಕಾರಣ ಏನನ್ನೇ ಅರಿಯಲು ಹೊರಟರೂ ಕಾಲಮಿತಿಯನ್ನು ಮಾತ್ರ ಮೀರುವಂತಿಲ್ಲ. ಹಿಂದಕ್ಕೆ 
ಮನುಷ್ಯನಿಗೆ ಆಸ್ತಿ, ಮನೆ, ಹಣ, ನಗ-ನಾಣ್ಯ ಇವೆಲ್ಲ ಅತ್ಮಂತ ಮುಖ್ಯವಾಗಿದ್ದವು. ಈಗಲೂ 
ಇವು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿಲ್ಲ. ಆದರೆ ಕರ್ತೃತ್ವಶಾಲಿಯಾದ ವ್ಯಕ್ತಿಗೆ 
ಕಾಲ ಇವೆಲ್ಲಕ್ಕಿಂತ ಬೆಲೆಬಾಳುವಂತಹದ್ದಾಗಿದೆ. ಆತ ಕ್ಷಣಗಳನ್ನು ಅತ್ಮಂತ ಅಮೂಲ್ಕವೆಂದು 
ಪರಿಗಣಿಸುತ್ತಾನೆ. ಇಂದು ಯಾವುದನ್ನೇ ಆಗಲಿ ದೀರ್ಥುಕ್ಕೊಯ್ಯುವ ಅಥವಾ ತಡಮಾಡಿ 
ಮುಗಿಸುವ ವ್ಯವಧಾನ ಜನರಿಗೆ ಇಲ್ಲ. ಕ್ಲಿಪ್ತಕಾಲದಲ್ಲಿ ಎಲ್ಲಾ ಕೆಲಸಗಳು ಮಾಡಿ ಮುಗಿದಿರ 
ಬೇಕು. ಮಾಡುವ ಕೆಲಸ ಚಿಕ್ಕದಾಗಿದ್ದರೂ ಅದು ಚೊಕ್ಕದಾಗಿರಬೇಕು. ಇದು ಇಂದಿನ 
ಕಾಲಧರ್ಮ, ಯುಗಧರ್ಮ. ದರ್ಮ, ಕಲೆ, ಶಿಲ್ಪ, ಸಂಗೀತ, ಸಾಹಿತ್ಮ ಇವೆಲ್ಲವುಗಳ ಮೇಲೆ 
ಯುಗಧರ್ಮದ ಗಾಢವಾದ ಪ್ರಭಾವವಾಗಿದೆ. ಆಂಗ್ಲ ಕವಿಯೊಬ್ಬನು ಹೇಳಿದಂತೆ ಇಂದು 
ನಮಗೆ ನಿಂತುಕೊಳ್ಳಲಿಕ್ಕಾಗಲಿ ಅಥವಾ ಏನನ್ನೇ ಆಗಲಿ ದಿಟ್ಟಿಸಿ ನೋಡಲಿಕ್ಕಾಗಲಿ 
ಸಮಯವಿಲ್ಲ. { We have no time to stand and stare). ಹೀಗೆಂದು ಎಲ್ಲವನ್ನು 
ನಿರಾಕರಿಸಿ ಜ್ಞಾನದ ಕಿರಣ ಶ್ರೇಣೆಯನ್ನು ತೂರಿ ಬರುವ ಕಿಟಕಿಯನ್ನು ಮುಚ್ಚಿಕೊಂಡು ಕುಳಿತರೆ 
ಸಾಧ್ಯವಿಲ್ಲ. ಇದನ್ನೆಲ್ಲಾ ಗಮನಿಸಿ ಪ್ರಯೋಗಶೀಲರಾದ ನಮ್ಮ ಸಾಹಿತಿಗಳು ಎಲ್ಲಾ ಜನರಿಗೆ 
ತಲುಪಿಸಬಲ್ಲ ಸಾಹಿತ್ಯವನ್ನು ರಚಿಸತೊಡಗಿದರು. ದೀರ್ಥುವಾದ ಕಾವ್ಮ ಕಾದಂಬರಿಯ 
ಬರವಣಿಗೆಯನ್ನು ಸಮಯದ ಅಭಾವದಿಂದ ದೂರವಿರಿಸಿ ಓದುಗರ ಮೇಲೆ ಹೆಚ್ಚು 
ಪರಿಣಾಮವನ್ನುಂಟು ಮಾಡಬಲ್ಲ ಚುಟುಕನ್ನು ಅವರು ರಚಿಸಿದರು. ಅವರು ಕಿರಿದರಲ್ಲಿ 
ಹಿರಿದನ್ನು ಹೇಳಹೊರಟರು. ಕವನ, ಕಥೆ, ವರದಿ, ವೃತ್ತಾಂತ ವರ್ಣನೆಗಳನ್ನೆಲ್ಲ ಚುಟುಕಾಗಿ 
ಮೊಟಕಾಗಿ ಬರೆಯತೊಡಗಿದರು. ಓದುಗರು ನಿಯತಕಾಲಿಕೆಗಳಲ್ಲಿ ಮೊದಲು ಇಂತಹ 
ಕಿರಿದಾದ ಬರಹದತ್ತ ಗಮನ ಹರಿಸಿ ನಂತರ ದೀರ್ಥವಾದ ಪ್ರಬಂಧವನ್ನೋ ನೀಳ್ಗತೆಯನ್ನೋ 
ಓದತೊಡಗಿದರು. ಇದು ಕಾಲದ ಪ್ರಭಾವ. ಇಂತಹ ಸಂದರ್ಭದಲ್ಲಿ ಚುಟುಕು ಸಾಹಿತ್ಯ 
ಜನ್ಮತಾಳಿತು. 


೪೧ 


ಚುಟುಕು ಕನ್ನಡದ ಜನಪ್ರಿಯ ಸಾಹಿತ್ಯ ಪ್ರಕಾರವಾಗಿ ಬೆಳೆದು ಬಂದಿದೆ. ಈ ಚುಟುಕು 
ಓತ್ಕಕ್ಕೆ ಜನಪ್ರಿಯತೆಯನ್ನು ತಂದುಕೊಟ್ಟವರಲ್ಲಿ ಜಿ. ಏ. ರಾಜರತ್ನಂ, ವಿ. ಜಿ. ಭಟ್ಟ, ಅಕಬರ 
ಥಿ, ದಿನಕರ ದೇಸಾಯಿ, ಜಿ. ಎಸ್‌. ಅನ್ನದಾನಿ, ದೇವಾನಾರಿಪ್ರಿಯ, ವಿಡಂಬಾರಿ, ನಾರಾಯಣ 
ಗಾಲ, ಶ್ಯಾಮ ಹುದ್ದಾರ, ಶಾಂತಾರಾಮ ಬಾಳಿಗುಳಿ, ಶಂ. ಗು. ಬಿರಾದಾರ, ಪಂಚಾಕ್ಷರಿ ಓರೇಮಠ 
ರ೦ತಾದವರ ಹೆಸರಿಸಬೇಕಾಗುತ್ತದೆ. ಇವರೆಲ್ಲಾ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ 
ಕೆಯುವ ವಿಷಯವನ್ನೇ ಆಯ್ದುಕೊಂಡು ಚುಟುಕನ್ನು ಬರೆದಿದ್ದಾರೆ. ಚುಟುಕಕ್ಕೆ ಒಗ್ಗದ ಬಗ್ಗದ 
ಷಯವೇ ಇಲ್ಲ. ಅದು ಸಮುದ್ರದಂತೆ ಎಲ್ಲವನ್ನು ತನ್ನಲ್ಲಿ ಒಳಗೊಳ್ಳಬಲ್ಲುದು. ಪ್ರತಿ, ಪ್ರೇಮ, 
ಕಿ, ರಾಜಕಾರಣ, ದಗಲ್ಬಾಜಿ ತನ, ಪಡಪೋಶಿತನ, ಬಾಂಧವ್ಯ, ಮಾನವೀಯತೆ, ವ್ಯಕ್ತಿತ್ವದ 
ಹತ, ಜೀವನಮೌಲ್ಯ, ಪ್ರಾಮಾಣಿಕತೆ, ನಿಸರ್ಗಪ್ರೇಮ ಎಲ್ಲವನ್ನೂ ಇದು ಒಳಗೊಳ್ಳಬಲ್ಲುದು. 
ದ ಮೂಲಕವೇ ವಿಷಾದವನ್ನು ಹಾಗೂ ವ್ಯಂಗ್ಯವನ್ನು ವ್ಯಕ್ತಪಡಿಸುವುದು ಚುಟುಕದ 


ಟೆ ಸಮರ್ಥನಾದ ಕವಿಯ ಕೈಯಲ್ಲಿ ಚುಟುಕ ಮಹತ್ವವನ್ನು ಪಡೆಯುತ್ತದೆ. ಕವಿ 
ಬಾದವನು ಒಮ್ಮೆ ಚುಟುಕದ ನಾಡಿಮಿಡಿತವನ್ನು ಅರಿತರೆ ಅವನು ಬರೆದದ್ದೆಲ್ಲಾ 
ುಟುಕವಾಗುತ್ತದೆ. ಅವನು ಪ್ರತಿಭಾವಂತನಾದರೆ ಅವನಿಂದ ಸೃಜನಗೊಂಡ ಚುಟುಕುಗಳು 
ಶೇಷಾರ್ಥಗಳಿಂದ ನಮೋನವ ಭಾವಗಳಿಂದ ಜೀವ ತುಂಬಿಕೊಳ್ಳುತ್ತವೆ. ಹಾಗೆಯೇ 
ರು ನೆನಪಿನಲ್ಲಿ ಉಳಿಯುತ್ತವೆ. ಗಾತ್ರವು ಕಿರಿದಾಗಿರುವುದರಿಂದ 
ಟುಕುಗಳನ್ನು ಸೂತ್ರದಂತೆ ನೆನಪಿಟ್ಟುಕೊಳ್ಳಲು ಸಾಧ್ಯ. ಹೀಗೆಂದು ಎಲ್ಲರೂ ಚುಟುಕ 
ಠೆದರೆ ಅದು ಚುಟುಕಾಗಿರಲು ಸಾಧ್ಯವಿಲ್ಲ. ಅದಕ್ಕೆ ಪ್ರತಿಭೆಯ ಸ್ಪರ್ಶಬೇಕು. ಅದು 
ದಾಗಿದ್ದಂತೆ ಶಬ್ದಗಳನ್ನು ಬಳಸುವಲ್ಲಿಯೂ ಎಚ್ಚರವಹಿಸಬೇಕಾಗುತ್ತದೆ. ಕಿರುಬೆರಳಿನ 
ಶ್ರದ ಹಸ್ತಿದಂತದಲ್ಲಿ ನಟರಾಜನ ವಿಗ್ರಹವನ್ನು ಕೆತ್ತಿದಂತೆ, ಅಕ್ಕಿಕಾಳಿನಲ್ಲಿ ಚಿತ್ರವನ್ನು 
ರೆದಂತೆ ಚುಟುಕನ್ನು ಬರೆಯುವಲ್ಲಿ ಕುಶಾಗ್ರತೆಯನ್ನು ತೋರಬೇಕಾಗುತ್ತದೆ. ಒಂದೊಂದು 

ವೂ ಹೊಸ ಅರ್ಥವನ್ನು ಪಡೆದು ಓದುಗನ ಅರಿವಿಗೆ ಆನಂದಕ್ಕೆ ಗುಟುಕನ್ನು ಕೊಡುತ್ತದೆ. 


.. ಚುಟುಕದ ಪ್ರಾಚೀನತೆಯನ್ನು ಹೇಳುವಾಗ ಇದು ವೇದದಷ್ಟು ಆದಿ ಎನ್ನಲಾಗುತ್ತದೆ. 
ಸ್ಟ ಕಾವ್ಯಗಳಲ್ಲಿ ಇದು ಅಲ್ಲಲ್ಲಿ ಕಾಣಿಸಿಕೊಂಡು ಓದುಗರಿಗೆ ಕಚಕುಳಿಯಿಟ್ಟು 
ಈ ಬಗೆಯ ಕಾವ್ಕವೈಖರಿ ಮೊದಲು ಶೃಂಗಾರ ರಸಕ್ಕೆ ಸೀಮಿತಗೊಂಡಿದ್ದು 
ಇದು ಜೀವನದ ಎಲ್ಲಾ ಮುಖಗಳಲ್ಲಿಯೂ ಹಬ್ಬಿಕೊಂಡಿತೆದು ತ. ಸು. 
ರಾಯರು ಅಭಿಪ್ರಾಯ ಪಡುತ್ತಾರೆ. ಸಂಸ್ಕೃತದಲ್ಲಿ ಇದನ್ನು ಚಾಟುಪದ್ಕವೆಂದು 
ಯ 0: ರೆ. *ಚಾಟುವಿಗೆ ಇಂಥದೇ ಭಾವ ಇಂಥದೇ ರಸವಿರಬೇಕೆಂಬ ಕಟ್ಟಿಲ್ಲ. ಸ್ವರೂಪ 

ದಾಗಿರಬೇಕು, ಹೇಳುವ ರೀತಿಯಲ್ಲಿ ಚಮತ್ಕಾರವಿರಬೇಕು, ಧ್ವನಿ ತುಂಬಿರಬೇಕು " 
ಬ ಚಾಟುಪದ್ಯವನ್ನು ಕುರಿತು ಜಿ. ಪಿ. ರಾಜರತ್ನಂ ಹೇಳಿದ್ದಾರೆ. 


 ಚುಟುಕವನ್ನು ಸಂಸ್ಕೃತದ ಮುಕ್ತದ ಜೊತೆಗೂ ಹೋಲಿಸಬಹುದಾಗಿದೆ. 
[ಕ ಎಂದರೆ ಅದರ ಹೆಸರೇ ಸೂಚಿಸುವಂತೆ ಮುತ್ತಿನಂತೆ ಹೊಳೆಯುವ ಸ್ವತಂತ್ರ 


೪೨ ಕರ್ನಾಟಕ 


ವಾದ ಒಂದು ಬಿಡಿ ಪದ್ಮ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ 
ಉದಾಹರಣೆಯಾಗಬಲ್ಲ ಪದ್ಮ. `` ಅಲ್ಪದರಲ್ಲಿ ಕಲ್ಪವನ್ನು ಸೃಷ್ಟಿಸಬಲ್ಲ ಸುಮನೋ 
ಭಾವಪೂರ್ಣ ಪದ್ಮ '" ಎಂದು ತ. ಸು.ಶಾಮರಾಯರು ಮುಕ್ತಕದ ಕುರಿತು ಬರೆದಿದ್ದಾಕೆ 
ಮುಕ್ತಕದ ಕಾವ್ಯ ಬಿಗು ಬಂಧದಿಂದ, ಕ್ಲಿಷ್ಟ ಛಂದದಿಂದ ಮುಕ್ತವಾಗುತ್ತದೆ. ತೀ. ನಂ 
ಶ್ರೀ ಅವರ `ಒಲುಮೆ' ಸಂಕಲನದಲ್ಲಿ ಸಂಸ್ಕೃತ ಚಾಟುಪದ್ಮಗಳ ಮುಕ್ತಕಗಳ ಮಾಡ! 
ಯನ್ನು ನಾವು ಕಾಣಬಹುದಾಗಿದೆ. ಮುಕ್ತಕವನ್ನು ತೀ.ನಂ.ಶ್ರೀಯವರು ಪೂರ್ಣ ಕಾವ್ಕವೆಂಡೆ 
ಭಾವಿಸಿದ್ದರು. ಮುಕ್ತಕದ ಸಮಗ್ರ ಸವಿಯನ್ನು ಆಸ್ವಾದಿಸಬೇಕಾದರೆ ಕವಿ ಕಲ್ಪನೆಯೊಂಡಿ! 
ನಮ್ಮ ಕಲ್ಪನೆಯನ್ನು ಹರಿಯಬಿಡಬೇಕು ಎಂಬ ಅಭಿಪ್ರಾಯವನ್ನು ಅವರು ಹೊಂದಿದ್ದರೆ 


ಹೊಸಗನ್ನಡ ಸಾಹಿತ್ಯದಲ್ಲಿ ಚುಟುಕ ಪ್ರಕಾರವನ್ನು ಹುಟ್ಟುಹಾಕಿದ ಶ್ರೇಯಸ 
ಜಿ. ಪಿ. ರಾಜರತ್ನಂ ಅವರಿಗೆ ಸಲ್ಲುತ್ತದೆ. ಕನ್ನಡದಲ್ಲಿ ಚುಟುಕು ಚಾಲ್ತಿಗೆ ಬಂದದ್ದು 4 
ಶತಮಾನದ ಮಧ್ಯಭಾಗದಲ್ಲಿ ಮಕ್ಕಳ ಸಾಹಿತ್ಮ ರಚನೆಯಲ್ಲಿ ಆಸಕ್ತರಾಗಿದ್ದ ಜಿ. 8 
ರಾಜರತ್ನಂ ಅವರು ' ನೂರು ಪುಟಾಣಿ ' ಎಂಬ ಸಂಕಲನವನ್ನು ೧೯೪೦ರಲ್ಲಿ ಪ್ರಕಟಿಸಿದರೆ 
ಇದರಲ್ಲಿ ಸಂಸ್ಕೃತ ಸಾಹಿತ್ಯದ ಎಪಿಗ್ರಂ, ಶರಣರ ಹಾಗೂ ದಾಸರ ವಚನಗಳಿಂದ ಆಯ 
ಬಿಡಿ ನುಡಿ, ಸರ್ವಜ್ಞನ ವಚನ, ಜನಪದದ ಬಿಡಿ ಪದ್ಮ ಇವೆಲ್ಲವುಗಳಿಂದ ಆಯ್ದುಕೊಂ 
ದೃಷ್ಟಾಂತಗಳು ಹಾಗೂ ರಾಜರತ್ನಂ ಅವರದೇ ಆದ ಕೆಲವು ಸ್ವತಂತ್ರ ರಚನೆಗಳಿರುತ್ತಿವೆ. 
"ನೂರು ಪುಟಾಣಿಗಳು ' ಸಂಕಲನದ ಮೂಲಕ ಅವರು ಈ ಚುಟುಕು ಸಾಹಿತ್ಯ ಒಂ॥ 
ಪ್ರಕಾರವಾಗಿ ಬೆಳೆಯಬಲ್ಲ ಬುನಾದಿಯನ್ನು ಹಾಕಿಕೊಟ್ಟರು. 


ರಾಜರತ್ನಂ ನಂತರ ೧೯೪೬ ರಲ್ಲಿ ವಿ. ಜಿ. ಭಟ್ಟರ ತುಂಟನ ಪದಗಳು ಸಂಕ 
ಪ್ರಕಟವಾಯಿತು. ಇದು ವಿಮರ್ಶಕರ ಗಮನವನ್ನು ಸೆಳೆಯಿತು. ಆಗ ಚುಟುಕದ ಸ್ವರೂಃ 
ವಸ್ತು, ವೈಶಿಷ್ಟ್ಯಗಳನ್ನು ಗುರುತಿಸುವ ಪ್ರಯತ್ನ ನಡೆಯಿತು. ಆ ಸಂಕಲನಕ್ಕೆ ಮುನ್ನುಡಿಯಃ 
ಬರೆಯುತ್ತಾ ಡಾ. ವ್ಹಿ. ಕೆ. ಗೋಕಾಕರು ಚುಟುಕು ಒಂದು ಲಘುಗೀತ, ಪ್ರಾಸದ ಮೊ 
ಮಾತಿನ ಹದನ, ಛಂದಸ್ಸಿನ ಬಿಗುವು, ನಿರೂಪಣೆಯ ಮಿತವ್ಮಯ ಈ ಕಾವ್ಯ ಪ್ರಕಾರ 
ಮುಖ್ಯ ಸಾಧನ ಸಾಮಗ್ರಿ. ಸಾಹಿತ್ಯಕ್ಕೆ ಇದ್ದ ಅನಂತ ಮುಖಗಳು ಚುಟುಕಕ್ಕೂ ಇವೆ. ಆರ 
ಕಿರಿದರಲ್ಲಿ ಹಿರಿಯ ಅರ್ಥ ಮೂಡಿಬರಬೇಕು " ಎಂದು ಚುಟುಕದ ಗುಣಲಕ್ಷಣಗಳಃ 
ಕುರಿತು ವಿವೇಚಿಸಿದ್ದಾರೆ. 


ಎಂ. ಜಿ. ಭಟ್ಟರು ತುಂಟನ ಪದಗಳನ್ನು ನಾಡಿನ ಹಿರಿ ಕಿರಿಯ ಮಕ್ಕಳಿಗೆ ಅರ್ಪಿಸ 
ಅವರು ಚುಟುಕು ಒಂದರಲ್ಲಿ ಹೀಗೆ ನಿರೂಪಿಸಿದ್ದಾರೆ. 


"ನಾಡಿನ ಹಿರಿ ಕಿರಿ 
ಮಕ್ಕಳಿಗೀ ಮರಿ 
ಪುಸ್ತಕವನು ನಾ ನೀಡುವೆನು 
ಚಿಕ್ಕವರೆಲ್ಲಾ ದೊಡ್ಡವರಾಗಿ 


ದೊಡ್ಡವರೆಲ್ಲ 
ಚಿಕ್ಕವರಾಗಿ 
ಬೆರೆಯುವುದನು ನಾ ನೋಡುವನು '' 


ಇದು ಲವಲವಿಕೆಯಿಂದ ಹಿರಿಯರು ಕಿರಿಯರಾಗಲು ಹಾಗೂ ಕಿರಿಯರು ಹಿರಿಯರಾಗಲು 
ಟುಕನ್ನು ಅರ್ಪಿಸಿದ್ದಾರೆ. ಅದರಂತೆ ಏನನ್ನಾದರೂ ಮರೆತು ಬರಬೇಕು ಎಂಬುದನ್ನು ` `ಮರೆವು' 
' ಚುಟುಕದಲ್ಲಿ ವ್ಹಿ. ಜಿ. ಭಟ್ಟರು ಕಟ್ಟಿಕೊಡುವ ಬಗೆ ಅತ್ಯಂತ ಸುಂದರವಾಗಿದೆ. 


"` ಕಾಶಿಗೆ ಹೋದನೆ 
ಶಂಕರ ಭಟ್ಟ 
ಬರುವಾಗಲೇ ಮರತೇ ಬಿಟ್ಟ 
ಈ ಸಂಸಾರದ 
ಸಾರದ ಬಾರದ 
ತಲೆಗಾಧಾರದ 
ಆ ಜುಟ್ಟ 11 
| ಇಲ್ಲಿ `'ಜುಟ್ಟಿ' ವನ್ನೇ ಮರೆತು ಬಂದ ಎಂದು ಹೇಳುವಲ್ಲಿ ವ್ಯಂಗ್ಯ ಹಾಗೂ 
ಟಿನೆಯಿದೆ. 


' ರಾಜರತ್ನಂ ಮತ್ತು ವ್ಹಿ. ಜಿ. ಭಟ್ಟರ ಕಾವ್ಯದಿಂದ ಪ್ರೇರಣೆ ಪಡೆದು ೧೯೫೨ರಲ್ಲಿ 
ನಿಂ. ಅಕಬರ ಅಲಿ ಹಾಗೂ ಎಸ್‌. ಬಿ. ತೋಫಖಾನೆ ಅವರು ಸೇರಿ ' ಅನ್ನ' ಎಂಬ 
ಅನವನ್ನು ಪ್ರಕಟಿಸಿದರು. ಅದಕ್ಕೆ ಮುನ್ನುಡಿಯನ್ನು ಬರೆಯುತ್ತಾ ಡಾ. ವ್ಹಿ. ಕೆ. ಗೋಕಾಕ 
. ಮಾತಿನ ಬಿಗುವು' ಹಾಗೂ ಚಮತ್ಕಾರ ಅದು ಎದ್ದು ಕಾಣುವಂತೆ ಅದನ್ನು 

ಟ್ಟಿಸುವ ಪ್ರಾಸ, ಸೂಕ್ಷ್ಮವಿಮರ್ಶೆ, ಕೊನೆಯ ಸಾಲಿನಲ್ಲಿ ಅನಿರೀಕ್ಷಿತವಾಗಿ ಬರುವ 

ವಿಷ್ಕರಣ ಇಲ್ಲವೆ ಮುಕ್ತಾಯ ಇವು ಲಿಮರಿಕ್‌ ಹಾಗೂ ಚುಟುಕದ ವಿಶೇಷ ಲಕ್ಷಣಗಳು. 

ಪುರುಷನು ಒಮ್ಮೊಮ್ಮೆ ಕಾಲಭೈರವನಾಗುವುದುಂಟು. ಆಗ ಬಿಳಿ ಕರಿ ಚೇಳುಗಳು 

ನ ಆಭರಣಗಳಾಗುತ್ತವೆ. ಚುಟುಕುಗಳು ಇಂಥ ಆಭರಣಗಳು. ಚೇಳು ಬಿಳಿಯದಿರಲಿ, 

ಸರಲಿ ಅದರ ಕೊಂಡಿ ಇಲ್ಲವೆ ಪೊನೆ ಏಳು ಲೋಕಗಳನ್ನು ಎಚ್ಚರಿಸಬಲ್ಲುದು. ಅದು 

ದ ಮೊನೆಯಲ್ಲ. ಸೂಜಿ ಮದ್ದಿನ ಸೂಜಿ. ವಿಷವೆಂದರೂ ಸಮಾಜದ ದೇಹಕ್ರಿಯೆಗೆ 

ದ ವಿಷ. ಅಂತೇ ಪರಮೌಷಧಿ ಎಂದು ಚುಟುಕದ ಆಕೃತಿ ಹಾಗೂ ಸತ್ವದ ವಿಷಯದಲ್ಲಿ 

ಚೆಲ್ಲಿದ್ದಾರೆ. 


' ಇಂಗ್ಲೀಷಿನ ಲಿಮರಿಕ್‌ ಛಂದಸ್ಸನ್ನು ಚುಟುಕು ಅಳವಡಿಸಿಕೊಂಡಿದೆ. ಲಿಮರಿಕ್‌ದ 
ಈ, ಎರಡು ಐದನೆಯ ಸಾಲುಗಳು ದೀರ್ಥವಾಗಿಯೂ, ಸಮಾನವಾಗಿಯೂ ಇದ್ದು 
'ಅಂತ್ಯಪ್ರಾಸವನ್ನು ಹೊಂದಿರುತ್ತದೆ. ಮೂರು ಮತ್ತು ನಾಲ್ಕನೆಯ ಸಾಲುಗಳು 
ತವುಗಳಿಗಿಂತ ಕಿರಿದಾಗಿದ್ದು ಸಮಾನವಾಗಿರುತ್ತವೆ. ಇಲ್ಲಿ ಒಮ್ಮೊಮ್ಮೆ ಅಂತ್ಯ ಪ್ರಾಸ 


ಲಲ ಕರ್ನಾಟಕ 


ಕಾಣಿಸಿಕೊಳ್ಳುತ್ತದೆ. ಲಿಮರಿಕ್‌ನ್ನು ಕುರಿತು "A popular form of shont | 
verse often nonsensical and frequently ribard' ಎಂದು `ಎನ್‌ಸೈಕ್ಲೊಪಿಡಿ 
ಬ್ರಿಟಾನಿಕಾ ' ದಲ್ಲಿ ಹೇಳಲಾಗಿದೆ. ಲಿಮರಿಕ್‌ ಬಂಧಕ್ಕೆ ಒಳಗಾಗಿ ಪಂಚಪದಿಯಾದ ಚೆ 
ಕಾಲಾನುಕ್ರಮದಲ್ಲಿ ಚೌಪದಿಯಾಗಿ ನಿಂತಿತು. ಹಾಗೂ ಜನಪ್ರಿಯವಾಯಿತು. 

ಸಾಧ್ಯ ನ್ಟ ಇದನ್ನು 'ಇಡುಕುಂಗಬ್ಬ' ಎಂದರೆ ಸಾಂದ್ರವಾದ ಅರ್ಥವುಳ್ಳ ಕಾವ್ಮ 4 
ಕರೆದಿದ್ದಾನೆ. ' ಪುಟಾಣಿ ' `ಚಾಟು', ನಾಟು ನುಡಿ' ಇಇ್ನದಿ ಹುಸರುಗಳಿಂದ ೨... 


ಸಾಮಾನ್ಯವಾಗಿ ನಾಲ್ಕೇ ನಾಲ್ಕು ಸಾಲು, ಸಾಲಿನ ಕೊನೆಗೆ ಪ್ರಾಸ, 
ಹಾಸ್ಕ ಕೆಲವೊಮ್ಮೆ ವಿಡಂಬನೆ ಟೀಕೆ. ಇದು ' ಚುಟುಕು' ಎಂದು ಹ 
ವಿಶ್ವಕೋಶ)ಯಲ್ಲಿ ಚುಟುಕನ್ನು ವ್ಮಾಖ್ಯಾನಿಸಲಾಗಿದೆ. ಇತ್ತೀಚೆಗೆ ಚುಟುಕು ಹನಿಗವನ 
ಗದ್ಮದ ನಡಿಗೆಯನ್ನು ಮೈಗೂಡಿಸಿಕೊಂಡಿದೆ. ಇತ್ತೀಚಿಗೆ ಚುಟುಕು ಬದಲಾವಣೆ 
ಮಜಲುಗಳನ್ನು ದಾಟಿ ಬೆಳೆದು ಬಂದ ಬಗೆಯನ್ನು ಗುರುತಿಸಿದ ಡಾ. ಎಂ. ಅಕ 
ಅಲಿಯವರು ಚುಟುಕಕ್ಕೆ ಅಮೀಬಾದಂಥ ಆಕಾರವಿಲ್ಲದ ಆಕಾರವಿದ ' ಎಂದಿದ್ದಾರ€ 
ಬಂಧುರದ ಬಂಧುರತೆಯಿಂದ ಅದರ ಆಕೃತಿ ವಿಶೇಷವಾಗಿದೆ ಎಂದು ಹೇಳಿ ಅದನ್ನು 4 
ಬೇರೆ ಉದಾಹರಣೆಯೊಂದಿಗೆ ವಿವರಿಸಿದ್ದಾರೆ. 


"ಚುಟುಕು ಸಣ್ಣದಾದರೂ ಬರೆಯುವುದು ಕಷ್ಟ 
ಮಾತು ತಪ್ಪಿದರೆ ಕವಿಯಾಗುವನು ಭ್ರಷ್ಟ 

ಬರಿ ನಾಲ್ಕು ಪಂಕ್ತಿಯಲಿ ನಾನ್ನೂರು ತುಂಬಿ 

ಕಂಪು ಬೀರಿದರೆ ಹಾರಾಡುವುದು ತುಂಬಿ 


_ ಎಂದು ಈ ಚುಟುಕಿನ ಸಂವಿಧಾನವನ್ನು ಚೌಪದಿಯಲ್ಲಿ ದಿನಕರ ದೇಸಾಯಿಯ 
ಅತ್ಮ ಂತ ಮಾರ್ಮಿಕವಾಗಿ ನಿರೂಪಿಸಿದ್ದಾರೆ. 


ಅಲ್ಲದೆ ಇವರು ಈ ಚುಟುಕ ' ದ ಶೈಲಿ ಹೇಗಿರಬೇಕೆಂಬುದನ್ನು ಕುರಿತು - 


" ಚುಟುಕು ಬರೆದರೆ ಅದರ ಕೊನೆಗಿರಲಿ ಹರಿತ 
ಇದರಿಂದ ಎಚ್ಚರಾಗುವನು ಜಡಭರಿತ " 


ಎಂದು ಅವರು ಬರಿ ನಾಲ್ಕೇ ನಾಲ್ಕು ಸಾಲುಗಳಿದ್ದರೂ ಪ್ರತಿ ಪಂಕ್ತಿಯಲ್ಲಿ 
ಭಾವನೆಯ ಮಿಂಚು ಮಿಂಚಬೇಕು ಎಂದು ಹೇಳಿದ್ದಾರೆ. 


ಪ್ರಾಸ ಚುಟುಕದ ಇನ್ನೊಂದು ಲಕ್ಷಣ. ಹೊಸ ಮೆರುಗನ್ನು ಕೊಡುವ ಈ 
ಹೆಚ್ಚಾದಾಗ ಓದುಗರಿಗೆ ಬೇಸರವನ್ನುಂಟು ಮಾಡಬಹುದು. 


"`` ಪ್ರಾಸಗಳ ಎಳೆತಂದು ಕಟ್ಟಿದರೆ ಜಾಣಾ 
ಹಾರಿ ಹೋಗುವುದು ಪದ್ಮದ ಪಂಚ ಪ್ರಾಣಾ 


ಅಭ 


ಎಂದಿಗೂ ಕಾವ್ಕವಾಗದು ಬಲಾತ್ಕಾರ 
ಹೂವರಳಿದರೆ ಮಾತ್ರ ಕಲೆಯ ಉದ್ದಾರ '' 


ಂದು ಯಾವಾಗಲೂ ಚುಟುಕು ಹೂವರಳಿದಂತೆ ತನ್ನಷ್ಟಕ್ಕೆ ತಾನೇ ಹೂವಾಗಿ 
ವಿನಃ ಅದಕ್ಕೆ ಪ್ರಾಸದ ಬಲಾತ್ಕಾರ ಎಂದಿಗೂ ಸಲ್ಲದು ಎಂದಿದ್ದಾರೆ. 


ಚುಟುಕು ಹೆಚ್ಚಾಗಿ ಸಮಕಾಲೀನ ಸಂಗತಿಗಳನ್ನೇ ಕುರಿತು ರಚನೆಗೊಂಡಿರುತ್ತದೆ. 
ದರೆ ಓದಿ ಮರೆತು ಬಿಡುವ ಸಾಹಿತ್ಕ ಎಂಬ ಕಾಲವೂ ಒಂದಿತ್ತು. ಪತ್ರಿಕೆಗಳಲ್ಲಿ, 
ಗಳಲ್ಲಿ ಸುದೀರ್ಥ ಲೇಖನ ಬರೆದ ನಂತರ ಉಳಿದ ತೆರವಾಗಿದ್ದ ಜಾಗ ತುಂಬಲು 
ು, ಚುಟುಕುಗಳು ಬೇಕಾಗುತ್ತಿದ್ದವು. ಅವು ಆ ಸ್ಥಾನವನ್ನು ಅತ್ಯಂತ ಸಮರ್ಪಕ 
ಶ್ರಿದ್ದವು. ಆದರೆ ಸಮೆರ್ಥ ಕವಿಗಳ ಕೈಯಲ್ಲಿ ಚುಟುಕು ವಿಶೇಷವಾದ ಭಾವ 
dose ನವೀನ ಹಾಸ್ಯದಿಂದ ಓದುಗರ ಮನದಲ್ಲಿ ಅಚ್ಚೊತ್ತಿದಂತೆ 


ಛಾ 


ಇಂದು ರಾಜಕೀಯವು ಸಮಕಾಲೀನ ಸಮಾಜದ ಅನಿವಾರ್ಯ ಸಂಗತಿ. ಯಾರೂ 
ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅದು 
ನವನ ವ್ಯಾಪಿಸಿಕೊಂಡಿದೆ. ಇಂತಹ ರಾಜಕೀಯ ರಂಗವನ್ನು ಆ ರಂಗದಲ್ಲಿಯೆ 

ಆ ರಂಗದಿಂದೊಂದಿಷ್ಟು ದೂರ ನಿಂತು ನೋಡಿದ ದಿನಕರ ದೇಸಾಯಿ, ಎಂ. 
ಅಲಿ, ಹಾಗೆಯೇ ರಾಜಕೀಯದ ಸೂಕ್ಷ್ಮಗಳನ್ನು ಗೃಹಿಸಿದ ವ್ಹಿ. ಜಿ. ಭಟ್ಟ, ಶ್ಯಾಮ. 
| ಮುಂತಾದವರು ಅದನ್ನು ಚುಟುಕುಗಳಲ್ಲಿ ಬಳಸಿದ ಬಗೆ ಮಾರ್ಮಿಕವಾಗಿದೆ. 


ದಿನಕರ ದೇಸಾಯಿಯವರು . 

``ಈ ಲೋಕವೆನ್ನುವುದು ಕಳ್ಳ ಬಾಜಾರ 

ರಾಜ್ಯವಾಳುವ ಶಕ್ತಿ ಸುಳ್ಳು ಸರಕಾರ 

ಕಳ್ಳರಿಗೆ ಸುಳ್ಳರಿಗೆ ವಪರೀತ ದೋಸ್ತಿ 

್ಥ ಜನೆಕೋಟಗಳ ಸುಲಿದು ಮಾಡಿದರು ಅಸ್ತಿ 

ಶಿಂದು ಸದ್ಯದ ರಾಜಕೀಯಕ್ಕೆ ಚುಟುಕಿನಲ್ಲಿ ಅತ್ಯಂತ ಮಾರ್ಮಿಕವಾಗಿ ಕನ್ನಡಿ 
ನುದನ್ನು ಕಾಣಬಹುದು. 

ಅದರಂತೆ ಎಂ. ಅಕಬರ ಅಲಿ ಅವರು . 

``ಮನವು ದೋಸೆಯ ಹಂಚು ಮುಖದಿ ಸಾತ್ವಿಕ ಮಿಂಚು 
ಹೊತ್ತು ಗೊತ್ತಿಗೆ ತಾಗುವ ತನ್ನದೇ ಗತ್ತು 

ಮನೆಯೊಳಗೆ ಬಹಳ ಬಿಗು ಹೊರಗೆಲ್ಲ ಥಳಕು ನಗೆ 

ಮನೆ ಮರೆತು ಮೂರು ಗೆದೆಯುವುದೊಂದೆ ಗೊತ್ತು '" 


ಎಂದು ರಾಜಕೀಯದ ಧುರೀಣನನ್ನು ಕುರಿತು ಚುಟುಕದಲ್ಲಿ ವರ್ಣಿಸಿದ್ದಾರೆ. 
ಡಂಬನೆ ಚುಟುಕದ ಅತ್ಯಂತ ಪ್ರಮುಖವಾದ ಲಕ್ಷಣವಾಗಿದೆ. ವ್ಹಿ. ಜಿ. ಭಟ್ಟ, 


೪ 


ದಿನಕರ ದೇಸಾಯಿ, ಅಕಬರಲಿ ಮುತಾದವರು ವಿಡಂಬನೆಯನ್ನು ತಮ್ಮ 
ಪರಿಣಾಮಕಾರಿಯಾಗಿ ವೃಕ್ತಪಡಿಸಿರುವುದನ್ನು ಕಾಣಬಹುದು. 


ಎಂದು ನನ್ನ ಸಾವು ' ಎಂಬ ಚುಟುಕಿನಲ್ಲಿ ಅವರು ವಿಡಂಬನೆಯನ್ನು 
ತಂದಿದ್ದಾ 


ಎಂದು ಚುಟುಕನ್ನು ಮನೆಯಲ್ಲಿ ಮಿನುಗುವ ಹಣತೆ ಎಂದು ಕರೆದು 
ಘನತೆಯನ್ನು ಹೆಚ್ಚಿಸಿದ್ದಾರೆ. 


ಕರ್ನಾಟಕ 


ವ್ಹಿ. ಜಿ. ಭಟ್ಟ ಅವರು : 
" ಕೊರಸುಗಾಯಿಯ ಗೊಜ್ಜು ಬೆಳ್ಳುಳ್ಳಿಯೊಗ್ಗ ರಣೆ 
ಸಾರಿನಲಿ ತೇಲಿತ್ತು ಕರಿಯಬೇವು 
ಅವುಗಳಾ ಕಂಪಿಗೂ ನನ್ನ ಕೌಶಲ್ಮಕೂ 
ಮೆಚ್ಚಿ ಮುಂದೂಡಿದನು ಯಮನು ಸಾವು" 


ರೆ. 


``ಈ ಚತುಷ್ಟಾದಕೆ ಎಲ್ಲಿಂದ ಬರಬೇಕು 

ಆ ಮೇರು ಕೃತಿಯ ಘನತೆ ? 

ಅಲ್ಲ ವಿದ್ಕುದ್ದೀಪ ಸಾಲುಗ್ಮಾಸು ಹಿಲಾಲು 
ಮೂಲೆಯಲಿ ಮಿಣಿ ಮಿಣಿ ಗುಡುತಿಹ ಹಣತೆ "' 


ಹಾಗೆಯೇ ಇವರು ತಮ್ಮ ಇನ್ನೊಂದು ಚುಟುಕದಲ್ಲಿ 


" ಇರುವ ಕಂಬನಿಯಲ್ಲ ಈಗಲೇ ಹರಿಸದಿರು 
ನಾಲ್ಕು ಹನಿ ಇರಲಿ ಕಣ್ಣಲ್ಲಿ 
ನಾಸತ್ತ ಮೇಲೆ ಉದುರಿಸಲು ಬೇಡವೇ ಅಷ್ಟು 
ಹತ್ತು ಮಂದಿಯ ಎದುರು ಮಣ್ಣಿನಲ್ಲಿ " 


ಎಂದು ಇಲ್ಲಿ ವಿಡಂಬನೆಯನ್ನು ಅತ್ಮಂತ ಸೊಗಸಾಗಿ ಅಭಿವೃಕ್ತಪಡಿಸಿದ್ದರುವುದಃ 


ಕಾಣಬಹುದು. 


ವ್ಹಿ. ಜಿ. ಭಟ್ಟರ ವಿಡಂಬನೆಯ ಮೊನಚಿಗೆ ಇನ್ನೊಂದು ಚುಟುಕನ್ನು ಉದಾಹ! 


ಬಹುದು. 


"`ಮದುವೆಯಾಗಲೋ ಬಿಡಲೋ ಎಂದು ಗ ಭೂಪನಿಗೆ 
ಹಗಲಿರುಳು ಘೋರ ಚಿಂತೆ 
ಕೊನೆಗೆ ಅವ ಆಮರಣ ಬ ಬ್ರಹ್ಮಣ ಇರಲು 
ಆಣೆ ಮಾಡಿದ ತನ್ನ ತಂದೆಯಂತೆ "' 


ಇದರ ಕೊನೆಯ ಸಾಲು ವಿಡಂಬನೆಯ ಬಾಂಬಾಗಿ ಸ್ಫೋಟಗೊಳ್ಳುವ ಬಗೆ ಅತ, 


ಸುಂದರವಾಗಿದೆ. 


೩ ಸಾಹಿತ್ಯ ೪೭ 


"ಹೆಂಡತಿಯು ಹೊಡೆಯುತ್ತಿದ್ದರೂ ತಾನೆ ಹೊಡೆದಂತೆ 
ಅಬ್ಬರಿಸಿ ಮರ್ಕಾದೆ ಮುಚ್ಚಿಕೊಂಡು 

ಮೆರೆವ ಗಂಡನ ಹಾಗೆ ಸರಕಾರ ಬಳಲುತಿದೆ 

ವ್ಯಾಪಾರಿ ಹಿಡಿತದಲಿ ಸಿಲುಕಿಕೊಂಡು '' 


ಇಲ್ಲಿ 'ವ್ಕಾಪಾರಿ ಮತ್ತು ಸರಕಾರ ' ಎಂಬ ಚುಟುಕದಲ್ಲಿ ವ್ಯಾಪಾರಿಗಳ ಹಿಡಿತ 
ರುವ ಸರಕಾರವನ್ನು ಎಂ. ಅಕಬರ ಅಲಿಯವರು ವಿಡಂಬಿಸಿದುದನ್ನು ಈ ಚುಟುಕದಲ್ಲಿ 
ಹುದು. 


... ಸಮಾಜದ ವಿಮರ್ಶೆ ಮಾಡಲು ಹಾಗೂ ಅದರ ಲೋಪದೋಷಗಳನ್ನು ನಿವಾರಿಸಲು 
ಡಂಬನ ಸಾಹಿತ್ಯ ಒಂದು ಉಪಯುಕ್ತ ಸಾಧನ. ಹಾಗೆಯೇ ಅದು ಆತ್ಮವಿಮರ್ಶೆಯ ಉಪಕರಣ. 

ರ ದೇಸಾಯಿ ಅವರು ತಮ್ಮ ಚುಟುಕನ್ನು ಶಸ್ತ್ರವೈದ್ಯನ ಕತ್ತರಿಯಂತೆ ತಮ್ಮ ಪರಿಸರದ - 
ದೋಷಗಳನ್ನು ಹಾಗೂ ಸಾಮಾಜಿಕ ಅನಿಷ್ಟ ಗಳನ್ನು ಕತ್ತರಿಸುವ ಪೋಲೀಸ ವ್ಯವಸ್ಥೆಯ 
ವೈಖರಿಯನ್ನು ಈ ಕೆಳಗಿನ ಚುಟುಕದಲ್ಲಿ ಕಂಡುಬರುತ್ತದೆ. 


""ಅಡಗಿಸಿಟ್ಟರು ಹೆಣವ ಮಾಡದೆಯೆ ಸದ್ದು 
ಮರುದಿವಸ ಹುಡುಕಿ ತೆಗೆಯಿತು ಒಂದು ಹದ್ದು 
ಪೋಲೀಸರೊಳಗೆ ಹದ್ದಿಗೆ ಆಗ್ರಸ್ಮಾನ 
ದೊರೆಯಬೇಕೆನ್ನುವುದೆ ಕವಿಯ ತೀರ್ಮಾನ "' 


ಅದರಂತೆ ಇವರು ವ್ಯಕ್ತಿಪೂಜೆ, ಆತ್ಮವಿಮರ್ಶೆ, ದೀನದಲಿತರ ಕೂಗು, ಪಾನ 
ಬಂಧ ನೀತಿ, ವ್ಯಭಿಚಾರ, ತೆರಿಗೆ, ವ್ಯಾಪಾರ ಮುಂತಾದ ಹಲವಾರು ಸಮಾಜದ ಜ್ವಲಂತ 
ಸೈಗಳನ್ನು ತಮ್ಮ ಚುಟುಕುಗಳ ಮುಖಾಂತರ ವಿಡಂಬಿಸಿದ್ದಾರೆ. 

"ಜಿ. ಎಸ್‌. ಅನ್ನದಾನಿಯವರು ` 


"`` ಒಳಗೊಂದು ಹೊರಗೊಂದು ದೊಡ್ಡವರ ನೀತಿ 
: ಅದಕಾಗಿ ನಮಗೆಲ್ಲ ಫಜೀತಿ 

ಅಂತರಂಗ ಬಹಿರಂಗ ಶುದ್ಧಿಯೊ ಈಗ 

ಬೇಡೆಂದು ಹಾಕಿದರು ಆತ್ಮಕೆ ಬೀಗ " 


.. ಎಂದು 'ದೊಡ್ಡವರ ಕತ' ಎಂಬ ಚುಟುಕದ ಮುಖಾಂತರ ಸಮಾಜದಲ್ಲಿಯ 
ಡರ ನೀತಿಯನ್ನು ವಿಡಂಬಿಸಿದ್ದಾರೆ. 

ಹಾಗೆಯೇ ಶಾಂತಾರಾಮ ಬಾಳೆಗುಳಿ ಅವರು 

| ಥ "ದೇಶಭಕ್ತರಿಗುಂಟು ಒಳಕಿಸೆಯ ಅಂಗಿ 

ಮಾತಿನಲಿ ಬೆಲ್ಲವನು ತಿನಿಸುವರು ತಂಗಿ 


೪೮ ಕರ್ನಾಟಕ 1 


ಮರುಳಾಗಿ ಮೈಮರೆತು ಯಾಚಿದರೆ ನಿದ್ದೆ 
ದೇಶಭಕ್ತರೆ ಎದ್ದು ಮೇಯುವರು ಗದ್ದೆ " 


ಎಂದು ಒಂದು ವೇಳೆ ದೇಶಭಕ್ತರ ಮಾತಿಗೆ: ಮರುಳಾದರೆ ಅವರು ಎಲ್ಲವಃ 
ಮೆಯ್ದು ಬಿಡುತ್ತಾರೆ ಎಂದು ವಿಡಂಬಿಸಿದ್ದಾರೆ. 


ಇನ್ನು ಶ್ರೀಶ್ಕಾಮ ಹುದ್ದಾರ ಅವರು ತಮ್ಮ ಚುಟುಕುಗಳಲ್ಲಿ ಉತ್ತರ ಕ 
` ಭಾಷೆಯನ್ನು ತ್ರಿಪದಿಯ ರೂಪದಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಬಳಸಿ 
ತ್ರಿಪದಿಯಲ್ಲಿ ರಚನೆಗೊಂಡ ಅವರ ಚುಟುಕುಗಳು ವ್ಮಂಗ್ಮ ವಿನೋದದಿಂದ 
ಗಮನವನ್ನು ಸೆಳೆಯುತ್ತವೆ. 

ಜೀವಂತ ಇದ್ದಾಗ ಜೀವ ಹಿಂಡಿದ ಮಂದಿ 

ಸತ್ತಾಗ ಸುತ್ತ ಕುಂತಾರ |! ಬೊಮಟ್ಕಾರ 

ಅತ್ತಾಂಗ ಮಾಡಿ ನಕ್ಕಾರ |! 


ದಿನಕರ ದೇಸಾಯಿಯವರ ಸಾವಿನ ಸಂದರ್ಭದಲ್ಲಿ ರಚನೆಗೊಂಡ ಈ 
ಆಷಾಢಭೂತಿಗಳ ನಕಲಿ ಪ್ರೀತಿಯನ್ನು ಅನಾವರಣಗೊಳಿಸಿದೆ. ಅದರಂತೆ 


ಬಂಗಾರ ಕಳೆದಿಲ್ಲ ಬೆಳ್ಳೀಯ ಕಳೆದಿಲ್ಲ 
ಮತ್ಕಾಕ ಮಗನ ಬಡದಾಳ |! ಮಾತಾಯಿ 
ರೇಶನ್‌ ಕಾರ್ಡ ಕಳದಾನ !! | 


ಮಾಧ್ಮಮ ವರ್ಗದವರಿಗೆ ಅತ್ಯಂತ ಅಮೂಲ್ಯ ಅಸ್ತಿಯಾದ ರೇಶನ್‌ ಕಾಡ 
ಕಳೆದುಹೋದಾಗ ತಾಯಿ ಮಗನನ್ನು ಬಡಿಯುವಲ್ಲಿ ಸಮಾಜದ ವ್ಯವಸ್ಥೆ ಕುರಿತಾದ ವೃಂಗ್ಯ, ಎಸ 
ಅಣಕ ಮುಪ್ಪುರಿಗೊಂಡಿದ್ದನ್ನು ನಾವು ಕಾಣಬಹುದಾಗಿದೆ. 


ಚುಟುಕು ದಿನಕರ ದೇಸಾಯಿಯವರ ಕಾಲದಲ್ಲಿ ಅತ್ಮೆಂತ ಪ್ರವರ್ಧಮಾನ ಸ್ಥಿತಿ ಯಲ್ಲಿ 
ಅನೇಕ ಪತ್ರಿಕೆಯವರು ಇವರ ಚುಟುಕುಗಳಿಗಾಗಿ ಬೇಡಿಕೆ ಸಲ್ಲಿಸಿ ಪತ್ರಗಳನ್ನು ಬರೆಯುತ್ತಿದ್ದ! 

ಜಕೀಯದ ಒಳಹೊರಗನ್ನು ಕಂಡ ಅವರ ಚುಟುಕುಗಳು ಅತ್ಮಂತ ಸತ್ವಪೂರ್ಣವಾಗಿದ್ದ 
ಷಟ್ಪದಿಗೆ ರಾಘವಾಂಕ, ಸಾಂಗತ್ಯಕ್ಕೆ ರತ್ನಾಕರವರ್ಣ, ತ್ರಿಪದಿಗೆ ಸರ್ವಜ್ಞ ಚಂಪೂವಿಗೆ ಪಃ 
ಹೆಸರಾದಂತೆ ದಿನಕರ ದೇಸಾಯಿಯವರು" ಚುಟುಕು ಸಾಮ್ರಾಟ ' ಎಂಬ ಬಿರುದಿಗೆ ಪಾತ್ರರಾಗಿದ್ದ 
ಪ್ರಾರಂಭದಲ್ಲಿ ಭಾವಗೀತೆಗಳನ್ನು ಬರೆಯುತ್ತಿದ್ದ ದಿನಕರರು ಕ್ರಮೇಣ ಚುಟುಕದ ಕಡೆಗೆ ವಾಲಿದ 
ಆದರೆ ಮೊದಲು ಚುಟುಕುಗಳ ಬರವಣಿಗೆಯ ಕಡೆಗೆ ಗಮನ ಹರಿಸಿದ್ದ ವ್ಹಿ. ಜಿ. ಭಟ್ಟ : 
ಅಕಬರ ಅಲಿ ಮುಂತಾದವರು ಕವನದ ಕಡೆಗೆ ವಾಲಿದರು. ಆ ಬಳಿಕ ಜಿ. ಎಸ್‌. ಅನ್ನದ 
ಶಾಂತಾರಾಮ ಬಾಳೆಗುಳಿ, ವಿಡಂಬಾರಿ, ಶಾಮ ಹುದ್ದಾರ ಮೊದಲಾದವರು ದಿನಕರ ದೇಸ 
ಯವರ ಹೆಜ್ಜೆಯಲ್ಲಿಯೇ ಚುಟುಕುಗಳನ್ನು ರಚಿಸಿದರೂ ಸಹ ವೈವಿಧ್ಯತೆ, ವಿಷಯ ವಾ 
ಭಾಷೆಯ ಸಾಧ್ಯತೆ ಮುಂತಾದ ವಿಷಯದಲ್ಲಿ ಅವರಿಗೆ ದಿನಕರರು ಏರಿದ ಎತ್ತ 
ತಲುಪಲಾಗಲಿಲ್ಲ. 


ಕು ಸಾಹಿತ್ಯ ೪೯ 


' ಆದರ ' ಹನಿಗವನ'ಗಳ ಸುಗ್ಗಿ ಪ್ರಾರಂಭವಾದ ನಂತರ ಹಾಗೂ ದಿನಕರರು ಕಣ್ಮರೆಯಾದ 

ೆ ಪತ್ರಿಕೆಗಳಲ್ಲಿ ಚುಟುಕು ಕಾಣಿಸಿಕೊಳ್ಳುವುದು ಕ್ರಮೇಣ ಕಡಿಮೆಯಾಯಿತು. ಚುಟುಕದ 
ಏನು ಎಂದು ನಿರ್ಧರಿಸುವ ಕಾಲ ಇದಲ್ಲ. ಯಾಕೆಂದರೆ ಚುಟುಕು ಈಗ ತನ್ನ ಏಕತಾನತೆ, 
(ಡು ಪ್ರಾಸಗಳ ಪುನರಾವರ್ತನೆ, ರಾಜಕೀಯದ ಹಳಸಲು ವಿಡಂಬನೆಯಿಂದ ಸೋಲುತ್ತಿದೆ. 
ಕ್ಕಾಗಿ ಚಮತ್ಕಾರಿಕ ಪದಪ್ರಯೋಗಗಳಿಂದ ಪ್ರೇಮ, ವಿರಹ, ಪ್ರೀತಿ, ರಾಜಕೀಯ ದೈನಂದಿನ 
ಹಾರ ಸೂಕ್ಷ್ಮಗಳನ್ನು ಚಿಕ್ಕ ಚಿಕ್ಕ ಕವನಗಳಲ್ಲಿ ಹನಿಸುವ ಹನಿಗವನಗಳು ಈಗ ಹೆಚ್ಚು 
ಯಲ್ಲಿವೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂಬಂತೆ ಈಗ ಚುಟುಕದ ಕಾಲ 
ಗಿದು ಹನಿಗವನಕ್ಕೆ ಹೆಚ್ಚಿನ ಮನ್ನಣೆಯಿದೆ.ಇತಿಹಾಸ ಚಕ್ರ ಮತ್ತೆ ತಿರುಗಿದರೆ ಚುಟುಕು ಮತ್ತೆ 
ಚ್ಚಿನ ಕಸುವಿ ನೊಂದಿಗೆ ಮೂಡಿ ಬಂದೀತು. (ರಾಘವಾಂಕನಿಂದ ಪ್ರತಿಷ್ಠಾಪನೆಗೊಂಡ 
ದಿ ಸಂಪ್ರದಾಯ ಇಂದಿಗೂ ಜೀವಂತವಾಗಿ ಉಳಿದ ಹಾಗೆ ) ಪ್ರಕೃತಿಯು ತನ್ನ ಹಲವಾರು 
ತಗಳಿಂದ ಸದಾ ಹೊಸತನವನ್ನು ಸೂಚಿಸುವಂತೆ ಕೃತಿಯಲ್ಲಿಯೂ ಅಂತಹ ಹೊಸತನ ಆಗಾಗ 
ಬಿತ್ತದೆ. ಕಾರಣ ಚುಟುಕದ ಕಾಲ ಮುಗಿದೇ ಹೋಯಿತು ಎಂಬ ನಿರ್ಣಯ ಮಂಡಿಸುವುದ 
| ಶಕ್ತಿಶಾಲಿ ಕವಿಗಳ ಕೈಯಲ್ಲಿ ಚುಟುಕು ಮತ್ತೆ ಹೊಸ ಕಸುವಿನೊಂದಿಗೆ ಹೊರಹೊಮ್ಮೀತು 
ಬ ನಿರೀಕ್ಷೆಯನ್ನಿಟ್ಟುಕೊಳ್ಳೋಣ. 


ಆಧುನಿಕ ವಚನ ಸಾಹಿತ್ಯ 


-ಪ್ರೀತಿ ತು 


ಸತ್ತ ಸ್ವತ್ವದ ದೃಷ್ಟಿಯಿಂದ ಆಧುನಿಕ ವಚನಗಳು ಶರಣ ವಚನಗಳಿಗೆ ಸರ 
ಯಾಗಲಾರವು ನಿಜ ! ಆದರೆ ಆ ಪ್ರಕಾರದ ಬೇರೆ ಬೇರೆ ಸಾಧ್ಯತೆಗಳನ್ನು ಪ್ರಯೋಗ 
ಮೂಲಕ ಬೆಳಕಿಗೆ ತಂದ ಯಶಸ್ಸು ಆಧುನಿಕ ವಚನಗಳದು. ಹೊಸಗನ್ನಡ ನವೊ 
ಸಂದರ್ಭದಿಂದ ಮೊದಲ್ಗೊಂಡು ತೀರ ಇತ್ತೀಚಿನವರೆಗೂ ರಚಿತಗೊಳ್ಳುತ್ತಿರುವ ವಚನಃ 
`ಆಧುನಿಕ ವಚನ" ಗಳೆಂದು ಕರೆಯಬಹುದು. | 


ಆಧುನಿಕ ವಚನಗಳ ಆಶಯ ಹಾಗೂ ರಚನಾವಿನ್ಮಾಸವನ್ನು ಹೊಸಗನ್ನಡ ನವಾ 
ಸಂದರ್ಭದ ಸಾಹಿತ್ಮ ಅಧ್ಮಯನ ಹಾಗೂ ಸಾಹಿತ್ಮಸೃಷ್ಟಿಗಳೆರೆಡೂ ರೂಪಿಸಿವೆ. ವಚನ! 
ಸಾಹಿತ್ಮ ಪ್ರಕಾರವಾಗಿ ಪರಿಗಣಿಸಿ, ಸಾಹಿತ್ಯ ಚರಿತ್ರೆಯಲ್ಲಿ ಅದಕ್ಕೆ ವಿಶಿಷ್ಟ ಸ್ಥಾನ ದೊರ 
೧೯ನೆಯ ಶತಮಾನದಲ್ಲಿ. ನವೋದಯ ಸಾಹಿತ್ಮವು ಕನ್ನಡ ಸಾಹಿತ್ಮ ಪರಂಪರೆ 
ಪ್ರೇರಣೆ ಪಡೆಯುವಲ್ಲಿ, ಶಿವಶರಣರ ವಚನಗಳ ಪ್ರಭಾವ ಹಲವಾರು ಕಾರಣಗಳಿ 
ಗಮನಾರ್ಹವಾಗಿದೆ. ತಮ್ಮ ಸುತ್ತಣ ಸಮಾಜದ ಸುಧಾರಣೆ ಹಾಗೂ ಅಂತರಂಗದ ವಿಕಾಸ 
ಉದ್ದೇಶವಾಗುಳ್ಳ ಶರಣರ ವಚನಗಳಲ್ಲಿ ನವೋದಯ ಸಂದರ್ಭದ ಪ್ರಜಾಪ್ರಭುತ್ವ 
ಆಶಯವು ಭಾಷೆ ಮತ್ತು ಆಶಯಕ್ಕೆ ಸಂಬಂಧಿಸಿದಂತೆ ಇದೆ. ಆಧುನಿಕ ವಚನಕಾರರಿ 
ಕಾರಣಕ್ಕಾಗಿ ಶರಣರ ವಚನಗಳ ಪ್ರಭಾವ ಅನಿವಾರ್ಮವೆನಿಸಿದೆ. ; 


ಆಧುನಿಕ ವಚನಗಳ ಸಾಮಾಜಿಕ ಹಾಗೂ ಧಾರ್ಮಿಕ ಆತಯಗಳನ್ನು ನಿರ್ಧರಿಸ 
ನವೋದಯ ಸಂದರ್ಭದ ರಾಷ್ಟ್ರೀಯತೆ, ಪ್ರಾದೇಶಿಕತೆ, ಧರ್ಮನಿರಪೇಕ್ಷತೆಗಳ ಜೌ 
ಪ್ರಮುಖ ಪಾತ್ರವಹಿಸಿವೆ. ಧರ್ಮನಿರವೇಕ್ಷತೆಯು ನವೋದಯ ಕಾಲದಲ್ಲಿ ಪಡೆದು ಕ 
ಸ್ವರೂಪವನ್ನು ಶಂಕರ ಮೊಕಾಶಿ ಪುಣೇಕರರು ಖಚಿತವಾಗಿ ಗುರುತಿಸಿದ್ದಾರೆ. ಅವರ 4 
ಧರ್ಮಯುಗದಿಂದ ಕಣ್ತೆರೆದು ವೃಕ್ತಿತ್ವವನ್ನು ಗುರುತಿಸಿ, ಮಾನಸಿಕ ಸ್ಟೆ! 
ಭಾವಜೀವನದ ಸ್ವಯಂಪೂರ್ಣತೆಯನ್ನು ಸವಿಯುವ ಹೊಸಯುಗದ pp 
ಕೇಂದ್ರಿತ ವೃಕ್ತೀಕರಣ ಕಂಡುಬರುತ್ತದೆ. ಮನುಷ್ಮನ ಎಲ್ಲ ಭಾವನೆ, ಸಂವೇದೆ 
ಮಾನವ ಮನಸ್ಸಿನಲ್ಲಿಯೇ ಹುಟ್ಟಿ ಆ ಮಾನಸಿಕ ಸ್ತರದಲ್ಲಿಯೋ ಅವು ಪರಿಪಾಕಗೊ 
ಕ್ರಿಯೆಯೇ `ಮಾನವ ಕೇಂದ್ರಿತ ವೃಕ್ತೀಕರಣ '. ತನ್ನೆಲ್ಲಾ ಅಂತರಂಗದ ನೋವು ನಲಿವ 
ಯಾವುದೋ ಅಲೌಕಿಕ ದೈವವನ್ನು ಸಾಕ್ಷಿಯನ್ನಾಗಿಟ್ಟುಕೊಳ್ಳದೆ ತನ್ನೊಳಗಿನ ಶಕ್ತಿ! 
ಅಂತರಾತ್ಮ 'ನೆಂಬ ಸಂಕೇತದ ಮೂಲಕ ಪರಿಭಾವಿಸುವ ಕ್ರಿಯೆ ನವೋದಯ ₹ 


ಕ ಭಾರತಿ ೫೧ 


ಕ್ರಮುಖ ಲಕ್ಷಣವಾಗುತ್ತದೆ. ರವೀಂದ್ರರ ಕಾವ್ಯಧರ್ಮವೂ ಈ ನೆಲೆಯದೇ. ಆಧುನಿಕ 
ಕಕಾರರಾದ ದಿವಾಕರ, ಬೇಂದ್ರೆ, ಕುವೆಂಪುರವರ ವಚನಗಳು ರೂಪಾಂಶದಲ್ಲಿ 
ನ ವಚನಗಳಿಗಿಂತಲೂ ಠಾಕೂರ್‌ ಹಾಗೂ ವಿಟ್‌ಮನ್‌ರ ರಚನೆಗಳಿಗೆ ಹತ್ತಿರವಾಗಿವೆ. 
ಹಂತದಲ್ಲಿಯೂ ಠಾಕೂರರ ಪ್ರಭಾವವನ್ನು ಆಧುನಿಕ ವಚನ ವ ಚನೆಗಳಲ್ಲಿ 


ಆತ್ಮಾನಂದವೇ ತನ್ನ ಜೀವಭಾವಗಳ ಆಧಾರವಾಗಿರಲಿ ಎಂದು po ದಿವಾಕರರು 
ತನಂದದ ಆದಿಮೂಲವಾದ `ರಸ' ದ ಬಗೆಗೆ ತಮ್ಮ ವಚನಕೃತಿಗಳಲ್ಲಿ ವಿವೇಚಿಸಿದ್ದಾರೆ. 
ಪೇಕ್ಷಯುಗದ ಕವಿ. ಪರಾವಸ್ತುವೆಂಬ ಪರಿಕಲ್ಪಃ ನೆಯಲ್ಲಿ ಮೂಲಭೂತ 
ಮಾಡಿಕೊಳ್ಳುತ್ತಾನೆ. ಕವಿಯ ಅಸ್ತಿತ್ವದಿಂದ, ವ್ಯಕ್ತಿತ್ವದಿಂದ ಆತನ ಭಾವಕೋಶ 
ವಿಶ್ವ ಶಕ್ತಿ ರಸಾಸ್ಟಾದನೆಗೆ ಗುರಿಯಾಗಬಲ್ಲ ವಿಷಯವೂ, ಸಹ ಆಸ್ವಾದನೆಗೆ 
ತ ನಂತೆ ಜೊತೆಗೂಡಬಲ್ಲ ಚೇತನವೂ ಆಗಬಲ್ಲುದು. 


4 ಕುವೆಂಪುರವರ "ಕಿಂಕಿಣಿೀಯ ವಚನಗಳು ಶೈಲಿಯಲ್ಲಿಯೂ ಆಶಯದಲ್ಲಿಯೂ 
ಕಾಕೂರರ `ಗೀತಾಂಜಲಿ'ಯ ರಚನೆಗಳಿಗೆ ಹತ್ತಿರವಾಗಿವೆ. ರವೀಂದ್ರರು ಪ್ರಕೃತಿಯ 
ಜೀವಸ್ಪಂದನದಲ್ಲಿ ಸರ್ವಾಂತರ್ಯಾಮಿ ಅವ್ಯಕ್ತ ಶಕ್ತಿಯೊಂದು ಅಡಗಿರುವುದಾಗಿ ಭಾವಿಸುತ್ತಾರೆ. 
ಅವರ ವಿಚಾರಗಳೆಲ್ಲ ಆ ಭವ್ಯ ಕೇಂದ್ರವಸ್ತುವಿನ ಸುತ್ತಲೇ ಸುತ್ತುತ್ತದೆ. ವಿಶ್ವವ್ಯಾಪಕ, 

ನಿಯಂತ್ರಿಸುವ ಸರ್ವಶಕ್ತ ಜಾಸು ವೈಯಕ್ತಿಕ ಇಷ್ಟೆ ಹ 


ಹ ಆಧುನಿಕ ಕವಿಗೆ ಕಷ್ಟವೇ. ಮುಗಿಲಿನ ಈ ನಿರಾಕಾರ ಅಮೂರ್ತದೊಂದಿಗೆ 
ಇನವಕೇಂದ್ರಿತ ವ್ಯಕ್ತೀಕರಣ ಯುಗದ ಕವಿಗೆ ತನ್ನ ಭಾವಾಸುದಂಜಗಿಂ pe 


ಸೆ" ವಾಗಿ ಪರಿವರ್ತಿಸಿ ಸಹಾಯಕವಾಗಬಲ್ಲ ಸಂಬಂಧ ಸಾಧ್ಯವಾಗಲಾರದು. ಭಕ್ತನಿದ್ದವ 
ನ್ನೈ ಭಾವಗಳ ಉದ್ವೇಗಕ್ಕೆ ನಿರಾಕಾರ ಪರದೈವದ ಪರಿಹಾರಪರ 5k ನಕ್ಕೆ ಶರಣ 
ಹೋಗುತ್ತಾನೆ. ಭಾವಜೀವಿಯಾದ ಕವಿಯಾದರೋ ತನ್ನ ಅನುಭವಗಳನ್ನು ಸವಿಯುವುದರಲ್ಲಿ 
ೊತೆಗಾರನಾಗಿ, ನೋವುನಲಿವುಗಳಲ್ಲಿ ಪಾಲುಗಾರನಾಗಿ ಭಾವಗಳ ಕೆಸಾನುಭಾಸಿಗ 
ಣವಾಗುವ ' ಅಂತರಾತ್ಮ 'ನಿಗೆ ತನ್ನನ್ನು ಒಪ್ಪಿಸಿಕೊಳ್ಳುತ್ತಾನೆ. ` ಕಿಂಕಿಣಿ'ಯ ವಚನಗಳು 
ಈ ತಾತ್ವಿಕತೆಯ ಆಧಾರದಿಂದಲೇ ನಿಸರ್ಗದ ಡಿಗೂಢನೆ ುವ ಶಕ್ತಿಯನ್ನರಿಯಲು 
ಇಡಗುತ್ತವೆ. ಹಾಗೂ ರಸದೃಷ್ಟಿಯಿಂದ ನಿಸರ್ಗ ಪರಿಭಾವನೆಗೆ ತಕ್ಕ ವೇದಿಕೆಯನ್ನು ರೂಪಿಸಿ 
ೊಳ್ಳುತ್ತವೆ. ಶರಣ ವಚನಗಳಿಗಿಂತ ಆಧುನಿಕ ವಚನಗಳು ಹೀಗೆ ಆಶಯದಲ್ಲಿ ಬಿನ್ನವಾಗುಳಿ 
ಶುತ್ತವೆ. ಆಧ್ಯಾತ್ಮ ಜೀವನದ ತುತ್ತತುದಿಯ ಸಾಧ್ಯತೆಗಿಂತ ಅದನ್ನು ಹೊಂದಲು ಕೈಗೊಳ್ಳುವ 


ಯಲು 


1 ಹುಟ್ಟುಹಾಕುವ ಭಾವೋದ್ವೆ ೇಗವೇ ಆಧುನಿಕ ವಚನಗಳಲ್ಲಿ ಮುಖ್ಯ. ಭಟ್‌, 
ವಾಮಗದ "ಹೊನ್ನ ನಿಮಿಷ ', ಮ. ಶ್ರೀ. ದೇಶಪಾಂಡೆಯವರ "ಅಕ್ಕರದ ಅಂಜಲಿಗಳು' 


೫ ಕೃತಿಗಳೂ "ದೇವ 'ನನ್ನು ಅರಸುವ ಮೇಲಾಟವು ಹುಟ್ಟು ಹಾಕುವ ಭಾವಪ್ರಚಾರ ವಚನ 

ನ್ನ ಒಳೆಗೊಂಡಿವೆ. ; cr ಲೌಕಿಕಭಾಷೆಗಳ ಪ್ರಕಟನೆಗಾಗಿ ರಚಿತಗೊಂಡ ಬೇಂದ್ರೆ 
ರ `ಕರುಳಿನ ವಚನಗಳು ' ಕೌಟುಂಬಿಕ ಆವರಣದಲ್ಲಿ ಅರಳಬಹುದಾದ ಶಿಶುಪ್ರೇಮವು 
ಬ್ರರಸವಾಗಿ ಉತ್ಕರ್ಷ ಹೊಂದಿರುವುದಕ್ಕೆ ಕುರುಹಾಗಿವೆ. 


ಆಧುನಿಕ ವಚನಕಾರರ ಅಂಕಿತಗಳಾದ ಎಸ್‌. ವಿ. ಪರಮೇಶ್ವರಭ 
ಗುರು", ಎಸ್‌. ವಿ. ರಂಗಣ್ಣನವರ ಈಂಗಯ್ಯ ', ತ್ನ್ನ ಪುಜಣಿ 
ಸಿದ್ದೇಶ್ವರ', ಸಥ ಅಮಂ! | 
ರ ಅತೆಯವನ್ನು ಪಾವ. ಶರಣರ ಅಂತಿತೆಗಳು ಆತ್ಮ ಸಾಕ್ತಿತ್ಸನ 
ಅಲೌಕಿಕ ದೈವದ ಸಂಕೇತವೂ ಕೂಡೆ: ಅಧುನಿಕ ವಚನಗಳ ಅಂಕಿತಗಳು ಸಮು 
ನವೋದಯ ಅತಯವಾದ ಅಂತರ್ಯಾಮಿಯಾದ ಸ್ವಕೇಂದ್ರಿತ ಜೀವಾತ್ಮ 


`ರರಿಗಬನ್ನವ 'ದ ಎಸ್‌. ಎ. ರುಗ್ಗಾನವರಿಗೆ. `ಶುಗಯ್ಮ ' ನೆನ್ನುವು 
ಬ್ರಹ್ಮಾಂಡವನ್ನು ಆವರಿಸಿರುವ ಹುಜುತ್ವ, ಖುತ. ಇದಿಲ್ಲುವ ಸಮಾಜ, ಗೃಹ ಪ 
ಕಛೇರಿ, ಎಲ್ಲವೂ ಅರ್ಥಹೀನ. ಅರ್ಥವೂರ್ಣ ಸಾಮಾಜಿಕ ಸಂಬಂಧಗಳನ್ನು ಸ್ಥಾಪಿಸಿ: 
ಅವಶ್ಯಕವಾದ ಜೀವನಮೌಲ್ಮಕ್ಕಾಗಿ ಕಂಗಣ್ಣಾನವರಿಗೆ ಮೈವವ ಅಗಿ ಕಂಡು ಬತುತ 


ಪರಮೇಶ್ವರ ಭಟ್ಟರ ಇಷ್ಟು ದೈವದೊಂದಿಗಿನ ಸಂಬಂಧವು ಭಾವುಕತೆಯ 
ಯುಳ್ಳದ್ದು. ಇಷ್ಟದೈೆವದೊಡನೆ ತೀರ ಆತ್ಮೀಯತೆಯ್ಯ ಸಪಿಗೆಯ ಧಾಟಿಯಲ್ಲಿ 
ಯನ್ನವರು ನಡೆಸುತ್ತಾರೆ. ಸದಾತಿವಗುರು ' ಬದುಕ ನಡೆಸುವ ಶಕ್ತಿ. ಇಷ್ಟದ ವದ 
ಕ್ಕಾಗಿ ಮೊರೆಹೋಗದೆ ಸ ಒಸಾಮರ್ಥ್ಯವಿಂದಲೇ ಬದುಕ ನೆಡೆಸಬಲ್ಲಿ ಎಂಬ Ke 
ನರವೇಕ್ಲಯುಗೆದ ಕವಿಗೆ ಅನಿವಾರ್ಯ. ಭಟ್ಟರ ವಚನವಲ್ಲಿದು ಹೀಗೆ ವೃಕ್ತವಾ 
” ನಾನು ನಿನ್ನನು ಕೈಹಿಡಿದು ನಡೆಸು ಎಂದು 
ಬೇಡುವುದಿಲ್ಲ 

ನಾಮು ನಷುನೀರು ವಾಟಯಾಗಿದೆ 

ಇನ್ನುಳಿದಿರುವುದು ಅಜೆದಡದ ತೆಳ್ಳಿನೀರು 


ಇನ 


ಬೇಗ ಬರುತ್ತೇನೆ, ನೀವ ಲಿಯೆ ನಿಂತಿರು ~~ WN ಕ 

( `ಉಂಬರ. 'ಪು : ೧೨೦, ಒವೆಸ ್ಲ 

ದೈವದ ನಂಬಿಕೆ ಎನ್ನುವುದು ಭಟ್ಟರಲ್ಲಿ ಪರಿಹಾರವರ ತಕ್ತಿಯ ಅಧೀನ: 

ಆ ನಂಬಿಕೆ ತ್ರದ್ದೆಯಲ್ಲಿಯೇ ಸ್ವಸಾಮರ್ಥ್ಯವನ್ನು ಮನಾಂ 
ಬರುತ್ತದೆ. 

"ಒಳ್ಳೆಯ ಇಳುವರಿಯ ಬೀಜ ಚಿತ್ತಿವೇನೆ. 


ಒಳ್ಳೆಯ ಫಸಲು ಬನದೀತೆಂಬಾಸೆಯಲ್ಲಿದೇವನೆ 
ಬಾರದಿದ್ದರೆ ಬರವನೆದುರಿಸುವ ಬಲದ ವರವ ಕಡು 
ಸವಾತಿವಗುರು 


ಪ 


( `ಉಂಬತೆ ' ಪು. ೨೩ ಆ ತ 


| ಯುಗದ ಕವಿ ಪ್ರಕೃತಿಯ ಆಗುಹೋಗುಗಳನ್ನು ಮಾನವಿಕ ಭಾವಗಳ 
ನ್ನಾಗಿಸಿಕೊಳ್ಳುತ್ತಲೇ ವ್ಯಕ್ತೀಕೃತವಾದ ಪ್ರಕೃತಿ ದೇವಿ fo ಪರಿಕಲ್ಪನೆಯನ್ನು 
ಕೊಳ್ಳಬಲ್ಲ. ಹೀಗೆ ಪ್ರಶೃಶಿಶಕ್ತಿಯನ್ನು ದೈವೀಕೇಂದ್ರದ ಮೂಲಕ ಪರಿಭಾವಿಸುವ ಪ್ರಕ್ರಿಯೆ 
ಶ್ವರ ಭಟ್ಟರ ವಚನಗಳಲ್ಲಿ ಅತ್ಯಂತ ಸಮರ್ಥವಾಗಿ « ಅರ್ಥೈಸಲ್ಪಡುತ್ತದೆ. 

** ಅಸೆಡಿಯ ಮಳೆಯಂತೆ ಸ್ಫುರಣ ಧೋ ಧೋ ಸುರಿದು ಮನ 

ತೇಲುವುದು 

ಕಲ್ಪನೆಯ ಹೊಳೆಯ ಮೇಲೆ 

ಒಮ್ಮೊಮ್ಮೆ ಹೀಗೆ ನೀ ತೋರಿಸುವೆ ನಿನ್ನ ಲೀಲೆ 

ಬೇಸಗೆಯ ಬಿಸಿಲಂತೆ ಸ್ಫುರಣಕಣ ರಣರಣ ಉರಿದು ಮನ 

ಸೀಯುವುದು ಕಲ್ಪನೆಯ ಒಲೆಯಮೇಲೆ 

ಒಮ್ಮೊಮ್ಮೆ ಹೀಗೆ ನೀ ~~ ನಿನ್ನಾ ಲೀಲೆ 

ಇದನೆ ಜನ ' ಶಿವಲೀಲೆ ' ಎಂಬರಲ್ಲವೆ ಸದಾಶಿವಗುರು '' 


(' ಉಪ್ಪುಕಡಲು ',ಪು : ೭೯) 


Bess ಭಟ್ಟರ ಕಡಲನ್ನು ಕುರಿತ ವಚನಗಳಲ್ಲಿ ವಚನ ರಚನೆಯ ಬೆಡಗು 
ಮನಬಿಲ್ಲಿನಂತೆ ರಮ್ಕೋಜ್ವಲವಾಗಿ ಬೆಳಗಿದೆ. ಇಲ್ಲಿ ದೈವ ದೊಂದಿಗಿನ ಸಂಬಂಧವೆ 
"ನಿತ್ಯದ ಅನುಭವಗಳ ಸಾಮಾನ್ಮವಲಯವನ್ನೂ ಮೀರಿದೆ, ಅದನ್ನು  ನಿಯಂತ್ರಿಸುವಂಥಹ 
ಠ್ಯಾತ್ಮಿಕ ಸ್ವರೂಪವನ್ನುಳ್ಳದ್ದು. ಕಡಲಿನ ವಚನಗಳು ನಿಸರ್ಗದ ಆದ್ಯಾತ್ಮೀಕರಣದಿಂದ 
[ತಗೊಂಡಿವೆ. ಕಡಲು ತಮ್ಮ ಇಷ್ಟದೈವದ ಆದಿಶರೀರ ಎನ್ನುವ ಭಟ್ಟರು ತಾವು ವಾಸ್ತವ 
ದಿ ' ನೆಲೆಯಲ್ಲಿ ನಿಂತಿರುವುದಾಗಿ ಹೇಳುತ್ತಾರೆ. ಕಡಲಿನ ಮುನಿಸು, ಕಿನಿಸು, ಪರಿಹಾಸ, 
ದ್ರ್ಯ ಎಲ್ಲವೂ ನಿತ್ಯಜೀವನದ ಆಗುಹೋಗುಗಳ ತುಣುಕಿನಿಂದ ರೂಪುಗೊಂಡಿದ್ದರೂ, 
ಲೃದ ಇರುವಿಕೆಗೆ ಸಾಕಿ  ಯಾಗಿರುವೆವು. 


4 4 
ಹೀಗೆ ಇಷ್ಟದೈವದ ಬಳಕೆಯು ಅಧುನಿಕ ವಚನಕಾರರಲ್ಲಿ ಕೇವಲ ತಾಂತ್ರಿಕ 
ಮಾತ್ರವಾಗಿ ನಿಲ್ಲದೆ ಜೀವನ ಶ್ರದ್ಧೆಯ, ಹೃದಯ ಸಂಸ್ಕಾರದ ಹಿಂದ್ರವಾಗುತ್ತದೆ ದೆ. 
ದ್ಧ ಜೀವನ ಸಂಹಿತೆಯಾಗಿಯೇ ಸಿದ್ಧಯ್ಯ ಪುರಾಣಿಕರ ವಚನಗಳು ಪ್ರಕಟಗೊಂಡಿವೆ 
ಲಿಯೂ ಶಿವ ಅಡಕವಾಗಿದ್ದಾನೆ ಎಂಬ ನೆಲೆಯಿಂದ ಹೊರಟ ನಿಖಶವಧರ್ಮಷ್ಟಿ 
, ಪಂಚಾಚಾರ, ಅಷ್ಟಾವರಣ - ಈ ಮೂರು ಸಾಧನ ಮಾರ್ಗ ಗಳನ್ನು 
ಡಿತು. ಆಧುನಿಕ ವಚನಗಳಲ್ಲಿನ ಧಾರ್ಮಿಕ ಆಶಯವು, ತನ್ನ ಲೀಲೆಗೆಂದು 
೨ಂಡ ಪಂಚಭೂತ ಸೃಷ್ಟಿಯನ್ನು ನಿರ್ಮಿಸಿದ ಶಿವನ ಪಾರಮಾರ್ಥಿಕ ಸ್ವರೂಪ 
ಯ ವಿವಿಧ ವಿನ್ಮಾ ಸಗಳ ಹಿಂದಣ ಶಕ್ತಿಯೇ ಪ್ರಧಾನವೆಂದು ಪರಿಗಣಿಸುತ್ತದೆ. 
ಣವಾಗಿ, ಅನಿವಾರ್ಯವಾಗಿ "ಶಿವ'ನ ಕಲ್ಪನೆಯ ಪಾರಮಾರ್ಥಿಕ ಚೌಕಟ್ಟಿನಿಂದ 
_ d ಘರ್ಮುತಿರದೇಕ್ವ ತೆಯನ್ನು ಆಧುನಿಕ ಧಾರ್ಮಿಕ ಆಶಯವು ಒಳಗೊಂಡಿದೆ. 


೫೪ ಕರ್ನಾಟಕ ಭ 


ಸಿದ್ದಯ್ಮ ಪುರಾಣಿಕರ ಕೆಲವು ರಚನೆಗಳು ಶರಣ ವಚನಗಳ ಅನುಭಾವದ 
ಅನುಸರಿಸಿದಂತೆ ಕಂಡರೂ ಆಶಯ ತಾತ್ವಿಕವಾಗಿ ಧರ್ಮನಿರಪೇಕ್ಷ. ಅವರ 
ಸೃಷ್ಟಿಯ ಸೌಂದರ್ಮ, ಆಗಾಧತೆ, ವೈವಿಧ್ಯ, ರೌದ್ರ ಇವೆಲ್ಲವೂ ವೃಕ್ತೀಕೃತ ದೈವವಾಗಿ 
ಗೊಳ್ಳುತ್ತದೆ. ವೃಕ್ತೀಕೃತ ದೈವವಾದ `ಸ್ವತಂತ್ರಧೀರ ಸಿದ್ಧೇಶ್ವರ 'ನನ್ನು ಕೇಂದ್ರ 
ಕೊಂಡು ಸೃಷ್ಟಿಯ ಪರಿಭಾವನೆಯ ಮೂಲಕ ಭಾವದ ವಿನ್ಮಾಸವನ್ನು ಪ್ರಶಟಗೊಳಿಕುವ ' 
ಇಂತಿದೆ ; 

* ನಿನ್ನ ವಿಶ್ವ ಚಿತ್ರವನ್ನು ನೋಡುತ್ತ ನಿಂತೆ, 

ಭೂವ್ಮೋಮ ವ್ಯೋಮಾತೀತಗಳನ್ನು ವ್ಯಾಪಿಸಿದ 

ಅದರ ಭೂಮಾಕೃತಿಗೆ ಬೆರಗಾದ , 

ಸಚರಾಚರ ಸೃಷ್ಟಿಯ 

ವಿಸ್ಮಯಜನಕ ವೈವಿಧ್ಯಕ್ಕೆ ವಿಭ್ರಮಗೊಂಡೆ, 

ನಿತ್ಮ ನವೀನ ರೇಖಾವೈಖರಿಗೆ 

ವರ್ಣವಿನ್ಮಾಸಕ್ಕೆ ಮಾರುಹೋದೆ ಷ್ಟ 


ಈ ಭಾವವು ವಚನದ ಕೊನೆಯಲ್ಲಿ, ಭಾವಜೀವಿಯೊಡನೆ ಜೊತೆಗೂಡಿ 
`ಅಂತರಾತ್ಮ'ನೊಂದಿಗೆ ಸಹ ಆಸ್ವಾದನೆಯಲ್ಲಿ ನಿಲುಗಡೆ ಹೊಂದುತ್ತದೆ. 


`` ಚಿತ್ರದಿಂದ ಚಿತ್ರಕಾರನತ್ತ, ಚಿತ್ರಹೊರಳಿತು 

ಚಿತ್ರ ಕಾಣದಾಯಿತು; ಚಿತ್ರಕಾರ ಕಾಣುವವನಲ್ಲು 

ಚಿತ್ರವೂ ಉಳಿಯಲಿಲ್ಲ; ಚಿತ್ರನೋಡುವ ನಾನೂ ಉಳಿಯಲಿಲ್ಲ 

ಏನುಳಿದುದೆಂಬುದೂ ತಿಳಿಯಲಿಲ್ಲ 

ಸ್ವತಂತ್ರಧೀರ ಸಿದ್ದೇಶ್ವರಾ !'" 

ಸಿದ್ದಯ್ಮ ಪುರಾಣಿಕರಲ್ಲಿ, ಧಾರ್ಮಿಕ ಸಂಸ್ಥೆಯಲ್ಲಿ ತಾಂಡವನಾಡುತ್ತಿರುವ ಭ್ರ 

ಚಾರದ ಮುಖವನ್ನು ಕಟುವಾಗಿ ಟೀಕಿಸುವುದರ ಮೂಲಕವೇ ದೇವರು ಹಾಗೂ ಧಃ 
ವನ್ನು ನಿರ್ವಹಿಸಿಕೊಳ್ಳುವ ಕ್ರಮ ಕಂಡುಬರುತ್ತದೆ. ಭಕ್ತ ಹಿತಾರ್ಥವಾಗಿ ಇದುವರೆ 
ಏನೇನೋ ಅವತಾರಗಳನ್ನು ದೇವರು ಎತ್ತಿದುದಾಯ್ತು, ಇನ್ನು, ಹಸಿದವರ ಮುಂದೆ ರೆ. 
ಯಾಗಿ, ಶೋಷಿತರ ಮುಂದೆ ವಿಮೋಚನೆಯಾಗಿ, ನಿರಕ್ಷರಿಗಳಿಗೆ ವಿದ್ಮೆಯಾಗಿ ಅವಿರ್ಭ 
ಬೇಕೆಂದು ಪುರಾಣಿಕರು ಇಷ್ಟದೈೆವದಲ್ಲಿ ಕೋರುತ್ತಾರೆ. (' ವಚನೋದ್ಕಾನ "ವು: ೧ 
ಹೀಗೆ ದೇವ" ನೆಂಬ ಧಾರ್ಮಿಕ ಯುಗದ ಸಂಕೇತವನ್ನು ಆಧ್ಯಾತ್ಮಿಕ ಅನುಭ 
ಅಭಿವೃಕ್ತಿಗೆ ಬಳಸಿಕೊಳ್ಳುವುದರೊಂದಿಗೆ ಸಾಮಾಜಿಕ ಸಂದರ್ಭದಲ್ಲಿ ಅದರ ಸ್ನಾನ 
ಹೊಸದಾಗಿ ರೂಪಿಸಿಕೊಳ್ಳುವುದು ಮುಖ್ಯವಾಗುತ್ತದೆ. ಮೂರ್ತಿಪೂಜೆಯ ಎಲ್ಲ ಡಾ 
ವಿಧಿಗಳನ್ನು ನಿರಾಕರಿಸಿ, ಅದಕ್ಕೆ ವರ್ಮಾಯವಾಗಿ ದೀನದಲಿತರ ಸೇವೆಯಲ್ಲಿ ಜಿ 


| 
| 


ರ್ಕಕ್ಕವನ್ನು ಕಂಡುಕೊಳ್ಳುವ ಅಗತ್ಯವನ್ನು ರವೀಂದ್ರರ ಮಾನವತಾವಾದವು ಎತ್ತಿ ಓಡಿಯುತ್ತದೆ. 

ಕವತಾವಾದಿ ಸಾಮಾಜಿಕ ಚಿಂತನೆಗಳು ಆಧುನಿಕ ವಚನಗಳಲ್ಲಿ ಎದ್ದು ಕಾಣುವ ಅಂಶ. 
ರು ಅನಾಥ ಶಿಶುವಿನ ಆಕ್ರೋಶವಾಗಿ, ರೋಗಿಯ ನರಳಿಕೆಯಾಗಿ ಪರಿತ್ಯಕ್ತೆಯ ಕಂಬನಿಯಾಗಿ, 
ನಿಟ್ಟುಸಿರಾಗಿ, ಪತಿತರ ಆಕ್ರಂದನವಾಗಿ ಕರೆಯುವಂತೆ ಸಿದ್ಧಯ್ಯ ಪುರಾಣಿಕರು ಭಾವಿಸುತ್ತಾರೆ. 
ನಚನೋದ್ಯಾನ ' ಪು: ೩೧) ಈ ವಿಶಾಲವಿಶ್ವ ತನ್ನೊಬ್ಬನಿಗಾಗಿ ಮಾತ್ರ, ಎಂಬುದನ್ನು ಬಿಟ್ಟು 
್ರಿಗಾಗಿ ತಾನು, ತನ್ನವರಿಗಾಗಿ ಶಾನು ಎಂದು ತನ್ನ ಅಸ್ತಿತ್ವವನ್ನು ಗುರುತಿಸಿಕೊಳ್ಳುವ ಆದರ್ಶಕ್ಕೆ 
ಕರು ಸಮ್ಮ ತಿಸುತ್ತಾರೆ. ಹೀಗೆ ಅಂತರಾತ್ಮ ', ' ವಿಶ್ವಾತ್ಮ'ಎಂಬ ವ್ಯಕ್ತಿ ಕೇಂದ್ರಿತ ನೆಲೆಯಿಂದ 
ರಟ ಸವೋದಯದ ಆಧ್ಯಾತ್ಮಿಕ ಕಾವ್ಯವು ಧಾರ್ಮಿಕತೆಯೊಂದಿಗೆ ಏಕಕಾಲಕ್ಕೆ ಸಾಮಾಜಿಕ 
ತನೆಯನ್ನೂ ಒಳಗೊಳ್ಳುವ ಬಗೆಯನ್ನು ಕಾಣಬಹುದು. ದಿವಾಕರ, ಕುವೆಂಪು ಪರಮೇಶ್ವರಭಟ್ಟ, 
ಗಣ್ಣ, ಸಿದ್ಧಯ್ಕಪುರಾಣಿಕ, ಮಹದೇವ ಬಣಕಾರ, ಜೀರಗೆ ಕಟ್ಟಿ ಬಸವಪ್ಪ ಮುಂತಾದವರು 
(ನಗಳಲ್ಲಿ ಸಾಮಾಜಿಕ ಬದಲಾವಣೆಯ ಹಂಬಲದೊಂದಿಗೆ ಒಳಧಾರ್ಮಿಕ ತುಡಿತವೂ 
ತೆಗೂಡಿರುವುದನ್ನು ಕಾಣಬಹುದು. 


ವಚನ ಸಾಹಿತ್ಯವೆಂದರೆ ಲಿಂಗವಂತ ಸಾಹಿತ್ಯವೆಂದೇ ಕೆಲವರ ಅಭಿಪ್ರಾಯವಿದೆ. 
ಕಶೈವಧರ್ಮದ ತಾತ್ವಿಕ ಚೌಕಟ್ಟಿನಲ್ಲಿಯೇ ಪರಂಪರಾಗತ ರೀತಿಯಲ್ಲಿ ವಚನ ರಚನೆ 
ಡಿದ ಆಧುನಿಕ ವಚನಕಾರರ ಸಂಖ್ಯೆ ಸಾಕಬ್ಬದೆ. ಜ. ಚ. ನಿ. ಮಹದೇವ ಬಣಕಾರ, 
ಇಜಗಂ, ಮಾತೆ ಮಹಾದೇವಿ ಇತ್ಕಾದಿ ಪ್ರಮುಖರನ್ನು ಹೆಸರಿಸಬಹುದು. ಆಧುನಿಕ ವಚನ 
ರಲ್ಲಿ ಲಿಂಗವಂತ ವಚನಕಾರರು ಎಂದು ಪ್ರತ್ಯೇಕಿಸುವುದು ಸರಿಕಾಣದಿರಬಹುದು. ಆದರೆ 
ಗವಂತ ಹಿನ್ನೆಲೆಯಿಂದ ಬಂದ ವಚನಕಾರರು ಸಹಜವಾಗಿಯೇ ವೀರಶೈವ ತಾತ್ವಿಕ 
ಭಾಷೆಯಲ್ಲಿ ತಮ್ಮ ಶ್ರದ್ಧೆ, ನಂಬಿಕೆ, ಜೀವನಾಸಕ್ತಿಗಳನ್ನು ಶರಣವಚನಗಳ ತಾಂತ್ರಿಕ 
ದರಿಯ ರೂಪದಲ್ಲಿ ಪ್ರಕಟಿಸಿರುವುದರಿಂದ, ಈ ರೀತಿಯ ಪ್ರತ್ಯೇಕತೆ ಅಧ್ಯಯನದ 
ಕೂಲಕ್ಕೋಸ್ಕರ ಅನಿವಾರ್ಯವೆನಿಸುತ್ತದೆ. 


ಶರಣ ವಚನಗಳ ಆಶಯ ಹಾಗೂ ರೂಪದ ಅನುಕರಣೆಯನ್ನು ಮಾಡುವ 
ನಿಕ ವಚನ ರಚನೆಗಳನ್ನು ` ಸಾಂಪ್ರದಾಯಿಕ ವಚನ ' ಗಳೆಂದು ಕರೆಯಬಹುದು. ಈ 
ಯ ವಚನಗಳನ್ನು ಅವುಗಳ ಧಾರ್ಮಿಕ ಆಶಯವನ್ನು ಮೌಲ್ಕಮಾಪನ ಮಾಡುವುದು 
೯ನಿರಪೇಕ್ಟ ಯುಗದಲ್ಲಿ ನಿಜಕ್ಕೂ ಸವಾಲೆನಿಸಬಹುದು. ೧೨ನೇ ಶತಮಾನದ 
ನೆಗಳನ್ನು ನಾವು ಪರಿಭಾವಿಸುವಾಗ ಕೂಡ ನಮಗೆ ಸಾಹಿತ್ಯಕ ಭಾವತೀವ್ರತೆಯುಳ್ಳ ಶರಣರ 
ಕೆಗಳೇ ಅಪೇಕ್ಷಣೀಯವೆನಿಸುತ್ತವೆ. ಮಾನವೀಯ ತುಡಿತಗಳುಳ್ಳ, ಶುದ್ಧ, ವೈಯಕ್ತಿಕ 
ತೆ ಹಾಗೂ ಹಂಬಲಗಳನ್ನು ಇಷ್ಟ ದೈವದೆದುರು ತೋಡಿಕೊಳ್ಳುವ ಶರಣ ವಚನಗಳು 
ಸವಾಗಿಯೇ ನವೋದಯದ ಮಾನವ ಕೇಂದ್ರಿತ ಮನಸ್ಸನ್ನು ಆಕರ್ಷಿಸಿದವು. ಅದೇ, 
ರ ಧಾರ್ಮಿಕ, ತಾತ್ವಿಕ ವಿಷಯಗಳನ್ನೊಳಗೊಂಡ, ಮತೀಯ ವಿವರಗಳಿಗೆ ಮಾತ್ರ 
ತಿತೆಪೆನಿಸುವ ವಚನಗಳು ನವೋದಯ ವಿಮರ್ಶಕರ ಅಪೇಕ್ಷಣೀಯ ಅಂಶ 
ಆದರೆ, ಧರ್ಮಕೇಂದ್ರಿತ ಯುಗದ ಮಸಸ್ಸು, ಇಂದು ನಾವು ಸಾಹಿತ್ಯಕ 


+ 
ಕ್‌ 


Wi ಸೃಷ್ಟಿ 
ಹ 


೫೬ 


ಕಾರಣಗಳಿಗಾಗಿ ಮೆಚ್ಚುವ ವಚನಗಳ ಜೊತೆಗೆ ಇತರ ವಚನಗಳ ಬಗೆಗೂ ಸಮಾನ 
ಭಕ್ತಿ, ಶ್ರವ್ಹೆಯನ್ನು ಹೊಂದಿರಬಹುದಾಗಿದೆ. ಜಂಗಮ, ಸ್ಥಾವರ, ಗುರು, ಲಿಂಗ, ಪ್ರಾಣ ಇ 
ಪದಗಳು ಪಾರಿಭಾಷಿಕ ಪದಗಳಾಗಿ ಆ ಧರ್ಮದ ಅನುಯಾಯಿಗಳ ಭಾವ ಕೋತದೆಸ 
ವಿಶಿಷ್ಟವಾದ ಸ್ಥಾನವನ್ನು ಪಡೆದಿರುತ್ತವೆ. ಹೀಗಾಗಿ ವಿಷಯಗಳಲ್ಲಿ ಪ್ರಾಮಾಣಿಕ 
ಅನುಭವದ ನಿರೂಪಣೆ ಆಧುನಿಕವಚನಗಳಲ್ಲಿವೆಯೆ? ಎಂಬ ಪ್ರಶ್ನೆಗೆ ಉತ್ತರಿಸುವ ಮ 


ಸ್ವರೂಪವನ್ನು ಲಕ್ಷ್ಮದಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು. 
ಶ್ರೀ. ಜ. ಚ. ನಿ. ಯವರು ಷಾತ ಮಠಾಧೀತರಾಗಿದ್ದು, ವೀರು 
ಗ್ರಂಥಗಳನ್ನು ರಚಿಸಿ ಸಾಹಿತ್ಮ ಬ್ರಹ್ಮ " ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾತೆ. ಪ 


AE ಸೀಮಿತತೆಯಲ್ಲಿ ಯೂ ಗ ಅರಳಿರುವ ವಚನಗಳು ಇವರ ; 
ಅಂತರಂಗದ ಮಾಣಿ * me ua ಹನ 
ಹಗರಣದಲ್ಲಿ ಹಳವಂಡಗೊಂಡ ಮನಸ್ಸು ಹಗುರವಾಗಿ ಹರುಷದಿಂದೊಡಗೂಡಿ ಮೆ 
ಹಾಕುವಂತಾಗಲೆಂಬ ಹೃದಯದ ಹಂಬಲಿಕೆ ಈ ರಚನೆಯ ಹಿಂದಿದೆ. ಅಭಯವಾಣಿ ' 
ಪಾರಲೌಕಿಕ ದೈವದ ಪರಿಹಾರರೂಪೀ ಅಭಯವನ್ನು ಕೋರುವ ನೆಳೆಕ 
ಹೊರಟಿದ್ದಲ್ಲ ' ತನ್ನ ಮಗವ ತಾ ತಣಿಸಹೊರಟಿದೆ * ಎಂಬ ವೃಕ್ತಿ ಕೇಂದ್ರಿತ ಆತಜೆ 
ಹೊಂದಿದೆ. 


ಭಗವಂತನ ಅನಾದಿ, ಅನರಿತ ಪಾರಲೌಕಿಕ ವ್ಯಕ್ತಿತ್ವದ ಸ್ವರೂಪವನ್ನು ೮ 
ರೀತಿಯು ಜ. ಚ. ನಿ. ಯವರ ವಚನದಲ್ಲಿ ನವೀನ ರೀತಿಯಲ್ಲಿ ಹೀಗೆ ಪ್ರಕಟ 


 ಅಂಜನದ ನೆರವಿನಿಂದ ಮಣ್ಣೊಳಗಿನ ಹೊನ್ನು ತೋರುವಂತೆ ' 
ಎಕ್ಸರೆ' ನೆರವಿನಿಂದ ಗರ್ಭದ ತಿರುಳು ಹುರುಳುಗಳ ಕಾಣುವಂತೆ ' 

ದೇವ, ನಿಮ್ಮ ಅನುಭಾವ ಬಲದಿಂದ ದ 

ಶ್ರೀ ನಿಡುಮಾಮಡಿ ಶ್ರೀಗಿರಿ ಸೂರ್ಯಸಿಂಹಾಸನಾಧೀತ್ವರನ 

ಜನಿಲುವು ನೋಟಕ್ಕೆ ನಿಂದಿತ್ತು ಭಾವಕ್ಕೆ ಬಂದಿತ್ತು | 

( ವಚನ ಮಂಜರಿ ', ೩೫ 

ಶರಣರಂತೆ ಜ.ಚ.ನಿ. ಯವರೂ ಇಷ್ಟ ದೈವವನ್ನು ಅನೇಕ 
ಎಳೆಗಳ ಮೂಲಕ ಸಂಬೋಧಿಸುತ್ತಾರೆ. ಇವರಲ್ಲಿ ಶರಣಸತಿ ಲಿಂಗಪತಿ ಭಾವದ ವ 
ಇವೆ. ಪರಬ್ರಹ್ಮದ ವಸ್ತುವನ್ನು ಯೌಗಿಕ ಪರಿಭಾಷೆಯಲ್ಲಿ ನಿರೂಪಿಸಿರುವಂತೆಯೇ, 
ಸಂತೇ (ಪೋಯ ಕೋಟ ಬರ | 
ನಿರೂಪಿಸುತ್ತವೆ. ಇವರ ವಚನಗಳಲ್ಲಿ ಸಾಧನ ಜೀವನದ ತೊಳಲಾಟಗಳೂ ಇಷೆ. : 
ವಲಯದೊಳಗಿನ ಅಧಿಕಾರವು ತನಗೆ ಮುಳುವಾಗಿರುವುದನ್ನು ಕುರಿತು ಬಸವೇ | 


( | 
೪: ಡ್‌ 


ದ್‌ೆ 


ತ್ತ ತೆ ಮಠೀಯವಲಯದ ಮಿತಿಯಲ್ಲಿ ತನ್ನ ಸಾಧನೆ ಕುಂಟುತ್ತಿರುವುದರ ಬಗೆಗೂ 
ಚ. 1 2 ರಾಗಿದ್ದಾರೆ. 

1 ೀಠಾಧಿಕಾರದ ಬಲೆಯನೆಸೆದೆ ಬಿದ್ದಿಹೆನು, ಬಳಲಹೆನು 
ಉತ್ಸವದ ಅಭಿಲಾಷೆ ಅಳವಟ್ಟಿತ್ತು. ವೈಭವದ ಆಸೆ ಆವರಿಸಿತ್ತು 
ಜನಜಂಗುಳಿಯ ಹಂಗಿಗ ನಾನಾದೆ '' 
ಜಸ ('' ವಚನ ಮಂಜರಿ) 


ಈ ಹಿಂದೆಯೇ ಹೇಳಿರುವಂತೆ, ಜ. ಚ. ನಿ. ಯವರದು ಭಕ್ತ, ಸಾಧಕ ಮಾರ್ಗ 
ನಗಿ ಸಾಹಿತ್ಯಕ ಮಾರ್ಗವೂ ಹೌದು. ಈ ನಿಲುವು ಅವರ ವಚನ್ಯದಲ್ಲೇ ಹೀಗೆ 


``ಶರಣ ಸಾಹಿತ್ಯವನೆ ಬರೆದಿಹೆನೆಂಬರು 
ಬರೆದಿರೇನು ? ಭಾವಿಸುವಡೆ 

. ಶರಣರು ಲಿಂಗಾಂಗಿಗಳಲ್ಲವೆ? ಅಷ್ಟಾವರಣ ನಿಷ್ಕರಲ್ಲವೆ? 
.... ಪಂಚಾಚಾರ ಪರಾಯಣರಲ್ಲವೆ ? ಷಟ್‌ಸ್ಮಲ ನಿಷ್ಠರಲ್ಲಿದೆ ? 
ಸಾಹಿತ್ಯಕ್ಕೆ ಭಿನ್ನಭೇದಗಳುಂಟೆ ? ಪಕ್ಷನಿಪಕ್ಷಗಳುಂಟೆ ? 


ಗೆ) 


ಗಾ ಓತ್ಕದ ಸೇವೆಯೆ ಎನಗೆ ಐಕ್ಕದ ಆನಂದ ' ಎಂಬ ದೃಢ ನಿಲುವೂ ಜ. ಚ. ನಿ. 


ನವೋದಯ ಆಶಯಗಳ ಓನ್ನೆಲೆಯಲ್ಲಿ ಪ್ರಕಟವಾದ ಆಧುನಿಕ ವಚೆನಗಳ ಧಾರ್ಮಿಕ 
ಗೂ ಸಾಮಾಜಿಕ ಚಿಂತನೆಗಳು ಆಧುನಿಕ ವಚನಗಳ ರಚನಾವಿನ್ಕಾಸವನ್ನು ರೂಪಿಸುವಲ್ಲಿ 
ಪಾತ್ರವಹಿಸಿವೆ. ಆಕೃತಿ ಹಾಗೂ ಆಶಯಗಳ ಪರಸ್ಪರ ಪೂರಕತೆಯನ್ನು ನಾವು 
ಫಚನಗಳಲ್ಲಿ ಕಾಣಬಹುದು. ಆಶಯ ಹಾಗೂ ರಚನಾ ವಿನ್ಕಾಸಕ್ಕೆ ಸಂಬಂಧಿಸಿದಂತೆ, 
ರರ ವೈಯಕ್ತಿಕ ಪ್ರಯತ್ನಗಳ ವೈಶಿಷ್ಟ್ಯ, ಇತಿ ಮಿತಿಗಳನ್ನೊಳಗೊಂಡ ವಿಸ್ತಾರವಾದ 
'ಧುನಿಕ ವಚನಗಳಿವೆ. ಪ್ರಕೃತಿ ಆರಾಧನೆ, ಅಂತರಂಗದ ಭಾವಾಭಿವ್ಯಕ್ತಿ, ಸಾಹಿತ್ಯ 
ಕೈ ಸಾಮಾಜಿಕ ಸಿದ್ಧಾಂತೆ, ವಿಜ್ಞಾನ ಎಲ್ಲವೂ ಆಧುನಿಕ ವಚನ ಪ್ರಕಾರದ ವಿಶಾಲ 
ಡೆ. ಬೇಂದ್ರೆಯವರ "ಕರುಳಿನ ವಚನಗಳು ' ವಾತ್ಸಲ್ಕಭಾವದ ಹೊಳೆಯನ್ನು 
ಸ. ಕೃಷ್ಣರ ` ನನ್ನ ಅಪ್ಪರೆ ' ಪ್ರಣಯದ ಸೊಗಸನ್ನು ಪರಿಚಯಿಸುತ್ತದೆ. ದಿವಾಕರ, 
ಕವರೆ ರಚನೆಗಳು ಆಧುನಿಕ ಧಾರ್ಮಿಕ ಆಶಯದ ಮುಖವಾಣಿಯಾಗುವ 
ಕ ಗದ್ಯಗೀತಾತ್ಮಕ ರಚನೆಗಳು. ಸಿದ್ದಯ್ಯ ಪುರಾಣಿಕ, ಎಸ್‌. ವಿ. ಪರಮೇಶ್ವರ 
ತಾದ ಪ್ರಮುಖ ವಚನಕಾರರ ವಚನಗಳಲ್ಲಿ ಏಕಕಾಲಕ್ಕೆ ಜೀವನಾನುಭವವೂ 
ವೂ ಪ್ರಯೋಗಾತ್ಮಕ ನೆಲೆಯಲ್ಲಿ ಪ್ರಕಟವಾಗಿವೆ. ಜ. ಚ. ನಿ, ಮಹದೇವ 


pS ಚ 
ಫ್‌ 


ನ್ನ್ನ £4 
ಕ. 


೫೮ ಕರ್ನಾಟಕ 


ಬಣಕಾರ, ನಾ. ಚೆ. ಮೂಜಗಂರ ವಚನಗಳು ವೀರಶೈವ ಧಾರ್ಮಿಕ ಪ್ರೇರಣೆಯ 
ಚೌಕಟ್ಟಿನಲ್ಲಿ ಮೂಡಿವೆ. ಹೀಗೆ, ಆಧುನಿಕ ವಚನಗಳ ಅಭಿವ್ಯಕ್ತಿ ವೈವಿಧ್ಯಮಯವಾಗಿದೆ: 
ಈ ರೀತಿಯ ವೈವಿಧ್ಮದಲ್ಲಿಯೇ ಆಧುನಿಕ ವಚನಗಳು ಪ್ರಭಾವ ಹಾಗೂ ಪ್ರೇರಣೆಯ ನೆಳಕೆ 
ಯನ್ನು ಕಂಡುಕೊಳ್ಳುವಲ್ಲಿ ಏರ್ಪಟ್ಟ ವೈಶಿಷ್ಟೃದಿಂದಾಗಿ ಮೂರು ರೀತಿಯ ರಚನಾ ವಿನ್ಮಾಸೆ 
ವನ್ನು ಪಡೆದುಕೊಳ್ಳುತ್ತವೆ. ಸಾಂಪ್ರದಾಯಕ ವಚನಗಳು, ಪ್ರಯೋಗಾತ್ಮಕ ವಚನಗಳು ಹಾಗೂ 
ಗದ್ಮಗೀತಾತ್ಮಕ ವಚನಗಳಲ್ಲಿ ಕೊನೆಯ ಪ್ರಕಾರದಲ್ಲಿ ಕೃಷಿ ಸ್ವಲ್ಪ ಕಡಿಮೆ ಎಂದೇ ಹೇಳಬೇಕು. 
ವಿಷಯ ವೈವಿಧ್ಯದ ದೃಷ್ಟಿಯಿಂದಲೂ ರಚನಾವೈಶಿಷ್ಟದ ದೃಷ್ಟಿಯಿಂದಲೂ ಈ ಪ್ರಕಾರಡ 
ಮುಂದುವರಿಕೆ ಆಶಾದಾಯಕವಾಗಿದೆ. ೨೦ನೆಯ ಶತಮಾನದಲ್ಲಿ ಶರಣರ ವಚನ ಪ್ರಕಾರಕ್ಕೆ 
ಹೊಸ ಆಯಾಮ ದೊರಕಿತು. ಅಂತಹ ಹೊಸ ಹೊಸ ಆಯಾಮಗಳು ಈ ಪ್ರಕಾರಕ್ಕೆ 
ದೊರಕಬಹುದಾದ ಸಾಧ್ಯತೆಗಳನ್ನು ನಿರೀಕ್ಷಿಸುವತ್ತ ಈವರೆಗಿನ ಆಧುನಿಕ ವಚನ ಸೃಷ್ಟಿ 
ನಮ್ಮನ್ನು ಪ್ರೇರೇಪಿಸುತ್ತದೆ. 


ಜ. ಚ. ನಿ. ಯವರನ್ನು ಬಿಟ್ಟರೆ ಹೆಚ್ಚು ಸಂಖ್ಯೆಯಲ್ಲಿ ವೀರಶೈವ ಧಾರ್ಮಿಕ 
ಚೌಕಟ್ಟಿನಲ್ಲಿ ವಚನಗಳನ್ನು ರಚಿಸಿದವರು ಮಹದೇವ ಬಣಕಾರರು. ಇವರು ವಚನಗಳನ್ನು 
ಸ್ಥಲಾನುಸಾರಿಯಾಗಿ ವಿಂಗಡಿಸಿಕೊಂಡು ರಚಿಸಿದ್ದಾರೆ. ಬಹಳಷ್ಟು ವಚನಗಳು ಶರಣ 
ವಚನಗಳ ಸತ್ವದಿಂದ ಪ್ರಭಾವಿತವಾಗಿವೆ. ಆದರೂ ಹೋಲಿಕೆ, ದೃಷ್ಟಾಂತಗಳಲ್ಲಿನ 
ನಾವೀನ್ಮತೆ ಓದುಗರ ಗಮನ ಸೆಳೆಯುತ್ತದೆ. ಧಾರ್ಮಿಕ ವಲಯದ ಭ್ರಷ್ಟಸ್ವರೂಪವನ್ನು 
ಖಂಡಿಸುವಲ್ಲಿ ಇವರ ವಚನಗಳು ವಿಚಿತ್ರ ರೀತಿಯ ಮೊನಚನ್ನೂ ತೀಕ್ಷ್ಣತೆಯನೂ 
ಪಡೆಯುತ್ತವೆ. 'ಗುರು', 'ಲಿಂಗ',  ಜಂಗಮ', `ಮಾಯೆ', `ಅನುಭಾವ ' ಇತ್ಕಾರ 
ವಿಷಯಗಳಿಗೆ ಸಂಬಂಧಿಸಿದ ಬಣಕಾರರ ವಚನಗಳು ಶರಣರ ಪ್ರಸಿದ್ಧ ವಚನಗಳ `ದನಿ 
ಯನ್ನೇ ನೆನಪಿಗೆ ತರುತ್ತವೆ. ಆದರೂ ವಿಷಯ ಪ್ರತಿಪಾದನೆಯಲ್ಲಿ ಸ್ವಂತಿಕೆ ಇಲ್ಲದಿಲ್ಲ 
ದೇವಾಲಯ, ತೀರ್ಥಸ್ಥಾನಗಳನ್ನು ಅವರು ಖಂಡಿಸಿರುವ ರೀತಿ ಚಮತ್ಮಾರಿಕವಾಗಿದೆ. 


"`ನಿಮ್ಮ ನೋಡಲೆಂದು ದೇವಾಲಯಕೆ ಹೋದರೆ 

ಅಲ್ಲಿ ದೇವ ಲಯನಾಗಿದ್ದನಯ್ಯ ; 

ನಿಮ್ಮ ನೋಡಲೆಂದು ತೀರ್ಥಯಾತ್ರೆಗೆ ಹೋದರೆ 

ಅಲ್ಲಿ ದೇವ ತೀರ್ಥ ಅರ್ಥಿಯಾಗಿದ್ದನಯ್ಯ !" 

(" ಮಹದೇವ ಬಣಕಾರ ವಚನಗಳು ' ಪು. : ೩೩ 
ಸಂಖ್ಯೆ: ೬೪) 
ಮಧ್ಯಮ ವರ್ಗದ ಆಶಯಗಳು ಆಧುನಿಕ ವಚನಗಳ ಸಾಮಾಜಿಕ ಧೋರ! 

ಯನ್ನು ನಿರ್ಧರಿಸಿವೆ.ಅಧಿಕಾರದ ದಬ್ಬಾಳಿಕೆಯ ವಿರುದ್ದ ದನಿ ಎತ್ತಬೇಕಾದರೂ ಮಧ್ಮವ 
ವರ್ಗಕ್ಕಿರುವ ಮಿತಿ ವಿಶಿಷ್ಟವಾದುದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿನ ಜನಸಾಮಾನ್ಮ 
ಸ್ಥಿತಿ ಗತಿಗಳ ವಿವೇಚನೆಯು ಆಧುನಿಕ ವಚನಗಳಲ್ಲಿ ಸಶಕ್ತವಾಗಿಯೇ ನಡೆದಿದೆ. ಚುನಾವ 
ತಂತ್ರ, ಕಾನೂನು, ಶಾಸನ, ಮಹಿಳೆಯ ಶೋಷಣೆ, ದಿಕ್ಕುಕಾಣದ ಯುವ ಪೀಳಿಗೆ, ಇತ್ಕಾ 


ತನ ಸಾಹಿತ್ಯ ೫೯ 
141 

ಗಳ ಬಗೆಗೆ ಆಧುನಿಕ ವಚನಕಾರರು ಎಚ್ಚರವಾಗಿದ್ದಾರೆ. ಒಟ್ಟಿನಲ್ಲಿ ಸ್ವಾತಂತ್ರ್ಯಾ 
ನ ಪರಿಸ್ಥಿತಿಯ ಬಗೆಗೆ ಆಧುನಿಕ ವಚನಗಳು ಹೆಚ್ಚಿನ ಆಶಾವಾದವನ್ನು ವ್ಯಕ್ತ 


ಹ್‌ 


ತನ್ನೆಲ್ಲ ಸೌಂದರ್ಯ, ಸಮೃದ್ಧಿ, ವೈವಿಧ್ಯದಿಂದ ವಿಜೃಂಭಿಸುವ ಈ ಬದುಕಿನ ಕರಾಳ 
ಕನ್ನು ಅರ್ಥೈಸುವಲ್ಲಿ ಆಧುನಿಕ ವಚನಕಾರರ ಪ್ರಧಾನ ಒಲವು ಸೌಂದರ್ಯಾತ್ಮಕ 
ಲ್ಲಿಯೇ ಇದೆ. ಜೀವನದ ವೈಭವದಲ್ಲಿ ಬಡತನವೂ ಒಂದು ಭಾಗ್ಯಪ್ರಪಂಚ 
ತಶಯವು ಬದುಕಿಗೆ ಜೀವಚೈತನ್ಮವನ್ನು ಒಪ್ಪಿಕೊಳ್ಳುವ ಜೀವಪರ ಧೋರಣೆ 


ಡಾ 
ರ್‌ 


ಒಂದು ಶತಮಾನದ ಇತಿಹಾಸ ಹೊಂದಿರುವ ಕನ್ನಡ ಕಾದಂಬರಿಯು, ಕನ್ನಃ 
ಸೃಜನಶಕ್ತಿಯ ಅನೇಕ ಪ್ರಯೋಗಗಳನ್ನು, ಸಾಮರ್ಡ್ಮಗಳನ್ನು ಅಭಿವೃಕ್ತಗೊಳಿಸುತ 
ಬಂದಿರುವುದು ಅಧ್ಯಯನ ಯೋಗ್ಯವಾಗಿದೆ. ಐರೋಪ್ಮ ಕಾದಂಬರಿ ಔದ್ಯೋಗಿಕ ಕ್ರಾಂ 
ಮತ್ತು ಬಂಡವಾಳಶಾಹಿ ಆರ್ಥಿಕ ವೃವಸ್ಥೆಗಳ ಮುಖಾಮುಖಿಯಲ್ಲಿ FR 
ಭಾರತೀಯ ಕಾದಂಬರಿಯು ವಸಾಹತುಶಾಹಿ ಮತ್ತು ಹೊಸ ರಾಷ್ಟ್ರೀಯತೆಯ ಅನುಭವಃ 
ಹಿನ್ನೆಲೆಯಲ್ಲಿ ಮೈದೋರಿತು. ಆಂಗ್ಲಭಾಷಾ ಶಿಕ್ಷಣ, ಸಂಪರ್ಕ ಹಾಗೂ ಬ್ರಿಟಿಷ ಅಡಳಿತದಿಂ 
ಭಾರತೀಯ ಲೇಖಕರಿಗೆ ಯುರೋಪಿನ ಸಾಹಿತ್ಯರೂಪಗಳ ಬಗ್ಗೆ ಹೊಸ ಅರಿವು ಬಂದಿತೆ 
ಒಂದೆಡೆಗೆ ಮಹಾಕಾವ್ಮ ನಾಟಕ ಪುರಾಣ ಇತಿಹಾಸಗಳ ಆದರ್ಶಗಳನ್ನು, ಇನ್ನೊಂದೆಡೆ! 
ಜನಜೀವನದ ಏರುಪೇರುಗಳನ್ನು, ವಿವರಗಳನ್ನು ಗರ್ಭೀಕರಿಸಿಕೊಂಡಿದ್ದ ಪಾಶ್ಚಾಃ 
ಕಾದಂಬರಿ ಪ್ರಕಾರ, ಭಾರತೀಯರಿಗೆ ಸಿದ್ಧರೂಪದಲ್ಲಿ ದೊರೆತದ್ದು ನಿಜ. ಆದರೆ ಅಥ 
ಎಲ್ಲ ವಿಚಾರಗಳಲ್ಲಿ ವಿದೇಶಿ ಮಾದರಿಯಾಗಿ ಮುಂದುವರೆಯಲಿಲ್ಲ. ಪರಂಪರಾಗ 
ಭಾರತೀಯ ಬದುಕಿನ ತತ್ವಾದರ್ಶಗಳನ್ನು, ಮೌಲ್ಯಗಳನ್ನು ಕಾದಂಬರಿ ಪ್ರಕಾರ ಒಳಗೊಳ್ಳೇ 
ಸಾಧ್ಯವಾಯಿತು. 


ಕನ್ನಡ ಕಾದಂಬರಿಯು ಒಂದು ಸಾಹಿತ್ಯದ ಪ್ರಕಾರವಾಗಿ ಸ್ವೀಕೃತವಾಗುವ ಮೊದ 
ಆ ದಿಸೆಯಲ್ಲಿ ಭಾಷಿಕ ಸಿದ್ದತೆ ಆರಂಭಗೊಂಡಿತ್ತು.” ಯಾದವನ `ಕಲಾವತಿ' (೧೮೧ 
ಮುಮ್ಮಡಿ ಕೃಷ್ಣರಾಜ ಒಡೆಯರ ಸೌಗಂಧಿಕಾ ಪರಿಣಯ ' (೧೮೨೧)ಗಳು ಗದ್ಮ ಕಾ: 
ಗಳಂತಿದ್ದು, ಕಥಾನಕದಲ್ಲಿ ಬಣ್ಣನೆಯಲ್ಲಿ `"Rಂm೩ಗಂ' ಮಾದರಿಗಳನ್ನು ಹೋಲುತ್ತಃ 
ಕೆಂಪು ನಾರಾಯಣನ ಮುದ್ರಾಮಂಜೂಷ ' ಭಾಷೆಯ ಸರಳತೆ ಸ್ಪಷ್ಟತೆಗಳಿಂದ ಕಥ 
ಸಂವಹನಕ್ಕೆ ನಾಂದಿ ಹಾಡಿತು. ಕಾದಂಬರಿ ರೂಪುಗೊಳ್ಳುವ ಮೊದಲಿನ ಪ್ರಯತ್ನಗಳಲ್ಲಿ ಇದ 
ಹೆಚ್ಚಿನ ಮಹತ್ವ ನೀಡಲಾಗುತ್ತಿದೆ. ಆದರೆ ಮುದ್ರಾಮಂಜೂಷವಾಗಲಿ, ಮುದ್ದಣ ಕವೀ 
ಅಪೂರ್ಣವಾದ ಗೋದಾವರಿಯಾಗಲಿ, ಇಂತಹ ಇನ್ನೂ ಕೆಲವು ಪ್ರಯತ್ನಗಳಾಗಲಿ ಕನ್ನ 
ಗದ್ಯವು ಕಾದಂಬರಿಗಾಗಿ ಸಿದ್ಧಗೊಳ್ಳಲು ಕಾರಣವಾದವೇ ಹೊರತು ಕಾದಂಬರಿ ಸ್ವರೂಪ 
ವಿಶೇಷ ಕೊಡುಗೆ ನೀಡಲಿಲ್ಲ. ಕ 


ಕಾದಂಬರಿ ಸ್ವರೂಪ ಕನ್ನಡದಲ್ಲಿ ರೂಢಗೊಂಡದ್ದು ಗಳಗನಾಥ ಮ 
ವೆಂಕಟಾಚಾರ್ಯರ ಅನುವಾದಗಳಿಂದ. ಮರಾಠಿಯ ಹರಿನಾರಾಯಣ ಆಪ್ಟೆಯವರ ಕಾದಂ! 


'ಟಿಕ ಭಾರತಿ ೬೧ 


ಗಳಗನಾಥರ ಮೂಲಕ, ಬಂಗಾಲಿಯ ಬಂಕಿಮಚಂದ್ರರ ಕಾದಂಬರಿಗಳು 
| ೯ರ ಮೂಲಕ ಕನ್ನಡಕ್ಕೆ ಬಂದವು. ಬಂಗಾಲದಲ್ಲಿ ಬೀಸುತ್ತಿದ್ದ ರಾಷ್ಟೀಯತೆ 
ತ್ತು ಸುಧಾರಣೆಯ ಗಾಳಿ ವೆಂಕಟಾಚಾರ್ಯರ ಅನುವಾದದಿಂದಾಗಿ ದೂರದ ಮೈಸೂರು 
್ರಂತ್ಯಕ್ಕೂ ವ್ಯಾಪಿಸಿತು. ಬಂಗಾಲಿ ಭಾಷೆಯ ಯಥಾವತ್ತಾದ ಅನುವಾದದಿಂದ ಒಂದು 
Yr ಯ ಕೃತಕತೆ, ಸುದೀರ್ಪ ಸಮಾಸ ವಾಕ್ಕಗಳಿಂದ ಭಾಷೆಯ ಪೆಡಸುತನ ಅಲ್ಲಲ್ಲಿ ಕಾಣಿಸಿದರೂ, 
ದೆಂಬರಿಗಳು ಓದುಗರನ್ನು ಸೆಳೆದುಕೊಂಡವು. ಅದರಂತೆ ಉತ್ತರ ಕರ್ನಾಟಕದಲ್ಲಿ ಗಳಗನಾಥರ 
ಸುವಾದಗಳು ಸ್ವದೇಶಿ ಭಾವನೆಗಳಿಗೆ ಪ್ರಚೋದನೆ ನೀಡಿದವು. ಗಳಗನಾಥರ ಶೈಲಿ 
'ಜವಾಗಿಯೂ ಸರಳವಾಗಿಯೂ ಓದುಗರಿಗೆ ಆಪ್ತವೆನಿಸಿತು. ನಿರೂಪಕ ಓದುಗರೊಂದಿಗೆ 
ಔತ ಪ್ರಬಂಧಗಳ ಹಾಗೆ ಆತ್ಮೀಯ ಸಂಬಂಧ ಸ್ಥಾಪಿಸುತ್ತಾನೆ. ''ಪ್ರಿಯ ವಾಚಕರೆ.. 
ಶ್ರಾಯಸ್ವರಾದ ನಿಮ್ಮಲ್ಲಿ ಬಹುಜನರು ಮನಸ್ಸಿನಲ್ಲಾದರೂ ಒಪ್ಪಿಕೊಳ್ಳ ಬಹುದೆಂದು 
ನುಭವದಿಂದ ಹೇಳಬಹುದಾಗಿದೆ." `` ಸದ್ಯಕ್ಕೆ ಹೆಗ್ಗನ ವಾಸಸ್ಥಳದ ಪರಿಚಯವನ್ನು ನಾವು 
ಭಾಡಿಕೊಡುವೆವು. ಅದಕ್ಕಾಗಿ ವಾಚಕರು ನಮ್ಮೊಡನೆ ಹೆಗ್ಗನ ಬೆನ್ನುಹತ್ತಿಬರಬೇಕು. ' ಈ 
ನಾದ ಬರವಣಿಗೆಯ ಕಾರಣ ಅಂದಿನ ಸುಶಿಕ್ಟಿತರಲ್ಲಿ ಕಾದಂಬರಿಗಳು ಜನಪ್ರಿಯಗೊಂಡವು. 
ರಾಠಿ ಕಾದಂಬರಿಗಳ ಅನುವಾದದ ಹಿಂದೆ ಗಳಗನಾಥರಿಗೆ ಕನ್ನಡಿಗರಲ್ಲಿ ದೇಶದ ಬಗ್ಗೆ ಭಾಷೆಯ 
ಸ್ವಾಭಿಮಾನ ತುಂಬುವ, ನೈತಿಕ ಮೌಲ್ಯಗಳನ್ನು ಜಾಗೃತಗೊಳಿಸುವ ಉದ್ದೇಶ ಮಿಗಿಲಾಗಿತ್ತು. 
ಾಧವಕರುಣಾವಿಲಾಸ ಎಂಬ ಸ್ವತಂತ್ರ ಕಾದಂಬರಿಯನ್ನೂ ಅವರು ಬರೆದರು. ವೆಂಕಟಾಚಾರ್ಯರು 
ತತ್ತು ಗಳಗನಾಥರು ತಮ್ಮ ಅನುವಾದ ಕೃತಿಗಳಿಂದ ಕನ್ನಡ ಕಾದಂಬರಿಗೆ ಖಚಿತ ಆಕಾರ 
ಡಲು ಯತ್ನಿಸಿದರು. ಸುಶಿಕ್ಷಿತ ಮಧ್ಯಮ ವರ್ಗದ ಜನರು ಅವರ ಕಾದಂಬರಿಗಳಿಂದ 
ರತೀಯತೆಯ ದೃಷ್ಟಿಕೋನವನ್ನು, ಕಾದಂಬರಿ ಓದುವ ಹವ್ಯಾಸವನ್ನು ಬೆಳೆಸಿಕೊಂಡರು. 
ಶದಂಬರಿ' ಎಂಬ ಹೆಸರು ಸಾಹಿತ್ಯ ಪ್ರಕಾರಕ್ಕೆ ವಿಶಿಷ್ಟವಾಗಿ ಬಳಿಕೆಗೊಂಡದ್ದು ಕೂಡ 
ರಿಂದಾಗಿಯೆ *. ಅನುವಾದಯುಗದಲ್ಲಿ ಕನ್ನಡದ ಸ್ವತಂತ್ರ ಕಾದಂಬರಿಗಳು ಕೂಡ 
ಿಸಿಕೊಂಡವು. ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ, ಬೋಳಾರ ಬಾಬುರಾವರ ವಾಗ್ದೇವಿ, 
ೂ ರ ವಾಸುದೇವಾಚಾರ್ಯರ ಇಂದಿರೆ, ಎಂ. ಎಸ್‌. ಪುಟ್ಟಣ್ಣನವರ ಮಾಡಿದ್ದುಣ್ಣೊ 
ಹಾರಾಯಾ ಮುಖ್ಯವಾದ ಸ್ವತಂತ್ರ ಕಾದಂಬರಿಗಳು. ಸನಾತನ ಮೌಲ್ಯಗಳನ್ನು ಎತ್ತಿಹಿಡಿದು, 
1 ತೆ ತುಂಬುವುದು ಇವುಗಳಲ್ಲಿಯ ಪ್ರಧಾನ ಆಶಯವಾಗಿದೆ. ಪರಕೀಯ ಆಡಳಿತವನ್ನು, 
ಓಹತುವಾದವನ್ನು ಅಲ್ಲಗಳೆಯುವ (ದುರ್ಬಲ) ಧ್ವನಿಯೂ ಇವುಗಳಲ್ಲಿದೆ. ಇದೇ ಕಾಲಕ್ಕೆ 
ತ್ಕ ವಿಚಾರವಾದದ ಬೆಳಕಿನಲ್ಲಿ ಭಾರತೀಯ ರೂಢಿ -ಸಂಪ್ರದಾಯ ಶರಣತೆಯನ್ನು ಪ್ರಶ್ನಿಸುವ 
ಬ ಾರಿಕೆಯೂ ಇಲ್ಲಿ ವ್ಯಕ್ತವಾಗಿದೆ. ಇಂದಿರಾಬಾಯಿ ಕಾದಂಬರಿಯು ವಾಸ್ತವವಾದಿ ಮಾರ್ಗದ, 
ಮಾಜಿಕ ಪ್ರಜ್ಞೆಯ ಮಹತ್ವದ ಕೃತಿ. ಕನ್ನಡ ಕಾದಂಬರಿಯ ಮೊದಲ ಹೆಜ್ಜೆಗಳಲ್ಲಿ ಹುಟ್ಟಿಕೊಂಡ 
| ಏದಂಬರಿ ವಿಧವಾ ಸಮಸ್ಯೆನ್ನು ಪ್ರಬುದ್ಧವಾಗಿ, ಕಲಾತ್ಮಕವಾಗಿ ಚಿತ್ರಿಸುತ್ತದೆ. ಬಾಲ್ಯವಿವಾಹಕ್ಕೆ 
3 ಯಾಗಿದ್ದ ಇಂದಿರಾಬಾಯಿ ತೋರುವ ದಿಟ್ಟತನ, ಬಂಡು ಸ್ವಭಾವ ಅಂದಿನ ಇ 
'ಜವಾಗಿರಲಿಲ. ಅದರ ಒಂದು ಭಾಗವಾಗಿ ಈ ವಿವರಣೆಯನ್ನು ಗಮನಿಸಬೇಕು. '` ಆ 
ಲೆ ಸಂತರು ನಾಲೈ ದು ದಿವಸಗಳ ಪರ್ಯಂತರ ಭಕ್ತಿವಿಜಯ, ದಾಸಬೋಧ, ಸಂತಸೇವಾಮೃತ 
ಮುಂತಾದ ಅನೇಕ ಗ್ರಂಥಗಳನ್ನೋದಿ ವಿವರಣ ಭಾಷಣ ನಿರೂಪಣಗಳನ್ನು ಮಾಡಿದರು. 


೬೨ ಕರ್ನಾಟಕ ಭಾರ 


ಆದರೂ ಇಂದಿರಾಬಾಯಿಯ ಮನಸ್ಸು ಲೇಶಾಂಶವಾದರೂ ಪರಿಣಮಿಸಲಿಲ್ಲ. ಅವಳು 
ಮೊದಲಿನಂತೆಯೇ ಯಾರನ್ನಾದರೂ ಕಾಣಿಸಿಕೊಳ್ಳದೆ ಸಂತಮಂಡಲಿಯವರಲ್ಲ್ಯಾವನಾದರೂ' 
ಒಂದೊಂದು ಸಮಯದಲ್ಲಿ ಅವಳಿದ್ದ ಕೋಣೆಯ ಬಾಗಿಲಿನ ಸಮೀಪ ಬಂದರೆ, ಕೂಡಲೆ 
ಬಾಗಿಲು ಮುಚ್ಚುವುದು, ಅಥವಾ ಅವನು ಅಲ್ಲಿಂದಲೇ ತಿರುಗಿ ಹೋಗುವ ಹಾಗೆ ತನ್ನೊಳು" 
ತಾನೇ ಏನಾದರೂ ಮಾತನಾಡುವುದು, ಏವಂಚ ಅವಳು ಸಂತಮತಾವಲಂಬನ ಮಾಡುವುದು! 
ದುರ್ಲಭವೆಂದು ಕಾಣಿಸುವ ಹಾಗಿನ ಎಲ್ಲಾ ಚಿನ್ಹೆಗಳನ್ನು ತೋರಿಸುತ್ತಾ ಬಂವಳು. ತಂಡೆ 
ತಾಯಿಗಳು ಎಷ್ಟು ಸಾರಿ ಹೇಳಿದರೂ ಕೇಳುತ್ತಿದ್ದಿಲ್ಲ. -” ಗಂಡ ಸತ್ತಾಗ ಇಂದಿರಾಬಾಯಿ 
ತಾಯಿ ತಂದೆಯರಿಗೆ ಹೇಳುವ ಮಾತುಗಳಲ್ಲಿಯೂ ಸ್ತ್ರೀವಾದಿ ಧೋರಣೆಯು ಸ್ಪಷ್ಟವಾಗಿದೆ. ' 
ಇದರಂತೆ ವಾಗ್ದೇವಿ ಮತ್ತು ಇಂದಿರೆ ಕೂಡ ಸ್ತ್ರೀ ಸಮಸ್ಯೆಗೆ ಸಂಬಂಧ ಪಡುತ್ತವೆ. 
ಇಪ್ಪತ್ತನೆಯ ಶತಕದ ಆಚೀಚೆಯ ಕಾಲಾವಧಿಯಲ್ಲಿ ಓದುಗರ ಗಮನವನ್ನು ಸಾಮಾಜಿಕ 
ಸಮಸ್ಯೆಯತ್ತ ಸೆಳೆಯುವಲ್ಲಿ ಕಾದಂಬರಿಗಳು ಸಮರ್ಥವಾದವು. 


ಪುಟ್ಟಣ್ಣನವರ ಮಾಡಿದ್ದುಣ್ಣೊ ಮಹಾರಾಯ ಕಾದಂಬರಿಯು ಮೈಸೂರು ಸಂಸ್ಥಾನದ ' 
ಇತಿಹಾಸದ ಆವರಣ ಪಡೆದರೂ ವಾಸ್ತವಮಾರ್ಗದ ಒಳ್ಳೆಯ ಪ್ರಯೋಗವಾಗಿದೆ. 
ಕಾದಂಬರಿಯ ಸಾಹಿತ್ಯದ ಸ್ವರೂಪ ಕಥೆ - ಉಪ ಕಥೆಗಳ ನಿರೂಪಣೆಯಲ್ಲಿ, ಪಾತ್ರಗಳ 
ಸ್ವಭಾವ ಚಿತ್ರಣದಲ್ಲಿ ಅನುಭವಕ್ಕೆ ಬರುತ್ತದೆ. `` ತಮ್ಮ ಕಾದಂಬರಿಯ ಬಹಳ ಚಿಕ್ಕದಾದ" 
ಮೂಲ ಕಥೆಗೆ ಸಹಾಯಕವಾಗುವ ಇನ್ನಿತರ ಉಪಕಥೆಗಳು, ವೃತ್ತಾಂತಗಳು, ವರ್ಣನೆಗಳು? 
ಮೊದಲಾದವುಗಳನ್ನು ರೋಚಕವಾಗಿ ಹೇಳುತ್ತಾ ಹೋಗುವ ಪುಟ್ಟಣ್ಣನವರ ನಿರೂಪಣಾ 
ವಿಧಾನದಲ್ಲಿ ಕುತೂಹಲ ಕಡೆಯವರೆಗೂ ಇರುತ್ತದೆ ''” ಎಂಬುದು ಗಮನಾರ್ಹವಾಗಿದೆ. 
ಮೊದಲ ಹಂತದ ಕನ್ನಡದ ಈ ಕಾದಂಬರಿಗಳಿಂದ ಒದಗಿದ ಪ್ರಯೋಜನಗಳಲ್ಲಿ ಎರಡು 
(ಅಂಶಗಳು ಮುಖ್ಯವೆನಿಸುತ್ತವೆ. ಮೊದಲನೆಯದಾಗಿ ಕನ್ನಡ ಕಾದಂಬರಿಗಳ ವಾಸ್ತವವಾದಿ 
ಮಾರ್ಗವು ಗಟ್ಟಿಯಾಗಿ ತಲೆಯೆತ್ತಿತು. ಸಾಮಾಜಿಕ ಸಮಸ್ಯೆಗಳ ಚಿಂತನೆ ಇಲ್ಲಿ ಪ್ರಧಾನ 
ವಾಯಿತು. ಎರಡನೆಯದಾಗಿ ಕಾದಂಬರಿಯ ಭಾಷೆ, ಅಭಿವ್ಯಕ್ತಿ, ತಂತ್ರಗಳು ಸಿದ್ದಗೊಂಡವು.' 
ಮುಂದಿನ ಕಾದಂಬರಿಕಾರರಿಗೆ ಇದು ನೆಲೆಗಟ್ಟಾಯಿತು. ; 


ಮುಂದಿನ ದಶಕಗಳಲ್ಲಿ ಕನ್ನಡ ಕಾದಂಬರಿಯು ಸ್ವತಂತ್ರ ಅಸ್ತಿತ್ವ ಪಡೆಯಿತಷ್ಟೇ! 
ಅಲ್ಲ, ಈ ಪ್ರಕಾರದ ಹಿರಿಮೆ ಗರಿಮೆಗಳಿಗೆ ನಿದರ್ಶನವಾಗಬಲ್ಲ ಕೃತಿಗಳನ್ನು ನೀಡಿತು." 
ಬಾರತೀಯ ಸ್ವಾತಂತ್ರ್ಯ ಹೋರಾಟ, ಸ್ವದೇಶಿ ಆಂದೋಲನ, ಗಾಂಧೀಜಿಯವರ? 
ವಿಚಾರಧಾರೆಗಳಿಂದ ಅಂದಿನ ಬರಹಗಾರರು ಒಂದಿಲ್ಲೊಂದು ತೆರನಾಗಿ ಪ್ರಭಾವಿತರಾಗಿದ್ದರು. 
ಶಿಕ್ಷಣದ ಪ್ರಸಾರದಿಂದಾಗಿ ಡಿಕನ್ಸ್‌, ಸ್ಕಾಟ್‌, ರೋಲಾ, ಟಾಲಸ್ಟಾಯ, ಗಾರ್ಕಿಯಂತಹ 
ಕಾದಂಬರಿಕಾರರು ಪರಿಚಿತವಾಗಿದ್ದರು. ಇವುಗಳಿಂದಾಗಿ ಈ ಹಂತದ ಕನ್ನಡ ಕಾದಂಬರಿಗಳು. 
ವಸ್ತು - ತಂತ್ರಗಳಿಂದ ಮತ್ತೆ ಭಿನ್ನವಾಗಿ ಕಾಣಿಸುತ್ತವೆ. ಕಾನೂರು ಹೆಗ್ಗಡತಿ, ಮರಳಿ ಮಣ್ಣಿಗೆ, 
ಸಮರಸವೆ ಜೀವನ, ಗ್ರಾಮಾಯಣ ಮುಂತಾದ ಪ್ರಮುಖ ಕಾದಂಬರಿಗಳಲ್ಲಿ ಬದುಕಿನ 
ಪ್ರವಾಹವೇ ತುಂಬಿಕೊಂಡಿದೆ. ಕಾನೂರು ಹೆಗ್ಗಡತಿ ಕಾದಂಬರಿಯು ಮಲೆನಾಡಿನ] 
ಜೀವನಕ್ರಮದ ಸೂಕ್ಕಾತಿಸೂಕ್ಕ್ಮ ವಿವರಗಳನ್ನು ಕಥ'ನಕ್ರಮದ ಕಲೆಗಾರಿಕೆಯಲ್ಲಿ 
ಇನ್ನಿಲ್ಲದಂತೆ ಹಿಡಿದಿಟ್ಟಿದೆ. ಸಮಾಜದ ಅನೇಕ ಸ್ತರಗಳ ಜನಜೀವನ ಓದುಗರ ಕೈಗೆ 


ಕಾದಂಬರಿ ಕ ೬೩ 


ಎಟಕುವಂತಿದೆ. ಬೇಟೆ, ಜೂಜು, ಕಳ್ಳಂಗಡಿ, ಕೊಯ್ಲು, ಪ್ರಣಯ, ಕಾಮ, ತ್ಕಾಗ, ಆದರ್ಶ, 
ಕನಸು, ಆಸೆ, ಭ್ರಮೆ, ಮೋಸಗಳ ಜನರೆಲ್ಲ ಅವರವರ ಪರಿಸರದಲ್ಲಿ ಉಸಿರಾಡುತ್ತಾರೆ. 
ಆಧುನಿಕ ಶಿಕ್ಷಣದ ಬಳುವಳಿಯಾದ ವೈಚಾರಿಕತೆ ಹೂವಯ್ಯನನ್ನು ಕಾಡಿನ ಬದುಕಿಗೆ 
ಪರಕೀಯನಾಗಿ ಮಾಡಿದೆ. ಆದರೆ ಪ್ರಕೃತಿ, ಕಾಡು, ಗಿಡಮರಗಳು ಆತನನ್ನು ಸೂಕ್ಷ್ಮನನ್ನಾಗಿ, 
ಸಂವೇದನಾಶೀಲನನ್ನಾಗಿ ಮಾಡುತ್ತವೆ. ಆತನ ವ್ಯಕ್ತಿತ್ವ ಊರ್ದ್ವಗಾಮಿಯಾಗಿದ್ದರೆ, 
ರಾಮಯ್ಯ, ಚಂದ್ರಯ್ಮಗೌಡರು, ಸುಬ್ಬಮ್ಮ, ಕೃಷ್ಣಪ್ಪರು ಅವನತಿಗೆ ಸಾಗುತ್ತಾರೆ. 
ವಾಸುವಿನ ಜೇಬುದರ್ಶನ, ಶಾಮಯಗೌಡರ ನಾಮದ ಪೆಟ್ಟಿಗೆಯ ವರ್ಣನೆ, ಕೌಲಿಕರು 
ಹಾಕುವಿಕೆಗಳೆಲ್ಲ ವಾಸ್ತವವಾಗಿ ಧೋರಣೆಯ ಉತ್ತಮ ನಿದರ್ಶನಗಳಾಗಿವೆ. ಒಟ್ಟಿನಲ್ಲಿ 
ಇಲ್ಲಿಯ ಬದುಕಿನ ವೇಗ ರಭಸದ್ದಾಗಿದೆ ; ಪ್ರತಿ ವಿವರ ವರ್ಣನೆಗಳೂ ಸಾವಯವಸಂಬಂಧ 
ಪಡೆದಿವೆ. 


ಕಾರಂತರ ಮರಳಿ ಮಣ್ಣಿಗೆಯಲ್ಲಿ ಕರಾವಳಿ ತೀರದ ಮೂರು ತಲೆಮಾರಿನ _ 
ಬದುಕು ಹರಹಿಕೊಂಡಿದೆ. ರಾಮೈತಾಳರ ಸಹಜ ಮಣ್ಣಿನ ಬದುಕು, ಲಚ್ಚನ ನೆಲೆ ತಪ್ಪಿದ 
ಬದುಕು, ರಾಮನ ಪ್ರಜ್ಞಾಪೂರ್ವಕ ಆಯ್ಕೆಯಾದ ಮಣ್ಣಿನ ಬದುಕುಗಳು, ಹಲವು 
ಸಂಬಂಧಗಳ ಸಂಘರ್ಷ, ಸಾತತ್ಕ, ಸಮಸ್ಯೆ, ಸೋಲು, ಗೆಲವುಗಳಲ್ಲಿ ಮೂರ್ತಗೊಂಡಿವೆ. 
ದಕ್ಷಿಣಕನ್ನಡ ಜಿಲ್ಲೆಯ ಬದಲಾಗುತ್ತಿರುವ ಜೀವನಕ್ರಮ ಮತ್ತು ಜೀವನ ಮೌಲ್ಕಗಳ 
ವಿಶ್ಲೇಷಣೆಯು, ಅನೇಕ ಸಂಗತಿಗಳತ್ತ ಬೆಳಕುಬೀರುತ್ತದೆ. ಪಾರೋತಿ, ಸರಸೋತಿಯರ 
ಪಾತ್ರಗಳು ಕನ್ನಡ ಕಾದಂಬರಿಗಳ ಪಾತ್ರವರ್ಗದಲ್ಲಿಯೇ ಉಜ್ಜಲವಾಗಿವೆ. ಇದರಂತೆ 
ಪಾದಳ್ಳಿಯ ಬದುಕಿನ ಸುತ್ತ ಹೆಣೆದುಕೊಂಡ ಗ್ರಾಮಾಯಣ ಉತ್ತರ ಕರ್ನಾಟಕದ ಜನ 
ಜೀವನಕ್ಕೆ ಕನ್ನಡಿ ಹಿಡಿಯುತ್ತದೆ. ಸಮರಸವೆ ಜೀವನ ಇನ್ನೂ ಹೆಚ್ಚಿನ ಕಾಲ ಪ್ರದೇಶಗಳ 
ವ್ಯಾಪ್ತಿಯಲ್ಲಿ ವ್ಯಕ್ತಿಗಳ ವಿಕಾಸ, ಅಧಃಪತನ, ಗುಣಾವಗುಣಗಳ ಚಿಂತನೆಗೆ ತೊಡಗುತ್ತದೆ. 
ನಿಸರ್ಗ ಮತ್ತು ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳು ವಿಶಿಷ್ಟ ಪ್ರಾದೇಶಿಕತೆಯ 
ಕೃತಿಗಳಾಗಿವೆ. ಗ್ರಾಮ ಸಂಸ್ಕೃತಿಯ ವಿವಿಧ ಮುಖಗಳು, ವಿವರಗಳು ಇಲ್ಲಿ ಹಾಸುಹೊಕ್ಕಾಗಿವೆ. 
ಮಿರ್ಜಿ ಅಣ್ಣಾರಾಯರು ಉತ್ತರ ಕರ್ನಾಟಕದ ಗಡಿ ಪ್ರದೇಶವೊಂದರ ಆಡುಭಾಷೆಗೆ 
ಸಮೀಪದಲ್ಲಿ ಕೃತಿ ರಚಿಸಿ ನಿಸರ್ಗ ಕೃತಿಯಲ್ಲಿ ಪ್ರಾದೇಶಿಕತೆಯನ್ನು ಸಮರ್ಥವಾಗಿ 
ತಂದಿದ್ದಾರೆ. ಕಾದಂಬರಿ ಪ್ರಕಾರದ ತಂತ್ರದ ಬಗ್ಗೆ ತಲೆಕೆಡೆಸಿಕೊಳ್ಳದೆಯೂ, ಹಳ್ಳಿಯ 
ಪ್ರೇಮಿಗಳ ಬದುಕನ್ನು ಹೃದಯಂಗಮವಾಗಿ ಬಿಡಿಸಿದ್ದಾರೆ. ಮಲೆಗಳಲ್ಲಿ ಮದುಮಗಳು 
ಕೃತಿಯಲ್ಲಂತೂ ಬದುಕು ಸಹಜವಾದ ಬಣ್ಣ-ವಾಸನೆಗಳೊಂದಿಗೆ ಉಕ್ಕಿ ಹರಿದಂತೆ 
ಅನುಭವವಾಗುತ್ತದೆ. ಮನುಷ್ಯ - ಪ್ರಕೃತಿಗಳು ಕೈ ಕೈ ಹಿಡಿದೇ ಎದುರಾಗುತ್ತವೆ. 


ಸಾಮಾಜಿಕ ಕಾದಂಬರಿಗಳಲ್ಲಿ ಕಾರಂತರಿಗೆ ಪ್ರತ್ಕೇಕ ಸ್ಥಾನವಿದೆ. ಅವರ ಕಾದಂಬರಿ 
ಗಳು ಮನುಷ್ಯ ಬದುಕಿನ ಸಂಕೀರ್ಣತೆಯನ್ನು ಸಮಾಧಾನವಾಗಿ ಚಿತ್ರಿಸುತ್ತವೆ. ಮಾನವೀಯ 
ಸಂಬಂಧಗಳನ್ನು, ಪ್ರಕೃತಿಯ ಪ್ರಭಾವವನ್ನು ಗಂಭೀರವಾಗಿ ಅನ್ವೇಷಿಸುತ್ತವೆ. ಎಲ್ಲ 
ಸಾಮಾಜಿಕ ನಂಬಿಕೆ, ರೂಢಿ, ಸಂಪ್ರದಾಯಗಳನ್ನು ಕಾರಂತರು ಸಮರ್ಥಿಸದಿದ್ದರೂ, 
ಅವುಗಳೊಂದಿಗೆ ಬದುಕುವ ಜನರ ಭಾವನೆಗಳನ್ನು ಗೌರವಿಸುತ್ತಾರೆ. ನಿಸರ್ಗವನ್ನು 


೬೪ ಕರ್ನಾಟಕ 


ಆರಾಧಿಸದಿದ್ದರೂ ಅದರ ಶಕ್ತಿ ಸಾಮರ್ಥ್ಯಗಳನ್ನು ಗುರುತಿಸುತ್ತಾರೆ. ಸ್ವಾರ್ಥ, ಕ್ರೌಯೆ 
ಪ್ರೇಮಗಳನ್ನು ಸಂಯಮದಿಂದ ಚಿತ್ರಿಸುವ ಅವರ ಶೈಲಿ ಕಾರಂತತನದ ಛಾಯೆ ಹೂ 
ಸರಸಮ್ಮನ ಸಮಾಧಿಯ ರಹಸ, ದೇವದೂತರುದ ವಿಡಂಬನೆ, ಸ್ವಪ್ನದ ಇ 
ಭಾವಮಯತೆ, ನಷ್ಟದಿಗ್ಗಜಗಳುದ ವ್ಮಂಗ್ಮಗಳೆಲ್ಲ ತೀವ್ರವಾಗಿ ಕೃತಿಗರ್ಭದಿಂದ ₹ 
ಪಡೆಯುತ್ತವೆ. ನಿಧಾನವಾದ ಕಥಾಪ್ರವೇಶ, ಉದ್ವೇಗರಹಿತ ನಿರೂಪಣೆ, ಭ 
ನಿರಾಡಂಬರತೆ, ವೈಚಾರಿಕ ಸ್ವರ್ಶಗಳಿಂದಾಗಿ ಕಾರಂತರ ಕಾದಂಬರಿಗಳು ಇತರ ಕೃತಿ 
ಬೇರೆಯೇ ಆಗಿ ನಿಲ್ಲುತ್ತವೆ. ಅವರ ಕಾದಂಬರಿಗಳ ಆರಂಭದ ಶೈಲಿಗಾಗಿ ಈ ಭಾಗವ 
ಗಮನಿಸಬಹುದು 'ಎಷ್ಟೋ ವರ್ಷಗಳ ಹಳೆಯ ಕತೆಯಿದು. ಇಂದಿನ ದಿನಕ್ಕೂ, ಆ ದಿನಕ 
ಆವರಣದಲ್ಲಿ, ಕುಡಿಯರು ಬಾಳಿ ಬದುಕಿದ ರೀತಿಯಲ್ಲಿ, ಬಹುಮಟ್ಟಿನ ವೃತ್ಕಾಸವ 
ನಾವು ಕಾಣಲಾರೆವಾದರೂ ಕುಡಿಯರ ಕೆಂಚ ಅವನ್ನೆಲ್ಲ ಕಾಣಬಲ್ಲ. ಅವನಿಗೀಗ ಅರವ 
ವಯಸ್ಸಿರಬಹುದು. ಆ ಅರವತ್ತು ವಯಸ್ಸಿನ ಬಾಳ್ವೆಯಲ್ಲೇ ಅವನ ಮತ್ತು ಅವನ 
ಅರಣ್ಮ ಜೀವನದಲ್ಲಿ ಎಷ್ಟೋ ಪರಿವರ್ತನೆಗಳಾಗಿವೆ ಎಂದು ತಿಳಿದುಕೊಂಡಿದ್ದಾನೆ ಆ 
ಕಾಲದ ಎಣಿಕೆ, ಸಂವತ್ಸರಗಳ ಎಣಿಕೆ, ಹೊತ್ತು ಗೊತ್ತುಗಳ ನಿಶ್ಲಿತ ಲೆಕ್ಕ ಕೆಂ€ 
ಬೆಟ್ಟದ ಜೀವ, ಅಳಿದ ಮೇಲೆ, ಚೋಮನದುಡಿ, ಮೂಕಜ್ಜಿಯ ಕನಸುಗಳು, ಔದಾ ರ್ಯ 
ಉರುಳಲ್ಲಿ ಮುಂತಾದ ಕಾದಂಬರಿಗಳ ಬರವಣಿಗೆ ಚೊಕ್ಕಟವಾಗಿದೆ. ಅಭಿ 
ಕಲಾತ್ಮಕವಾಗಿದೆ. ಮನೋಭಾವ ಸ್ವತಂತ್ರವಾಗಿದೆ. ಸುತ್ತಲಿನ ಪರಿಸರದ ಜನರು 8 
ಬದುಕುತ್ತಾರೆ. ಅವರ ಬೇಕು ಬೇಡುಗಳೇನು, ಏನು ಹೇಳುತ್ತಾರೆ, ಏನು ಮಾಡುತ 
ಖಾಸಗಿ ಜೀವನ ಎಂತು, ಸುಖದಲ್ಲಿ ದುಃಖದಲ್ಲಿ ಪ್ರತಿಕ್ರಿಯೆ ಯಾವುದು ಎಂಚೆ 
ಅನ್ವೇಷಣೆಯಲ್ಲಿ ಕಾದಂಬರಿಗಳು ಅಮೂರ್ತದರ್ಶನದತ್ತ ಮುಖಮಾಡುತ್ತವೆ. `` ಜೀ$ 
ಶ್ರದ್ಧೆ ಶಿವರಾಮ ಕಾರಂತರ ಕಾದಂಬರಿಗಳ ಕೇಂದ್ರ ವಸ್ತುವಾಗಿದೆ. ಅದರ ತ 

ಕಾದಂಬರಿಕಾರ ಕಾರಂತರ ಪ್ರಧಾನ ಕಾಳಜಿಯಾಗಿದೆ. ಆ ಶ್ರದ್ದೆ ಮತ್ತು ಅದರ ತೋಧಣೆ 
ಪ್ರಕ್ರಿಯೆಯಲ್ಲಿ ಪಡೆಯುವ ಅನುಭವ ಮತ್ತು ಸೋಸಿಕೊಳ್ಳುವ ಅರಿವು ಕಾರಣ 
ಕಾದಂಬರಿಗಳ ಜೀವದ್ರವ್ಮಗಳಾಗಿವೆ "` ಎಂಬುದು ಸೂಕ್ತವಾಗಿದೆ. | 


ಸಾಮಾಜಿಕ ಕಾದಂಬರಿಗಳು ಪುಟ್ಟಪ್ಪ, ಕಾರಂತರ ಮೂಲಕ ಪ್ರಬುದ್ಧ ಕಲ 
ಸ್ವರೂಪ ಪಡೆಯುವ ಹೊತ್ತಿನಲ್ಲಿ ಹೊಸದೊಂದು ಪ್ರವಾಹ ಇದಕ್ಕೆ ಸೇರಿಕೊಂಡಿತು. ಆ 
ಕಟ್ಟೇಮನಿ, ಬಲ್ಲಾಳ, ನಿರಂಜನ, ತರಾಸು, ಚದುರಂಗ ಮುಂತಾದವರ ಪ್ರಗತಿ 
ಮನೋಧರ್ಮದ ಕಾದಂಬರಿಗಳು, ಸಾಮಾಜಿಕ ವಿಷಮತೆಗಳಿಗೆ. ಸಾಂಪ್ರದ 
ಎರೂಪಗಳಿಗೆ ರಾವುಗನ್ನಡಿಗಳಾದವು. ಅನಕೃರು ಅನೇಕ ಕಾದಂಬರಿಗಳನ್ನು 4 
ಕಾಲಾವಧಿಯಲ್ಲಿ ನೀಡಿ, ಓದುಗರ ಒಂದು ವರ್ಗವನ್ನು ಬೆಳೆಸಿದರು. ಕಾದಂ ಡಿ 
ಸ್ವರೂಪ, ತಂತ್ರಗಳ ಬಗ್ಗೆ, ಪ್ರಯೋಗ ಸಾಧ್ಮತೆಗಳ ಬಗ್ಗೆ ಕಾಳಜಿ ಎಚ್ಚರ | 
ಅವರಿಂದ ಸಾಧ್ಯವಾಗಲಿಲ್ಲ. ಓದುಗರ ಅಭಿರುಚಿಯನ್ನು ಮೇಲಕ್ಕೆತ್ತಲೂ ಅವ 
ಯತ್ನಿಸಲಿಲ್ಲ. ಆದರೆ ಮೈಚಳಿ ಬಿಟ್ಟು ವಿಷಮ ದಾಂಪತ್ಮದ ಬಗ್ಗೆ, ವೇಶ್ಶಾವೃತ್ತಿಯ 
ಲೈಂಗಿಕತೆಯ ಬಗ್ಗೆ ಬರೆದರು. ವೈವಿಧ್ಯಮಯವಾದ ಪಾತ್ರವರ್ಗವನ್ನು ಬಸಿದ 


K 


ಸರಳ ಮೋಹಕ ಶೈಲಿಯನ್ನು ರೂಪಿಸಿದರು. ಇದು ನನ್ನ ಮೋಹಕವಾಗಿ, ಅಬ್ಬರ 


೬೫ 


ಕೃತಿಗಳಲ್ಲಿ ಕಾಣಿಸಿಕೊಂಡಿತು. ನಿರಂಜನರು ಸಾಮಾಜಿಕ ಸಮಸ್ಯೆಗಳ ವಿವಿ 

ಗಳನ್ನು, ಅದರ ಒಂದಿನ ಆರ್ಥಿಕ ಕಾರಣಗಳನ್ನು ಗ್ರಹಿಸಿ ಕಾದಂಬರಿಗೆ ಚರಿತ್ರೆಯ 
ಯನ್ನು ಒದಗಿಸಲು ಯತ್ನಿಸಿದರು. ಆದರೆ ಸಾಮಾಜಿಕ ಸಮಸ್ಯೆಗಳನ್ನು 
ಶೀಲರು ಮೇಲ್ಪದರಲ್ಲಿ ಗ್ರಹಿಸಿದರು. ಸಮಸ್ಯೆಯನ್ನು ಸಾಕಷ್ಟು ವೈಭವೀಕರಿಸಿ 
ಭೂತಿ ಹುಟ್ಟುವಂತೆ ಮಾಡಿದರೆ ಹೊರತು ಗಂಭೀರ ಚರ್ಚೆಗೆ ಒಳಪಡಿಸಲಿಲ್ಲ. 
ರ ಕಾದಂಬರಿಗಳು ಬರುಬರುತ್ತ ಶಿಥಿಲಗೊಂಡು ಒಂದೇ ಪಡಿಯಚ್ಚಿನಲ್ಲಿ 
ರಾದಂತೆ ಭಾಸವಾದವು. ವೇಗದ, ಉತ್ಸಾಹದ ಬರವಣಿಗೆಯ ಕಾರಣ ಸಾಹಿತ್ಯಕ 
ಇರಿಕೆಯು ಇಲ್ಲವಾಯಿತು. ವರ್ಣನೆ, ವಿವರಣೆ, ನಿರೂಪಕನ ಅಂತರ, ಅಗತ್ಯದ 
ದ, ನಾಟಕೀಯತೆಗಳು ಎಲ್ಲೆಲ್ಲಿ ಬರಬೇಕು, ಬರಬಾರದು ಎಂಬುದರ ಔಚಿತ್ಯವನ್ನು 
ಓ0ಲ್ಲ. ಈ ಮಿತಿಗಳ ನಡುವೆಯೂ ಸಂಧ್ಯಾರಾಗ, ಉದಯರಾಗ, ನಟಸಾರ್ವಭೌಮ, 
ಕನ ವಠಾರ, ಮೃತ್ಯುಂಜಯ, ಮಾಡಿ ಮಡಿದವರು, ಬೆಂಗಳೂರಿಗೊಂದು ಟಿಕೇಟು 
ಬರಿಗಳು ಪ್ರಭಾವಿಯಾಗಿ ಮೂಡಿಬಂದಿವೆ. ಬಲ್ಲಾಳರ ` ಬಂಡಾಯ ' ಚದುರಂಗರ 
ಕಾಖ'ಗಳು ನಂತರದ ಬೇರೆ ಮಾರ್ಗಕ್ಕೆ ಸೇರುವ ಗಂಭೀರ ವಿಶ್ಲೇಷಣೆಗೆ ಆಹ್ವಾನಿಸುವ 


ds 


' ಸಾಮಾಜಿಕ ಕಾದಂಬರಿಯ ಹೆಜ್ಜೆಗಳು ದಟ್ಟವಾಗಿ ಮೂಡತೊಡಗಿದ ಮೇಲೆ 
ಠಾಸಿಕ ಮತ್ತು ಪೌರಾಣಿಕ ಕಾದಂಬರಿಗಳು ಕನ್ನಡದಲ್ಲಿ ಹುಟ್ಟಿಕೊಂಡವು. ದೇವುಡು, 
ಸಿ, ಆನಂದಕಂದ, ಪುಟ್ಟಸ್ವಾಮಯ್ಯ, ಕೆ. ವಿ. ಅಯ್ಕರ, ತರಾಸು, ಶಂಕರ ಮೊಕಾಶಿ 
ಕರರು. ಈ ಪ್ರಕಾರದ ಒಳ್ಳೆಯ ಕೃತಿಗ ನ್ನು ನೀಡಿದರು. ಸ್ವಾತಂತ್ರ್ಯ ಹೋರಾಟಿ 
ಶ್ರಿ ರಾಷ್ಟ್ರೀಯತೆಯ ಉಗಮದಿಂದಾಗಿ ಪುರಾಣ ಇತಿಹಾಸಗಳ ಬಗ್ಗೆ ಹೊಸ ಅರಿವು - 
ತು. ಭಾರತೀಯ ಸಾಮಾಜಿಕ ಸಮಸ್ಯೆಗಳ ಸಂಕೀರ್ಣತೆ ಮತ್ತು ನೈತಿಕ ಅಧಃಪತನ, 
ತ್ರಿಕ ಉದಾಸೀನತೆಗಳು ಲೇಖಕರನ್ನು ಕಾಡಿದವು. * ಸಮಕಾಲೀನ ಸಮಸ್ಯೆಗಳನ್ನು 
ಹೇತಿಹಾಸಗಳ ಬೆಳಕಿನಲ್ಲಿ ಪರಿಶೀಲಿಸಿ, ಅಲ್ಲಿಯ ಉದಾತ್ತ ಅಂಶಗ ನ್ನು ಜನರಲ್ಲಿ 
'ಲೆಂದು ಮಹಾಕ್ಷತ್ರೀಯ, ಮಹಾಬ್ರಾಹ್ಮಣ, ಚೆನ್ನಬಸವನಾಯಕ, ಚಿಕವೀರರಾಜೇಂದ್ರ, 
ತಲಾದಂತಹ ಕಾದಂಬರಿಗಳು ಹುಟ್ಟಿಕೊಂಡವು. ಮಾಸ್ತಿಯವರು ದೇಶಿಯ 
ಮನೆತನಗಳ ಅವನತಿಯ ಚಿತ್ರವನ್ನು ಬ್ರಿಟಿಷ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯ 
ರದ ಓನ್ನೆಲೆಯಲ್ಲಿ ನೀಡುತ್ತಾರೆ. ಎರಡೂ ಐತಿಹಾಸಿಕ ಕಾದಂಬರಿಗಳಲ್ಲಿ ಇತಿಹಾಸದ 
ಗಳು ಸಬಲವಾಗಿ ಜೋಡಣೆಯಾಗಿಲ್ಲ. ಇಡೀ ಆಗು ಹೋಗುಗಳು ಅರಮನೆಗೆ 
ದಿಸಿದಂತೆ ಬರುವುದರಿಂದ, ಆಗಿನ ಪರಿಸರದ ಬದುಕು ಕೂಡ ಜೀವದುಂ 

ದಿಲ್ಲ. ತರಾಸು ಚರಿತ್ರೆಯ ಘಟನೆಗಳಿಗೆ ಉಜ್ವಲವಾದ ವರ್ಣ ನೀಡಿದರೂ, 
ನ ಅಭಿಮಾನ ಉತ್ಸಾಹಗಳೇ ಅಧಿಕವಾಗಿ ಸಂಯಮ ಇಲ್ಲವಾಗುತ್ತದೆ. ಆದರೂ 
ರ್ಷಾಸ್ತಮಾನ ಗಾಢ ವಿಷಾದದಲ್ಲಿ, ಸಹಾನುಭೂತಿಯಲ್ಲಿ ತೀವ್ರವಾಗಿ ಓದುಗರನ್ನು 


* ದೆ. 
ಇಷ್ಟರಲ್ಲಿ ಸಾಮಾಜಿಕ ಕಾದಂಬರಿಯು ಮಹಿಳಾ ಕಾದಂಬರಿಕಾರರ ಕೈಯಲ್ಲಿ 
ವರ ಕಾದಂಬರಿಗಳು ಹೆಣ್ಣಿನ 


ದಂದು ಆಯಾಮವನ್ನು ಪಡೆದಿತ್ತು. ಶ್ರಿವೇಣಿಯವ 


೬೬ ಕರ್ನಾಟಕ ಭಾರತಿ 


ಮಾನಸಿಕ ಪ್ರಪಂಚವನ್ನು ವಿಶ್ಲೇಷಣೆಗೆ ಒಳಪಡಿಸಿದವು. ಕಥನಕಲೆಯ ಜೊತೆಗೆ ಮನೋ 
ವಿಶ್ಲೇಷಣೆ ಸೇರಿಕೊಂಡು (ಸೋತು ಗೆದ್ದವಳು, ಶರಪಂಜರ, ಸಮಸ್ಯೆಯ ಮಗು ಮುಂತಾದ 
ಕೃತಿಗಳಲ್ಲಿ) ತ್ರಿವೇಣಿಯವರ ಶೈಲಿಯೊಂದು ಭಿನ್ನವಾಯಿತು. ಇದರಂತೆ ಎಂ. ಕೆ. ಇಂದಿರಾರ 
ಕಾದಂಬರಿಗಳೂ ಓದುಗರಲ್ಲಿ ಜನಪ್ರಿಯವಾದವು. ಮಧ್ಮಮ ವರ್ಗದ ಸ್ತ್ರೀಯರ ಸಮಸ್ಯೆ 
ಗಳನ್ನು ಆಧರಿಸಿದ ಇಂದಿರಾರ ಕಾದಂಬರಿಗಳು ಸರಳ ರಚನೆಗಳಾಗಿವೆ. ಫಣಿಯಮ್ಮ ಕೃತಿಯು 
ಮಲೆನಾಡಿನ ವಿಧವೆಯರ ಬದುಕಿನ ಉತ್ತಮ ಚಿತ್ರಣವಾಗಿದ್ದು ಅಲ್ಲಿ ವಾತಾವರಣ ಜೀವಂತ 
ವಾಗಿ, ಮನುಷ್ಯ ಪ್ರವೃತ್ತಿಗಳು ವಾಸ್ತವವಾಗಿ ಬರುತ್ತವೆ. 


ಕನ್ನಡ ಕಾದಂಬರಿಯು ವಾಸ್ತವಮಾರ್ಗದ ಉತ್ತಮ ಕೃತಿಗಳನ್ನು ನೀಡಿ ಭಾವನಾತ್ಮಕ 
ಸೆಳವಿಗೂ, ಸಂಸ್ಕೃತಿಯ ಪ್ರಚಾರಕ್ಕೂ ತೊಡಗಿದಾಗ ಮತ್ತೆ ಹೊಸ ನೀರು ಅದಕ್ಕೆ ಸೇರಿ 
ಕೊಂಡಿತು. ಈ ಸಲ ಫ್ರಾಯ್ಡ, ಮಾರ್ಕ್ಸ, ಕಾಮು, ಕಾಫ್ಮಾರ ಬರಹಗಳು ಒಂದು 
ನಿಟ್ಟಿನಲ್ಲಿ ಇದಕ್ಕೆ ಚಾಲನೆ ನೀಡಿದರೆ, ಸ್ವಾತಂತ್ರ್ಯೋತ್ತರ ಪರಿಸ್ಥಿತಿಯಿಂದಾಗಿ ಮೂಡಿದ 
ಸಾರ್ವತ್ರಿಕ ನಿರಾಶೆ, ಹತಾಶೆ, ಹಿಂಸೆ, ಅಧಿಕಾರದಾಹಗಳು ಇನ್ನೊಂದು ರೀತಿಯಲ್ಲಿ 
ಕಾರಣವಾದವು. ಇದರ ಪರಿಣಾಮದಿಂದಾಗಿ ಕಾದಂಬರಿಯ ರೂಪ, ವಸ್ತು, ತಂತ್ರ 
ನಿರೂಪಣೆಗಳಲ್ಲಿ ಬದಲಾವಣೆ ಅನಿವಾರ್ಯವೆನಿಸಿತು. ಅನಂತಮೂರ್ತಿ, ಲಂಕೇಶ, ಶಾಂತಿನಾಥ 
ದೇಸಾಯಿ, ಯಶವಂತ ಚಿತ್ತಾಲ, ಪೂರ್ಣಚಂದ್ರ ತೇಜಸ್ವಿ, ಕಂಬಾರ, ಭೈರಪ್ಪ ಮುಂತಾದವರ 
ಕಾದಂಬರಿಗಳು ಗಾಢವಾದ ಚಿಂತನೆಗೆ ತೊಡಗಿಸುತ್ತವೆ. ಜೊತೆಗೆ ಬರಗೂರ, ದೇವನೂರ, 
ಬೋಳುವಾರ, ಸಾರಾ ಅಬೂಬಕರ, ಬಿ. ಟಿ. ಲಲಿತಾ ನಾಯಕ, ಭಾನು ಮುಷ್ತಾಕ 
ಮೊದಲಾದವರು ವಿಭಿನ್ನ ಸಾಮಾಜಿಕ ಸಾಂಸ್ಕೃತಿಕ ಜಗತ್ತನ್ನು ಮೊದಲ ಸಲ ಮೂರ್ತ 
ಗೊಳಿಸಿದ್ದಾರೆ. 


ಪುಟ್ಟಿಪ್ಪ ಮತ್ತು ಕಾರಂತರ ಪ್ರಭಾವದಲ್ಲಿ ಹೆಜ್ಜೆ ಹಾಕುತ್ತಿದ್ದ ಕನ್ನಡ ಕಾದಂಬರಿಗೆ 
"ಸಂಸ್ಕಾರ ' ಹೊಸ ತಿರುವು ನೀಡಿತು. ಭಾರತೀಯ ಸಾಮಾಜಿಕ ಧಾರ್ಮಿಕ ಜಡತ್ವವನ್ನು 
ಜೀವವಿರೋಧಿ ನಿಲುವನ್ನು ವಿಡಂಬಿಸುವ ಈ ಕೃತಿಯಲ್ಲಿ ನೆಲದ ಬದುಕಿನ ಅನನ್ಮ 
ಶೋಧವಿದೆ. ಇಲ್ಲಿಯ ಪ್ರಾಣೇಶಾಚಾರ್ಯರು, ಚಂದ್ರಿ, ನಾರಾಯಣಪ್ಪ ಒಂದೊಂದು ಮೌಲ್ಯ 
ಪ್ರಜ್ಞೆಯ ಸಂಕೇತವಾಗಿ, ಬಹುಕಾಲ ಮನದಲ್ಲಿ ಮೂಡಿ ನಿಲ್ಲುತ್ತಾರೆ. ಪೂರ್ಣಚಂದ್ರ ತೇಜಸ್ವಿ 
ಯವರ ಕಾದಂಬರಿಗಳು ಅಸ್ತಿತ್ವವಾದಿ ರಚನೆಗಳ ನಡುವೆ ವಿಶಿಷ್ಟವಾಗಿವೆ. ಬದುಕಿನ ನಿಗೂಡತೆ 
ಯನ್ನು ಅನ್ವೇಷಿಸುತ್ತ, ಮಾನವ ಸ್ವಭಾವಗಳನ್ನು ಹಾಸ್ಕಮಿಶ್ರಿತ ಧಾಟಿಯಲ್ಲಿ ಚಿತ್ರಿಸುತ್ತ, 
ಸಂಬಂಧಗಳ ಜಟಿಲತೆಯನ್ನು ಸೂಚಿಸುತ್ತ ಸಾಗುವ ಕರ್ವಾಲೋ ಮತ್ತು ಚಿದಂಬರ 
ರಹಸ್ಯಗಳು ಅನನೃವಾಗಿವೆ. ಪುಟ್ಟಪ್ಪನವರ ಪ್ರಕೃತಿ ಪ್ರೇಮವಿಲ್ಲಿ ಪ್ರಕೃತಿಯ ಶೋಧವಾಗಿ, 
ಕಾರಂತರ ಜೀವನಶ್ರದ್ಧೆ ಇಲ್ಲಿ ಜೀವನದ ಪ್ರೀತಿಯಾಗಿ, ಕುತೂಹಲವಾಗಿ ಮಾರ್ಪಟ್ಟ 
ಹಾಗಿದೆ. ಪುಟ್ಟಪ್ಪ ಕಾರಂತರ ಉತ್ತಮಾಂಶಗಳು ತೇಜಸ್ವಿಯವರ ಕಾದಂಬರಿಗಳಲ್ಲಿ 
ಮುಂದುವರೆದ ಹೊಸ ರೂಪವನ್ನೂ ಶಕ್ತಿಯನ್ನೂ ಪಡೆದಂತಿವೆ. 


ದೇಸಾಯಿ ಹಾಗೂ ಚಿತ್ತಾಲರು ಅಸ್ತಿತ್ವವಾದಿ ಕಾದಂಬರಿಗಳನ್ನು ನೀಡಿದ್ದರೂ ಇಬ್ಬರೂ 
ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಬದುಕನ್ನು ಕಾಣಿಸುತ್ತಾರೆ. ಚಿತ್ತಾಲರ ಕೃತಿಗಳಲ್ಲಿ 


ಕಾದಂಬರಿ ೬೭ 


ಮನೋವಿಶ್ಲೇಷಣೆಗೆ, ನಗರೀಕರಣದ ಸಂಕೀರ್ಣತೆಗೆ ಒತ್ತು ಬೀಳುತ್ತದೆ. ಶಿಕಾರಿಯ 
ಶೋಷಣೆ, ಕ್ರೌರ್ಯದ ಸೂಕ್ಶ್ಮ ಎಳೆಗಳು, ಪುರುಷೋತ್ತಮದ ಸ್ವಂತಿಕೆಯ ಹುಡುಕಾಟ, 
ಜೀವಪ್ರೀತಿಯ ಎಳೆಗಳು ಆಸಕ್ತಪೂರ್ಣವಾಗಿವೆ. ಮನುಷ್ಯ ನ ಮೂರ್ತ ಅಮೂರ್ತ ಜಗತ್ತಿನ 
ಶೋಧ ಮತ್ತು ಅರಿಯುವಿಕೆ ಒಂದು ಗಂಭೀರ ಪ್ರಕ್ರಿಯೆಯಾಗಿ ಚಿತ್ತಾ ಲರ ಕಾದಂಬರಿಗಳಲ್ಲಿ 
ಕಾಣಿಸಿಕೊಳ್ಳುತ್ತದೆ. 


ದೇವನೂರ ಮಹಾದೇವ ಮತ್ತು ಸಾರಾ, ಭಾನುರಂತಹ ಲೇಖಕರ ಮೂಲಕ ಕನ್ನಡ 
ಕಾದಂಬರಿ ಅಧಿಕೃತವಾಗಿ ದಲಿತ ಮತ್ತು ಮುಸ್ಲಿಂ ಬದುಕನ್ನು ಅನಾವರಣಗೊಳಿಸಿತು. 
ಒಡಲಾಳ, ಕುಸುಮಬಾಲೆಗಳು ಕಲೆಗಾರಿಕೆಯ ಸೂಕ್ಷ್ಮ ಸೌಂದರ್ಯವನ್ನು, ವಸ್ತು 
ತಂತ್ರಗಳಲ್ಲಿಯ ಪರಿಣಾಮಿಸುವ ಶಕ್ತಿಯನ್ನು Se ಸಂವಹನದ ಸಮಸ್ಯೆಗಾಗಿ 
ಬಹು ಚರ್ಚಿತವಾದ ಕುಸುಮಬಾಲೆ ದಲಿತ ಚಿತ್ರಣದ ಗದ್ಮಕಾವ್ಯವಾಗಿದೆ. ಭಾಷೆಯ ಮೂಲಕ -. 
ಕೆತ್ತಲಾಗುವ ಶಿಲ್ಪ, ಬಣ್ಣನೆಯ ಮೂರ್ತತೆ, ಸಂಕೇತದ ಅಮೂರ್ತ ಅರ್ಥವಲಯಗಳಿಗಾಗಿ 
ಕಾದಂಬರಿಯ ಈ ಭಾಗವನ್ನು ಕಾಣಬಹುದು. 


``ಯಾಡನ ತಲ್ವ ಭೂಮಿಮ್ಕಾಲ ಇಟ್ಟವಳಾಗಿ 
ಎದ್ದು ಅಕ್ಕಮಾದೇವಮ್ಮ ನಡೆದವಳಾಗಿ ಬಂದಳು 
ಆ ಕಣ್ಣೀರು ತುಂಬಿದ್ದ ಕೆರೆಯ ಕರೆಗ, ಸರಣು 

ಆ ಕೆರೆಗ ಮೂರು ಸಲ ಮಾಡಿದಳು. ಕಣ್ಣುಗ 

ಆ ಕೆರೆಯ ನೀರ ಮೂರು ಸಲ ಒತ್ತಿಕೊಂಡಳು '* 


ಕನ್ನಡ ಕಾದಂಬರಿಲೋಕ ಸತ್ವದಲ್ಲಿ, ಸಮದ್ದಿ ಯಲ್ಲಿ ಬೆರಗು ಹುಟ್ಟಿಸುವಂತಿದೆ. 
ಸಾಮಾಜಿಕ ಕಳಕಳಿಯನ್ನು, ಸ್ಪಂದನವನ್ನು ರ | ಅದು ಒಳಗೊಂಡಿದೆ. 
ಸಮಕಾಲೀನ ಸಮಸ್ಯೆಗಳನ್ನು, ಸಮಷ್ಟಿಯ, ವೃಷ್ಟಿಯ ಬೇಕು ಬೇಡಗಳನ್ನು ಕಾದಂಬರಿಕಾರರು 
ಗುರುತಿಸಿದ್ದಾರೆ, ಚರ್ಚಿಸಿದ್ದಾರೆ. ಇನ್ನೂ ಸಮಾಜಶಾಸ್ತ್ರ, ಮಾನವ ಶಾಸ್ತ್ರಗಳು ತಲೆಯೆತ್ತು ವ 
"ಹಂತದಲ್ಲಿದ್ದಾಗ, ಅವುಗಳ ಜವಾಬ್ದಾರಿಯನ್ನೂ ಕಾದಂಬರಿಗಳು ನಿರ್ವಹಿಸಿವೆ. ಸಂಸ್ಕೃತಿಯ 
ಅಧ್ಯ ಯನದ ಮಾನವ ಸ್ವಭಾವ ವರ್ತನೆಗಳ ಅಧ್ಯಯನದ ಮೂಲ ಆಕರಗಳಂತೆ ಅನೇಕ 
» ಕಾದಂಬರಿಗಳು ದಾಖಲೆಗಳಾಗಿವೆ. ಇಂದಿರಾಬಾಯಿ ಕೃತಿಯಲ್ಲಿ ಬರುವ ಇಂದಿರೆಯ ವಿವಾಹದ 
ಪ್ರತಿ ಆಚರಣೆಯ ವರ್ಣನೆ ಅಂದಿನ ವಿವಾಹದ ಎದಗ ಸ ಸಾಕ್ಷಿ ಎನಿಸುತ್ತದೆ. 
ಗ್ರಾಮಾಯಣ, ಫಣಿಯಮ್ಮ, ಮಲೆಗಳಲ್ಲಿ ಮದುಮಗಳುದಲ್ಲಿಯ ಪ್ರತಿ ವಿವರಗಳೂ 
ಜನಾಂಗದ ಅಧ್ಯಯನಕ್ಕೆ ಸಹಾಯಕವೇ ಆಗಿವೆ. 


* 


ಕನ್ನಡ ಕಾದಂಬರಿಯಲ್ಲಿ ಮನುಷ್ಯ ಬದುಕು ವರ್ಣಿತಗೊಂಡಂತೆ, ನಿಸರ್ಗದ 
ಬಣ್ಣನೆಯೂ ಅನಿವಾರ್ಯ ಅಂಗವಾಗಿ ಬಂದಿದೆ. ಸಂಸ್ಕೃತಿ, ಪ್ರಕೃತಿಗಳ ಮುಖಾಮುಖಿಯಲ್ಲಿ, 
ಕೊಡುಕೊಳ್ಳುವಿಕೆಯಲ್ಲಿ ಮಹತ್ವದ ಕಾದಂಬರಿಗಳು ಬಿಚ್ಚಿಕೊಳ್ಳುತ್ತ ವೆ. ಕುವೆಂಪು ಕಾದಂಬರಿ 
ಗಳ ಬೇಟೆ, ಮಲೆ, ಕಾನನ, ಕಾರಂತರಲ್ಲಿಯ ವ ಮಳೆ, ಸಮುದ್ರಗಳು ಸಾಂಕೇಶಿಕವಾಗಿವೆ. ik 
ವೈಶಾಖ, ಕರ್ವಾಲೋದಲ್ಲಿಯೂ ಪ್ರಕೃ ತಿಯು ಮಹತ್ವದ ಪಾತ್ರ ವಹಿಸಿದೆ. ಮನುಷ್ಯ ಪ್ರ 


೬೮ ಕರ್ನಾಟಕ ಭಾರತಿ 


ಎರಡರ ಸಹಬಾಳ್ವೆ, ಸಂಪರ್ಕ, ಆಕ್ರಮಣ, ಚೆಲುವು, ಕ್ರೌರ್ಯ ಗಳು ಅನೇಕ ಕಾದಂಬರಿಗಳನ್ನು 
ನಿಯಂತ್ರಿಸಿವೆ. ಪ್ರಕೃತಿ, ಕನ್ನಡದ ಮಹತ್ವದ ಕಾದಂಬರಿಗಳ ಒಡಲಲ್ಲಿ ತುಂಬಿಕೊಂಡಿದೆ, 
ಬಣ್ಣನೆಯಾಗಿ, ಸಂಕೇತವಾಗಿ. 


ನಮ್ಮ ಕೆಲವು ಕಾದಂಬರಿಗಳು ಗದ್ಯಕಾವ್ಕಗಳಾಗಿ, ಅಮೂರ್ತ ನಾಟಕಗಳಾಗಿ 
ಕಾಣಿಸುತ್ತವೆ. ಕಾವ್ಮ, ನಾಟಕಗಳ ಉತ್ತಮಾಂಶಗಳನ್ನು ಸಮರ್ಥ ಲೇಖಕರು ಮಾತ್ರ 
ಕಾದಂಬರಿಯಲ್ಲಿ ತರಬಲ್ಲರು. ಕಾನೂರು ಹೆಗ್ಗಡತಿಯ ಹೂವಯ್ಯನ ಭಾವಪ್ರಪಂಚ, 
ಸೀತೆಯೊಂದಿಗಿನ ಸಂವಾದ, ಕಾರಂತರ ಮೂಕಜ್ಜಿಯ ಕನಸುಗಳ ಅತೀಂದ್ರಿಯ ಅನುಭವದ * 
ಕ್ಷಣಗಳು ಇದಕ್ಕೆ ನಿದರ್ಶನವಾಗಿವೆ. ಇದು ಮಲೆಗಳಲ್ಲಿ ಮದುಮಗಳು ಕೃತಿಯ ಕೆಳವರ್ಗದ ' ' 
ಜನರ ಬದುಕಿನಲ್ಲಿ ಅರ್ಥಪೂರ್ಣವಾಗಿ ಬಂದಿದೆ. ಗುತ್ತಿ, ತಿಮ್ಮಿಯರು ಬೆಟ್ಟದ ನೆತ್ತಿಯ 
ಮೇಲೆ ಕಳೆಯುವ ರಾತ್ರಿ, ಐತ ಪೀಂಚಲುವಿನ ಪ್ರಣಯದಾಂಪತ್ಮ, ಗಡ್ಡದಯ್ಕನ ಬಣ್ಣನೆ 
ಯಲ್ಲಿ ಗದ್ಮಕಾವ,್ಮ ಪ್ರವಹಿಸುತ್ತದೆ. ಮುಸ್ಸಂಜೆಯ ಕಥಾ ಪ್ರಸಂಗದಲ್ಲಿ, ಭೈರಪ್ಪನವರ 

ಪರ್ವದಲ್ಲಿ, ಕುಸುಮಬಾಲೆಯಲ್ಲಿ ಇಂತಹ ಸಂದರ್ಭಗಳಿವೆ. 


ಕನ್ನಡ ಕಾದಂಬರಿಗಳ ಪಾತ್ರ ಪ್ರಪಂಚ, ಜೀವನಾದರ್ಶ, ಹಂಬಲ, ದರ್ಶನಗಳು 
ನಮ್ಮ ಕಾಲದ ಜನರ ಆಶೋತ್ತರಗಳೇ ಆಗಿವೆ. ಕುವೆಂಪು ಹೂವಯ್ಯ, ಚಿನ್ನಮ್ಮ, ಕಾರಂತರ 
ವೃದ್ಧೆಯರು, ಗೋಕಾಕರ ನರಹರಿ ಮುಂತಾದವರ ಆದರ್ಶ ಕನ್ನಡ ಜನರ ಆದರ್ಶವೂ ಆಗಿದೆ. 
ಕಾದಂಬರಿಕಾರರ ಜೀವನದ ಬಗೆಗಿನ ನಿಲುವುಗಳು ಅವರ ಕೃತಿಗಳಿಗೆ ಬಾಧಕವಾಗಲಿಲ್ಲ 
ಎಂಬುದೂ ಗಮನಾರ್ಹ. ಕಾರಂತರ ವೈಚಾರಿಕತೆ ಅವರ ಕಾದಂಬರಿಗಳ ಪಾತ್ರಗಳ ಧಾರ್ಮಿಕ 
ನಂಬಿಕೆ, ಆಚರಣೆಗಳಿಗೆ ಅಡ್ಡಿಯಾಗಲಿಲ್ಲ. ಬದಲಾಗಿ ಅವರವರ ಬದುಕುವ ರೀತಿಗಳನ್ನು 
ಗೌರವಿಸುವ, ಸಂಯಮದಿಂದ ವರ್ತಿಸುವ ಹಿರಿಯ ಆದರ್ಶ ಅಲ್ಲಿದೆ. 


ಕನ್ನಡ ಕಾದಂಬರಿ ಕ್ಷೇತ್ರದಲ್ಲಿ ಅನೇಕಾನೇಕ ಪ್ರಯೋಗಗಳು ನಡೆದಿವೆ. ವಸ್ತು, 
ಬಣ್ಣನೆ, ನಿರೂಪಣೆ, ಅಭಿವ್ಯಕ್ತಿ, ತಂತ್ರ, ಶೈಲಿ, ಭಾಷಾ ಬಳಕೆಗಳ ವೈವಿಧ್ಯ ಅಪಾರವಾಗಿದೆ. 
ಭಾರತೀಯ ಸೃಜನಶೀಲ ಪ್ರಜ್ಞೆಯ ವಿಕಾಸ, ದೇಶೀಯ ಅನುಭವ, ಅರಿವುಗಳ ನೆಲೆಗಟ್ಟು 
ಇಲ್ಲಿ ಸ್ಫುಟವಾಗಿದೆ. ವಾಸ್ತವವಾದಿ ಮಾರ್ಗದ ಸಾಮಾಜಿಕ ಕಾದಂಬರಿಗಳು ಸಾಮಾಜಿಕ 
ಬದಲಾವಣೆಯನ್ನು ದಾಖಲಿಸುತ್ತ ಬಂದಿವೆ. ಪುರಾಣ, ಚರಿತ್ರೆ, ಕಲ್ಪನೆ, ರಮ್ಮತೆ, ವಾಸ್ತವದ 
ರೀತಿಯಲ್ಲಿ ಕೆಲವಾದರೂ ಗಮನಿಸಬೇಕಾದ ಕೃತಿಗಳು ರೂಪಗೊಂಡಿವೆ. ಭಾರತೀಯರ 
ಸ್ವಾತಂತ್ರ್ಯಪೂರ್ವ, ಸ್ವಾತಂತ್ರ್ಯೋತ್ತರ ಬೇಕು ಬೇಡಗಳಿಗೆ ಧ್ವನಿ ನೀಡಿರುವ ಕಾದಂಬರಿಗಳು, 
ನಮ್ಮ ನಾಡಿನ ಬಯಲುನಾಡು, ಮಲೆನಾಡು, ಕರಾವಳಿ ಪ್ರದೇಶಗಳ ಗ್ರಾಮ ಬದುಕಿಗೆ 
ಕನ್ನಡಿಗಳಾಗಿವೆ. ಕನ್ನಡ ಸಾಹಿತ್ಯದ ಆಧುನಿಕ ಸ್ವರೂಪಗಳಲ್ಲಿ ಕಾದಂಬರಿ ಪ್ರಕಾರವು ಸಶಕ್ತವಾಗಿ 
ಬೆಳೆದಿದ್ದು, ಭಾರತೀಯ ಯಾವುದೇ ಭಾಷೆಯ ಕಾದಂಬರಿಗಳೊಂದಿಗೆ ಹೋಲಿಸಲು 
ಅರ್ಹವಾದ ಹತ್ತಾರು ಕೃತಿಗಳನ್ನು ಹೆಸರಿಸಬಹುದಾಗಿದೆ. ನಾಳೆಯ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ 
ಬೆಳೆದು ಹೊಸ ಸಾಧ್ಯತೆಗಳಲ್ಲಿ ಅರಳಬಲ್ಲ ಶಕ್ತಿ ಅದಕ್ಕಿದೆ. 7 


ಕಾದಂಬರಿ ಚ.” 


PF ೪ 4 


೧೦. 


ಟಿಪ್ಪಣಿಗಳು 


ಇಂಗ್ಲೀಷ್‌ ಭಾಷೆಯಲ್ಲಿ ರಿಚರ್ಡಸನ್‌ನ ಓಲೆ ರೂಪದ ಕಾದಂಬರಿಗಳು ಕಾಣಿಸಿಕೊಂಡದ್ದು ೧೮ನೇ 
ಶತಮಾನದ ಮಧ್ಯದಲ್ಲಿ. ನಂತರ ಸುಮಾರು ೧೦೦ ವರ್ಷಗಳ ಮೇಲೆ ಭಾರತೀಯ ಭಾಷೆಗಳಲ್ಲಿ 
ಒಂದೊಂದಾಗಿ ಕಾದಂಬರಿಗಳು ಬರತೊಡಗಿದವು. ಆದರೆ ದಂಡಿಯ `ದಶಕುಮಾರ ಚರಿತೆ', 
ಸುಬಂಧುವಿನ ' ವಾಸ್ತವದತ್ತಾ' ಬಾಣ ಭಟ್ಟನ `ಕಾದಂಬರಿ 'ಗಳನ್ನು ಮೊದಲ ರಮ್ಮ ಕಾದಂಬರಿಗಳೆಂದೂ 
ಭಾವಿಸಲಾಗುತ್ತದೆ. 


ನೋಡಿ : Three Novels from Ancient India 
- Vishwanath S. Naravane. 


(ಉದ್ಭತ) ಹೊಸ ಗನ್ನಡ ಸಾಹಿತ್ಯದ ಉದಯಕಾಲ 
-ರಾ. ಯ.ಧಾರವಾಡಕರ. ಪು. ೪೧೫ 


ಅಂದು 'ನಾವೆಲ್ಲು' ಎಂದರೆ ವೆಂಕಟಾಚಾರ್ಯರ ಅನುವಾದಗಳಿಗೆ ಅನ್ವಯವಾಗುತ್ತಿತ್ತು ಎಂಬುದಕ್ಕೆ 
ದಿ. ಎ. ಆರ್‌. ಕೃಷ್ಣಶಾಸ್ತ್ರಿಗಳ ಬಂಕಿಮ ಚಂದ್ರ'ಕೃತಿಯ ಆರಂಭದಲ್ಲಿ ಕಾಣಬಹುದು. ಅದರಂತೆ ಓದುಗರ 
ಮನೆಮನೆಗೆ ಕಾದಂಬರಿಗಳನ್ನು ಹೊತ್ತು ಒಯ್ದು ಮಾರಿ ಸಾಹಿತ್ಯ ಪ್ರಚಾರ ಹಾಗೂ ಜೀವನ ನಿರ್ವಹಣೆ 
ನಡೆಸುತ್ತಿದ್ದ ಗಳಗನಾಥರ ವಿಚಾರಕ್ಕೆ ದಿ. ಸ. ಸ. ಮಾಳವಾಡರ ' ದಾರಿ ಸಾಗಿದೆ ದೊಡ್ಡಪ್ಪ ಕೃತಿ 
ಯನ್ನು ನೋಡಬಹುದು. 


ಇಂದಿರಾಬಾಯಿ - ಗುಲ್ವಾಡಿ ವೆಂಕಟರಾವ್‌ ಪು. ೧೬೮ 

ಎಂ. ಎಸ್‌. ಪುಟ್ಟಣ್ಣ ಒಂದು ಅಧ್ಮಯನ - ಡಾ. ಎಚ್‌. ಎಸ್‌. ಸುಜಾತ ಪು. ೮೧ 
ಕುಡಿಯರ ಕೂಸು- ಶಿವಾರಾಮ ಕಾರಂತ ಪು. ೧ 

ನಿರಪೇಕ್ಷ - ಜಿ. ಎಚ್‌. ನಾಯಕ ಪು. ೧೭೫ 


ಸನಾತನ ತತ್ವಗಳಿಗೆ, ಭಾರತೀಯ ಸಂಸ್ಕೃತಿಗೆ ಒದಗಿದ ಆಪತ್ತು ” ವಿಪತ್ತುಗಳ ಬಗ್ಗೆ ಜನಕ್ಕೆ ಅರಿವು 
ಮೂಡಿಸುವುದು ಆ ಕಾಲದ ತುರ್ತಾಗಿತ್ತು. ದೇಶದ ಎಲ್ಲೆಡೆ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ 
ಖಂಡನೆ ಕೇಳಿಬರುತ್ತಿತ್ತು. ಬ್ರಿಟಿಷ್‌ ಸಾಮ್ರಾಜ್ಯಶಾಹಿ ಬಲಾಢ್ಕವಾಗಿ, ಪಾಶ್ಚ್ಯಾತ್ಮ ವಿಚಾರಧಾರೆಗಳು 
ಅಬ್ಬರಗೊಂಡಿದ್ದವು. ಪರಮಹಂಸ, ವಿವೇಕಾನಂದರ ಬೋಧನೆಗಳು ಅರವಿಂದರ ಚಿಂತನೆಗಳು ಇದಕ್ಕೆ 
ಪ್ರತಿ ಎಂಬಂತೆ ವ್ಮಾಪಿಸಿದವು. ಕನ್ನಡ ಸಂಶೋಧನೆಯ ಆರಂಭಿಕ ಪ್ರಯತ್ನಗಳು, ಆಲೂರ ವೆಂಕಟ 
ರಾಯರ ಲೇಖನಗಳು ಬಿ. ಎಂ. ಶ್ರೀ. ಶಿವಮೂರ್ತಿಶಾಸ್ತ್ರಿಗಳವರ ಭಾಷಣ, ಪ್ರವಚನಗಳು 
ಪರೋಕ್ಷವಾಗಿ ಪೌರಾಣಿಕ, ಐತಿಹಾಸಿಕ ಕಾದಂಬರಿಗಳಿಗೆ ಇಂಬು ನೀಡಿದವು. 


ಕುಸುಮಬಾಲೆ ದೇವನೂರ ಮಹಾದೇವ, ಪು. ೧೯ 


ಲೇಖನದ ಮಿತಿಯಿಂದಾಗಿ ಕನ್ನಡ ಕಾದಂಬರಿಯ ಸಮಗ್ರ ಇತಿಹಾಸವನ್ನಾಗಲಿ, ಪ್ರತಿಯೊಬ್ಬ ಕಾದಂಬರಿ 
ಕಾರರನ್ನಾಗಲಿ ಚರ್ಚೆಗೆ ಎತ್ತಿಕೊಂಡಿಲ್ಲ. ಜೊತೆಗೆ ಅನುವಾದಿತ, ವೈಜ್ಞಾನಿಕ, ಕಾಲ್ಪನಿಕ, ಪತ್ತೇದಾರಿ 
ಕಾದಂಬರಿಗಳ ಬಗ್ಗೆಯೂ ಚರ್ಚಿಸಲು ಸಾಧ್ಯವಾಗಿಲ್ಲ. 


~ 


ಸಣ್ಣಕತೆ 
- ಮಲ್ಲಿಕಾಘ 


ಯುರೋಪನಲ್ಲಿ ನಡೆದ ಕೈಗಾರಿಕಾ ಕ್ರಾಂತಿಯ ಬಿಸಿ ಬಿಸಿ ಬರೀ ಔದ್ಯೋಗಿಕ ರಂ 
ಕಾಣಿಸಿಕೊಳ್ಳದೆ, ಪ್ರತಿಯೊಂದು ರಂಗದಲ್ಲಿಯೂ ತನ್ನ ಗಾಢವಾದ ಪರಿಣಾಮವನ್ನು ವ 
ಅದಕ್ಕೆ ಸಾಹಿತ್ಮಕ್ಲೇತ್ರ ಹೊರತಾಗಲಿಲ್ಲ. ಪಾಶ್ಚಾತ್ಮರ ಭಾರತಾಗಮನ ಆಳ್ವಿಕೆ 
ಭಾರತದಲ್ಲಿ ಅದುವರೆಗಿದ್ದ ಸಾಂಸ್ಕೃತಿಕ, ಸಾಹಿತ್ಮಿಕ ಜೀವನಮೌಲ್ಮಗಳು ಫಷ 
ಬದಲಾವಣೆ ಹೊಂದಿದವು. ಪಾಶ್ಚಾತ್ಮರ ಸಂಸ್ಕೃತಿ, ಅಲ್ಲಿನ ಜೀವನ ಮೌಲ್ಮಗಳು, 
ವೃಕ್ತಿಗಳ ನಡುವಿನ ಸಂಬಂಧ, ಗಂಡು ಹೆಣ್ಣಿನ ಮಧ್ಮದ ಸಂಬಂಧಗಳು ನಮ್ಮವರ ವ 
. ಅಗಾಧ ಪರಿಣಾಮವನ್ನುಂಟು ಮಾಡಿದವು. ಆಂಗ್ಲ ಸಾಹಿತ್ಯದ ಅಭ್ಯಾಸದಿಂದ ಅಲ್ಲಿನ ೩ 
ಹೊರಗು ನಮ್ಮ ಸಾಹಿತಿಗಳಿಗೆ ತೆರೆದಿಟ್ಟಂತಾಯಿತು. ಜೀವನದ ಮೌಲ್ಮ ಬದಲಾವ 
ಪ್ರಜ್ಞಾಶೀಲತೆ ಎಂಥದೋ ಒಂದು ಆವೇಗದ ವಿಚಾರಕ್ಕೆ ಹಾದಿಮಾಡಿಕೊಟ್ಟಿತೇ 
ಆಂಗ್ಲರ ಆಳ್ವಿಕೆ-ದಬ್ಬಾಳಿಕೆ-ದಾಸ್ಕತ್ವ-ಗುಲಾಮಗಿರಿ ಮುಂತಾದ ಸ್ವಾತಂತ್ರ್ಯಹೀನತೆಯ 
ನಮ್ಮ ಸಾಹಿತಿಗಳ ಅರಿವನ್ನು ಕೆದಕಿತು. ಈ ಕಾರಣದಿಂದ ಸ್ವಾತಂತ್ರ್ಯದ, 
ಹಂಬಲ ಸಾಹಿತ್ಮದ ನಾನಾ ಪ್ರಕಾರಗಳಲ್ಲಿ ಒಡಮೂಡತೊಡಗಿತು. ಕಥೆ ಕಾವ್ಮಗಳಲ್ಲಿ 
ಭಾವನೆ ಓತಪ್ರೋತವಾಗಿ ಹರಿಯಲಾರಂಭಿಸಿತು. 


ಔದ್ಯೋಗಿಕ ಕ್ರಾಂತಿಯ ಮೂಲಕ ಬದಲಾವಣೆಗೊಂಡ ಪ್ರಪಂಚದ ಸಾಹಿ 
ಲೋಕದ ಬಿಸಿಯು ಭಾರತಕ್ಕೆ ಬಂಗಾಲದ ಬಾಗಿಲಿನ ಮೂಲಕ ಪ್ರವೇಶಿಸಿತು. ರವೀಂದ್ರನ 
ಟ್ಮಾಗೋರ ಅವರು ಮೊಟ್ಟಮೊದಲಿಗೆ ಬಂಗಾಲಿ ಭಾಷೆಯಲ್ಲಿ ಇದರ ಪ್ರಜೆ 


ಮಾಡಿದರು. ನಂತರ ಎಲ್ಲ ಪ್ರದೇಶಗಳಿಗೂ ಪಸರಿಸಿತು. ಅದು ಕನ್ನಡನಾಡಿಗೆ 
ತಡವಾಗಲಿಲ್ಲ. 


ಕನ್ನಡದಲ್ಲಿ ೧೯ನೆಯ ಶತಮಾನದ ಕೊನೆಕೊನೆಯ ಭಾಗದಲ್ಲಿ ಈ ಹೊಸ ಸ 
ಪ್ರಕಾರದ ಕುರುಹುಗಳು ಕಂಡುಬರುತ್ತಿದ್ದರೂ ೨೦ನೆಯ ಶತಮಾನದಲ್ಲಿ ಅದು ೩ 
ನಿರ್ದಿಷ್ಟರೂಪ ತಾಳಿದ್ದನ್ನು ಕಾಣಬಹುದು. ಇದು ಮೊದಲು ಅನುವಾದ ಅನುಕರಣಗಳೆ 
ಮೆಲ್ಲನೆ ಕನ್ನಡ ನೆಲದಲ್ಲಿ ಹೆಜ್ಜೆ ಇಡಲು ಪ್ರಾರಂಭಿಸಿ ಮುಂದೆ ರಾಜಮಾರ್ಗವ 
ನಿರ್ಮಿಸಿತು. ಆಧುನಿಕ ಬದುಕಿನ ವೇಗ, ಜನರ ಏರಿದ ಜೀವನಮಟ್ಟ ಅಚ್ಚಿನ ಸೌಕಜ 
ನಾಗರಿಕತೆಯ ಬೆಳವಣಿಗೆ, ಜೀವನದ ಸಂಕೀರ್ಣ ಸಮಸ್ಕೆಗಳು ಇವೆಲ್ಲ ಈ ಸಣ್ಣ ಕಥಾಸಾ 
ಪ್ರಕಾರಕ್ಕೆ ಪೋಷಣೆಯನ್ನು ನೀಡಿದವೆಂದು ಭಾವಿಸಬಹುದು. 


ತ್‌್‌: 


ಷಿ  ಸಣ್ಣಕಥೆಯು ಭಾವಗೀತೆಯ ಜೊತೆ ಜೊತೆಗೆ ಹುಟ್ಟಿ ತನ್ನದೇ ಆದ ಸ್ವತಂತ್ರ 
೨೦ರಷ್ಟೊತ್ತಿಗೆ ರೂಪಿಸಿಕೊಂಡಿದ್ದಷ್ಟೇ ಅಲ್ಲದೆ, ತುಂಬ ಜನಪ್ರಿಯ ಸಾಹಿತ್ಯ 
- ಬೆಳೆಯಿತು. ಆಧುನಿಕ ಕನ್ನಡದ ಕಥಾಸಾಹಿತ್ಯವನ್ನು ಅವಲೋಕಿಸಿದಾಗ 


ಮಜಲುಗಳು ಕಂಡುಬರುತ್ತವೆ. ಜೀವನದರ್ಶನ, ನಿರೂಪಣಾ ವಿಧಾನ, 


ಸು ಸ್ಪಷ್ಟವಾದ 
ನೈವಿಧ್ಯ ಭಾಷೆಯ ಬಳಕೆಯ ಹಿನ್ನೆಲೆಯಲ್ಲಿ ಈ ಹಂತಗಳನ್ನು ಗುರುತಿಸಬಹುದು. 


ಮಾರ್ಗ : ಈ ಮಾರ್ಗದಲ್ಲಿ ಮೊದಲು ಹೆಜ್ಜೆ ಹಾಕಿದವರು ಶ್ರೀನಿವಾಸ 


ಡ್ಯ 


ದರೂ ಇವರಿಗಿಂತ ಪೂರ್ವದಲ್ಲಿ ಪಂಚೆ ಮಂಗೇಶರಾಯರು, ಕೆರೂರು ವಾಸು 


, ಎಂ. ಎಸ್‌. ಕಾಮತರು ಈ ದೆಸೆಯಲ್ಲಿ ಕಾರ್ಯಮಾಡಿದುದನ್ನು ಮರೆ 
'c ಆದರೆ ೧೯೨೦ರಲ್ಲಿ ಪ್ರಕಟವಾದ ಶ್ರೀನಿವಾಸರ ಸಣ್ಣ ಕತೆ'ಗಳು ಗ್ರಂಥ 
ಲೇ ಆಧುನಿಕ ಸಾಹಿತ್ಯ ಪ್ರಪಂಚದಲ್ಲಿ ಸಣ್ಣಕತೆಗಳಿಗೆ ಬಾಗಿಲು ತೆರೆಯಿತು ಎಂದು ಖಚಿತ 


ಕನ್ನಡದ Ro ಸಣ್ಣಕತೆಗಾರರೆಂದು ಸರ್ವಶ್ರೀ ಪಂಜೆ ಮಂಗೇಶರಾಯರು, 
ರ ವಾಸುದೇವಾಚಾರ್ಯರು, ಎಂ. ಎನ್‌. ಕಾಮತರ ಹೆಸರುಗಳನ್ನು ಒಮ್ಮೆಲೇ ಒಟ್ಟು 
ಸಿಸಿ ಹೇಳಲಾಗುತ್ತದೆ. ಪಂಜೆಯವರು ಕನ್ನಡ ಸಣ್ಣಕತೆಯ ತೂಲಷಪರುಷರು ಎನ್ನುವ 
ಗೆ ಎರಡಿಲ್ಲ ಎಂದು ಗೋವಿಂದ ಪೈಗಳು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಪಂಜೆ 
ಗೇಶರಾಯರ ಕತೆಗಳಲ್ಲಿ ಆಧುನಿಕ ಸಣ್ಣಕತೆಯ ಸಂಪೂರ್ಣ ಲಕ್ಷಣಗಳು ಕಂಡು 


ಮ ಅವುಗಳಲ್ಲಿ ಅನುಕರಣೆ, ರಂಜಕತೆ, ವಿನೋದಗಳು ಹಾಸುಹೊಕ್ಕಾಗಿ 
ನ್ನು ಕಾಣಬಹುದು. 


ಕೆರೂರ ವಾಸುದೇವಾಚಾರ್ಯರು ತಮ್ಮ ' ಸಚಿತ್ರ ಭಾರತ' ಮತ್ತು ' ಶುಭೋದಯ' 
ಗ ಕೆಲವು ಐತಿಹಾಸಿಕ ಮತ್ತು ಪತ್ತೇದಾರಿಯ ಕುತೂಹಲ ಕೆರಳಿಸುವ ಕಥೆಗಳನ್ನು 
ರು ಅವುಗಳಲ್ಲಿ ನೀತಿಬೋಧೆಯು ಎದ್ದು ತೋರುತ್ತದೆ. ಸಹಜತೆ, ವಾಸ್ತವತೆ ಕಡಿಮೆ. 
| "" ಮಲ್ಲೇಶಿಯ ನಲ್ಲೆಯರು ' `ಕರಿಗಾಲಿನ ಗಿರಿರಾಯರು 'ಮತ್ತು 
ತಾ 'ಕತೆಗಳಲ್ಲಿ ಉತ್ತಮ ಕಥಾವಸ್ತುವಿದೆ. ಇವರು ಭಾಷಾಂತರ ಕತೆಗಳನ್ನು 
ತೆ ಕೆಲವು ಸ್ವತಂತ್ರ ಕತೆಗಳನ್ನೂ ರಚಿಸಿರುವರು. ಯಾಕೋ ಇವರ ಕತೆಗಳು ಹೆಚ್ಚು 


ಶೆ. ಸುಮಾರು ೧೯೦೦ರಲ್ಲಿ ಮಂಗಳೂರಿನ “ಸುವಾಸಿನಿ ' ಮಾಸಪತ್ರಿಕೆಯಲ್ಲಿ 

ಇ ವದ "ನನ್ನ ಚಿಕ್ಕತಾಯಿ' "ನನ್ನ ಚಿಕ್ಕ ತಂದೆ ' ಎಂಬ ಮೊದಲ ಕತೆಗಳು ಪ್ರಕಟ 

ವ , ಇವುಗಳಲ್ಲಿ ) ನೇರ ಕಥನಕಲೆ, ರ ಶೈಲಿಯನ್ನು ಕಾಣಬಹುದು. ಎಂ 
ಮತ ಅಂದಿನ ಆ ಊರು ' ಎಂಬ ಕಥಾ ಸಂಗ್ರಹ ಪ್ರ ಕಟಿಸಿದರು. 


ಸಣ್ಣಕತೆಯ ಲಕ್ಷಣ, ವೈಶಿಷ್ಟ್ಯಗಳನ್ನು ಸೂಕ್ಷ್ಮವಾಗಿ ಅರಿತುಕೊಂಡು ಅದರ ನಾಡೀ 
| ಕಂಡುಹಿಡಿದು, ಸ್ಪಂದಿಸಿ ಆಧುನಿಕ ಸಾಹಿತ್ಯ ನಿರ್ಮಿತಿಯಲ್ಲಿ ಆ ಸಾಹಿತ್ಯ 


ಗ್‌ bp ಹಾ 


| ಒಂದು ಮಹತ್ವದ ಸ್ಥಾನವನ್ನು ಕಲ್ಪಿಸಿಕೊಡಬೇಕೆಂಬ ವ ಮಹತ್ವಾಕಾಂಕ್ಷೆಯನ್ನಿಟ್ಟು 


ಹ್‌ ಕರ್ನಾಟಕ ಭಾರ 


ಕೊಂಡು ಕನ್ನಡದಲ್ಲಿ ಸಣ್ಣಕತೆಗಳನ್ನು ಬರೆಯಲು ಪ್ರಾರಂಭಿಸಿದವರು. ಶ್ರೀ ಮಾಸ್ತಿ ವೆಂಕ! 
ಆಯ್ಕಂಗಾರ ಅವರು. ಸಣ್ಣಕತೆಯ ಜನಕರೆಂದು ಪ್ರಸಿದ್ಧರಾಗಿರುವ ಇವರು ಶ್ರೀ 
ಎನ್ನುವ ಕಾವ್ಯನಾಮದಿಂದ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಸಣ್ಣಕತೆಯ ಬೆಳೆಯಃ 


ಬೆಳೆದುಕೊಟ್ಟರು. 


ಕನ್ನಡದಲ್ಲಿ ಮೊಟ್ಟ ಮೊದಲು ಸಣ್ಣಕತೆಗಳನ್ನು ಬರೆದವರು ಅವರೇ ಹೌದೊ 
ಅಲ್ಲವೋ ಎನ್ನುವುದನ್ನು ಚರ್ಚಿಸಿ ಗೊಂದಲಕ್ಕೊಳಗಾಗದೆ, ಆಧುನಿಕ ಕನ್ನಡ ಸಾಹಿತ್ಯದ 
ಒಬ್ಬನೇ ಲೇಖಕ ರಚಿಸಿದ ಸಣ್ಣಕತೆಗಳ ಸಂಖ್ಯೆ, ಬೆಲೆ, ಪ್ರಭಾವ, ಪರಿಣಾಮ ಈ ದೃಷಿ 
ಅವರು ಕನ್ನಡದಲ್ಲಿ ಸಣ್ಣಕತೆಗಳ ತಂದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ೧೯೧೯ನೇ 
ವರ್ಷದಲ್ಲಿ ಪ್ರಬುದ್ಧ ಕರ್ನಾಟಕ ' ಜನ್ಮತಾಳುವ ಮೊದಲೇ ಶ್ರೀನಿವಾಸರ ರಂಗಪ್ಪ 
ಮದುವೆ" ಎಂಬ ಸಣ್ಣ ಕತೆ" ಮಧುರವಾಣಿ' ಪತ್ರಿಕೆಯಲ್ಲಿ ಆಟಸ್ಸಾನಿತ್ತು . ಇದಕ್ಕೂ ಮೊದಲ 
` ಸಚಿತ್ರ ಭಾರತ, ' `ವಾಗ್ಭೂಷಣ,' `ಸದ್ಭೋದಚಂದ್ರಿಕೆ, ' ಸುವಾಸಿನಿ, ' ಶ್ರೀಕ 
ಸೂಕ್ತ '! ಮುಂತಾದ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಲೇಖಕರ ಸಣ್ಣಕತೆಗಳು ಬರುತ್ತಿದ್ದವು. ' 


ಹೀಗೆ `ರಂಗಪ್ಪನ ಕಥಾಮಾಲಿಕೆ'ಯಿಂದ ಪ್ರಾರಂಭವಾದ ಶ್ರೀ ಮಾಸ್ತಿಯವರ ಕಥ 
ಸಾಹಿತ್ಯದ ಕೃಷಿ, ಇಂದಿನ ಸಣ್ಣಕತೆಯ ಬೆಳೆಗೆ ಸಹಾಯಕವಾಯಿತು. ಸಣ್ಣಕತೆಯ ಚಿ 
ಬಂದದ್ದು ಅವರ ಕೈಯಿಂದಲೇ. ಮಾಸ್ತಿಯವರ ಜೀವನದೃಷ್ಟಿ ಅಭಿವೃಕ್ತಿಯ ರಚನಾ ವಿಧಾನ 
ತೆರೆದ ಕಣ್ಣಿನಿಂದ ಬದುಕಿನ ಮಗ್ಗುಲನ್ನು ನೋಡುವ ವಿಶಿಷ್ಟ ಮನೋಭಾವಗಳೇ ಅವ 
ಕಲೆಗೆ ನೆಲೆ ಎನ್ನಬಹುದು. ಅವರ ಮೊದಲ ಕಥಾಸಂಕಲನ ೧೯೨೦ರಲ್ಲಿ ಪ್ರಕಟವಾಂ 
ರಂಗಪ್ಪ, ರಂಗಶಾಮಿ; ವೆಂಕಟಶಾಮಿ, ಉಗ್ರಪ್ಪ, ಅಂಜಪ್ಪ ಇತ್ಮಾದಿ ಇವರ ಕತೆಯ ಪಾತ್ರಗಳ 
ನಿತ್ಯಜೀವನದಲ್ಲಿ ಕಣ್ಣೆದುರಿಗೆ ಹರಿದಾಡುವವರೆ ಆಗಿದ್ದಾರೆ. " ಮೊಸರಿನ ಮಂಗಮ್ಮ ' 
"ಕಾಮದ ಹಬ್ಬದ ಒಂದು ಕತೆ ',' ವೆಂಕಟಶಾಮಿಯ ಪ್ರಣಯ ',' ಇಂದಿರೆಯೋ ಅಲ್ಲವೊ 


ಇವು ಜೀವನದ ಸಧ್ಯದ ಸ್ಥಿತಿಗೆ ಸಹನೆ ತೋರಿಸಿದ, ಅವರ ಆದರ್ಶದ ಒಲವನ್ನು ಚಿತ್ರಿಸಿ 
ಕತೆಗಳು. 


ಸಿರೇ ಸತ್ತು 


ಶ್ರೀನಿವಾಸರ ಪ್ರಭಾವದ ಜಾಡಿನಲ್ಲಿ ನಡೆದೂ ಸ್ವತಂತ್ರ ವೈಶಿಷ್ಟ್ಯಗಳನ್ನು 
ಕೊಂಡವರು, ಆನಂದ" ಎಂಬ ಕಾವೃನಾಮದಿಂದ ಪ್ರಸಿದ್ಧರಾದ ಅಜ್ಜಂಪುರದ ಸೀ ; 
ಅವರು. ಪ್ರಣಯ ಕತೆಗಳಿಂದ ಹೆಸರುವಾಸಿಯಾಗಿರುವ ಇವರ ಕಥನಕಲೆ ಕ್ಯ. 
ಪ್ರಣಯಭರಿತವಾದ ಸರಳ, ಸುಂದರ ಚಿತ್ರನಿರೂಪಣೆಯಲ್ಲಿ ಇವರದು ಎತ್ತಿದ 
"ಕೊನೆಯ ಎಂಟಾಣೆ ' ಈ ಕತೆಯಲ್ಲಿ ಬಡತನದಿಂದ ವ್ಯಕ್ತಿಯ ಆಶೆ, ಆಕಾಂಕ್ಷೆ ಹೇ 


ವಿಫಲವಾಗುತ್ತವೆಂಬ ಚಿತ್ರಣ ಓದುಗರ ಮನಸ್ಸಿನಲ್ಲಿ ಸ್ಥಿರವಾದ ಗಾಢವಾದ ಪರಿಣಾಃ 
ಬೀರುತ್ತದೆ. `ನಾಕೊಂದ ಹುಡುಗಿ' ಇವರ ಕಥಾಸಾಹಿತ್ಮ ಮಾರ್ಗದಲ್ಲಿ ಒಂದು ಮೈಲುಗಲ 


ಕೆ. ಗೋಪಾಲಕೃಷ್ಣರಾಯರು ಒಳ್ಳೆಯ ಪ ಪ್ರಯೋಗಶೀಲರು. ಪತ್ತ ತ್ರಕಥೆ, 
ಇತ್ಮಾದಿ ಹೊಸ ತಂತ್ರ ಬಳಕೆಯಲ್ಲಿ ಇವರು ಹುಚ್ಚುಮುನಿ', ' ನಮ್ಮ ದೊಡ್ಡ 
`ಡಾ. ಸುಶೀಲಾ ಸಂಕೇತ ' ಮುಂತಾದ ಕತೆಗಳನ್ನು ಬರೆದಿದ್ದಾರೆ. 


ನ 


೭.೩. 


— 


ಉತ್ತರ ಕರ್ನಾಟಕದ ಜನಪದ ಜೀವನವನ್ನು ಕಲಾವಸ್ತುವನ್ನಾಗಿಟ್ಟುಕೊಂಡು ಜಾನಪದ 
ಗಳನ್ನು ಬರೆದವರಲ್ಲಿ ಶ್ರೀ ಬೆಟಗೇರಿ ಕೃಷ್ಣಶರ್ಮರದು ವಿಶಿಷ್ಟವಾದ ಸಾಧನೆ. "ಆನಂದ 
ಡೆ ಎಂಬ ಕಾವ್ಯನಾಮದಿಂದ ಬರೆಯುತ್ತಿರುವ ಇವರ ಕ್ಷೇತ್ರ ಸೀಮಿತವಾದದ್ದು. ಇದೇ 
( ಸೇರಿದ ಕೃಷ್ಣಕುಮಾರ ಕಲ್ಲೂರರ ಶೈಲಿ ಕಾವ್ಯಮ ುವಾಗಿದೆ. ಟೆಂಗ್ಸೆ 
ಜವಿಂದರಾಯರ ' ಗಂಗೆಯ ಗುತ್ತಿಗೆ ' ಕಥಾಸಂಕಲನದ ` ಛಪ್ಪರ ಬಂಧ' ಮತ್ತು ಗಂಗೆಯ 
ಗೆ', ಉತ್ತಮ ಕಥೆಗಳು. ರಂ. ಶ್ರೀ ಮುಗಳಿಯವರ ' ಕನಸಿನ ಕೆಳದಿ ' ವಿತಂತು ವೇಶೈಯ, 
ನ್ನೊಳಗೊಂಡಿದೆ. ಶೈಲಿ ನಿರರ್ಗಳವಾಗಿದೆ. ಕನ್ನಡ ಕಥಾಕ್ಟೇತ್ರದಲ್ಲಿ ಗೋರೂರು 
ಗ್ಞಾಮಿ ಅಯ್ಕಂಗಾರರದು ಒಂದು ವಿಶಿಷ್ಟವಾದ ಸ್ಥಾನ. ಗ್ರಾಮಾಂತರ ಪ್ರದೇಶದಲ್ಲಿಯೆ 
 ಚೆಳೆದ ಇವರು ಗ್ರಾಮ್ಯಭಾಷೆಯಲ್ಲಿಯೆ ಅಲ್ಲಿಯ ಜೀವನವನ್ನು, ಸರಸವಾಗಿ, 
'ದಪೂರ್ಣವಾಗಿ ಚಿತ್ರಿಸಿದ್ದಾರೆ. 


೧೯೨೦ರಿಂದ ೩೦ರ ಅವಧಿಯಲ್ಲಿ ದೇವುಡು (ಸೋಲೋ ಗೆಲವೋ), ಕಾರಂತ (ನಮ್ಮ 
ಕ್ಟರು), ಬೇಂದ್ರೆ (ಪಾಲಾ.ಪೂ), ಮುಗಳಿ (ಕನಸಿನ ಕೆಳದಿ), ಪುತಿನ (ಧ್ವಜರಕ್ಷಣೆ) 
ರತ್ತಂ (ಹನಿಗಳು), ವಿ. ಸೀ. (ರಾಧೆ ), ಕುವೆಂಪು (ಸನ್ಮಾಸಿ ಮತ್ತು ಇತರ ಕತೆಗಳು ) 
ದಲಾದ ಹಿರಿಯ ಶ್ರೇಷ್ಠ ಸಾಹಿತಿಗಳೆಲ್ಲ ಸಣ್ಣಕಥೆಯ ಕ್ಷೇತ್ರದಲ್ಲಿ ಕೃಷಿಗೈದು ಹುಲುಸಾದ 
ಬೆಳೆಸಿದ್ದಾರೆ. 


ಪ್ರಗತಿಶೀಲ ಮಾರ್ಗ : ೧೯೨೦ರ ಸುಮಾರಿನಲ್ಲಿ ಕನ್ನಡ ಕಥೆಗಾರರ ಮುಂದೆ 
ತೆಯ ಬಗ್ಗೆ ಸ್ಪಷ್ಟವಾದ ರೂಪರೇಷೆಗಳು ಇದ್ದವು. ಸಣ್ಣಕತೆಗಳ ಬರವಣಿಗೆಯ ಜೊತೆ 
ೆಯಲ್ಲಿಯೆ ಸಣ್ಣ ಕತೆಯ ಬಗ್ಗೆ ವಿಮರ್ಶೆಯೂ ಪ್ರಾರಂಭವಾಯಿತು. ಜಾಗತಿಕ ದ್ವಿತೀಯ | 
“ಯುದ್ಧದ ಪರಿಣಾಮಗಳು ಕತೆಗಾರರ ಮನಸ್ಸಿನ ಮೇಲೆಯೂ ಭೀಕರ ಪರಿಣಾಮ 
ಟುಮಾಡಿದವು. ಬದುಕಿನ ಸಂಗ್ರಾಮದಲ್ಲಿ ಕತೆಗಾರನ ಅತೃಪ್ತ ಮನೋಭೂಮಿಕೆ 
| ಕಾವು ಹುಟ್ಟಿಸಿದಂತೆ, ಸ್ವಾತಂತ್ರ್ಯ ಚಳುವಳಿಯೂ ಹೊಸ ಹೊಸ ಸಮಸ್ಯೆ, ಚಿಂತನೆ, 
ನೆಗಳನ್ನು ಜನರ ಮನಸ್ಸಿನಲ್ಲಿ ಉಂಟು ಮಾಡಿತು. 


ಕಲೆಗಾಗಿ ಕಲೆ' ಎನ್ನುವ ಕೂಗು ಕಾಲಾಂತರದಲ್ಲಿ ಕರಗಿ ' ಬದುಕಿಗಾಗಿ ಕಲೆ ' ಎನ್ನುವ 
| ಧ್ವನಿಯೊಂದು ಜಾಗತಿಕವಾಗಿ ಹುಟ್ಟಿಕೊಂಡ ಸಂದರ್ಭದಲ್ಲಿ ಭಾರತದಲ್ಲಿಯೂ 
; ಉದ್ದೇಶಿತ ` ಪ್ರಗತಿಶೀಲ ಚಳುವಳಿ ' ಹುಟ್ಟಿಕೊಂಡಿತು. ಇದಕ್ಕೆ ಕಾರ್ಲಮಾರ್ಕ್ಸ್‌, 

್‌, ಎಂಗೆಲ್ಸ್‌ರ ವರ್ಗಸಮರದ, ಸಮತಾವಾದದ ಸಿದ್ಧಾಂತ ಪ್ರೇರಣೆ ನೀಡಿತು. 
ರ ಸಾಹಿತಿಗಳ ವೈಚಾರಿಕ ದಿಕ್ಕನ್ನೇ ಬದಲಿಸಿತು. ಸಾಮ್ಯವಾದ (Communism) 
ಂತದ ಕಡೆಗೆ ಒಲವಿರುವ ಮತ್ತು ವೈಜ್ಞಾನಿಕ ದೃಷ್ಟಿಕೋನವುಳ್ಳ ಬಹುಪಾಲು ಭಾರತೀಯ 
ಹಗಾರರು ಸ್ವಾತಂತ್ರ್ಯಾನಂತರವೂ ಭಾರತೀಯರ ಸ್ಥಿತಿ-ಗತಿಗಳು ಸುಧಾರಿಸದೆ, ಇನ್ನಷ್ಟು 
ಗೊಂಡಿರುವುದನ್ನು ಕಂಡು ಅದಕ್ಕೆ ಸೈದ್ಧಾಂತಿಕ ಒನ್ನೆಲೆಯಲ್ಲಿಯೆ ಮೂಲಭೂತವಾಗಿ 
ಭಾವಣೆಯ ಮಾರ್ಗವನ್ನು ಕಂಡುಹಿಡಿದರು. ಅದಕ್ಕೆ ಪ್ರೇರಕವಾಗುವಂತೆ ಸಾಹಿತ್ಯವನ್ನು 
ಮಾಡಿದರು. ಹೋರಾಟದ ಅನುಭವವಿರುವ, ಸಾಮಾಜಿಕ ಸ್ಥಿತಿಗತಿಗಳನ್ನು ಸಂಪೂರ್ಣ 
ಮಾಡಿಕೊಂಡಿರುವ, ಸಮಾಜದ ' ಬೇಸ್‌ ' ಗೊತ್ತಿರುವ, ಸಾಮಾಜಿಕ ರೋಗಗಳನ್ನು 


೭೪ ಕರ್ನಾಟಕ ಭಾರತಿ 


ಕಂಡಿರುವ, ಅದಕ್ಕೆ ಸರಿಯಾದ ಮದ್ದು ಕಂಡುಹಿಡಿದ ವೈದ್ಮರಂತೆ ಪ್ರಗತಿಶೀಲ ಲೇಖಕರು 
ಔಷಧದ ರೂಪದಲ್ಲಿ ಹರಿತವಾದ ಲೇಖನಿಯ ಅಸ್ತ್ರವನ್ನು ಬಳಸಿ ಕನ್ನ ಡ ಸಾಹಿತ್ಯದ ದಿಕ್ಕನ್ನೇ 
ಬದಲಿಸಿದರು. 


"ಪ್ರಗತಿಶೀಲ 'ಚಳುವಳಿಯ ಮುಂಚೂಣಿಯಲ್ಲಿ ನಿಂತವರು ಅ. ನ. ಕೃ., ತ.ರಾ.ಸು, 
ನಿರಂಜನ, ಕಟ್ಟೀಮನಿಯವರೆನ್ನಬಹುದು. ಅ. ನ.ಕೃ. ಅವರು ೧೯೨೨ರಲ್ಲಿ ` ಕಾಮನ ಬಿಲ್ಲು, 
ಕಥಾಸಂಗ್ರಹವನ್ನು ಪ್ರಕಟಿಸಿದರು. ಅವರ ನೇತೃತ್ವದಲ್ಲಿ ನೆರೆದ ಕನ್ನಡ ಕತೆಗಾರರ ಬಳಗ ' 
ಸಂಪ್ರದಾಯ ಸಾಹಿತ್ಯವನ್ನು ಜಿಡ್ಡುಗಟ್ಟಿದ ವ್ಯವಸ್ಥೆಯನ್ನು ಅಪ್ಪಿಕೊಂಡು ಹೊರೆಟದ್ದನ್ನು ' 
ಪ್ರಗತಿಶೀಲ ಮನೋಭಾವದ ಲೇಖಕರು ಕಟುವಾಗಿ ವಿಮರ್ಶಿಸಿ, ನಿತ್ಯ ಬದುಕಿನ ` ವಾಸ್ತವ ' 
ಚಿತ್ರಣ'ಕ್ಕೆ ಕರೆಕೊಟ್ಟರು. ಹೊಟ್ಟೆ ಹಸಿದ ಹೊತ್ತಿನಲ್ಲಿ, ದಾಸ್ಮದ ಉರುಳಿನಲ್ಲಿ ಸಿಲುಕಿರುವ 
ಸಂದರ್ಭದಲ್ಲಿ ರಾಮ, ಸೀತಾ, ಸಾವಿತ್ರಿ, ದ್ರೌಪತಿ ಎನ್ನುವ ಸಂಪ್ರದಾಯ ಶರಣ ಬರವಣಿಗೆ, 
ನಮಗೆ ಬೇಕಿಲ್ಲ. ಹೊಸ ರೀತಿಯ ಬರವಣಿಗೆ, ಸಾಮಾನ ಜನರ ಆಶೋತ್ತರಗಳ" 
ಮುಖವಾಣಿಯಾದ ಬರವಣಿಗೆಬೇಕು. ನಿತ್ಯ ಬದುಕಿನ ಪ್ರಾಥಮಿಕ ಅವಶ್ಯಕತೆಗಳಾದ" 
ಅನ್ನ , ಬಟ್ಟೆ, ವಸತಿ ಒದಗಿಸುವ ಸಾಹಿತ್ಯ ಬರಬೇಕು ಎಂದು ಹೇಳಿದರು. 


(1 


ರಾಜಸೇವಾಸಕ್ತರು ಬರೆಯುವ ಭಟ್ಟಂಗಿತನದ ಸಾಹಿತ್ಯದಿಂದ ಜನ- ಮನದ - ದೇಶದ ಏಳ್ಗೆ 


ಆಗುವುದಿಲ್ಲ ಎಂಬ ಅವರ ಮಾತಿನಲ್ಲಿಯೇ ಪ್ರಗತಿಶೀಲ ಚಳುವಳಿಯ ರೂಪರೇಷೆಗಳನ್ನು 
ಗುರುತಿಸಬಹುದಾಗಿದೆ. 


3 
4 
ತ 


ಇದರಿಂದ ಸಮಾಜದ ಮೇಲೆ , ಜನರ ಬದುಕಿನ ಮೇಲೆ ದೇಶದ ಮೇಲೆ ಯಾವ 
ರೀತಿಯ ಪರಿಣಾಮವಾಯಿತು ಎನ್ನುವುದಕ್ಕಿಂತಲೂ ಸಣ್ಣಕಥಾ ಸಾಹಿತ್ಯಕ್ಕೆ ವೇಗ ಬಂತು." 
ತಂತ್ರ, ಶೈಲಿ, ವಸ್ತು ವೈವಿಧ್ಯತೆಯಲ್ಲಿ ಮುಂಗಾರು -ಮಿಂಚು-ಗುಡುಗುಗಳು ಕಾಣಿಸಿಕೊಂಡವು. 
ದೀನದಲಿತರ, ಕೂಲಿಕಾರರ, ರೈತರ ಜೀವನದ ಬವಣೆ, ಬೇಗುದಿ ಕಥಾವಸ್ತುಗಳಾಗಲು 
ಪ್ರಾರಂಭಿಸಿದವು. ನಿರೂಪಕಶಕ್ತಿ ಅಲಗಿನ ಮೊನೆಯಷ್ಟೇ ಹರಿತವಾಗಿ ಓದುಗರ ಮನಸ್ಸನ್ನು 
ತಿವಿಯಲು ಆರಂಭಿಸಿತು. 


ತ. ರಾ. ಸು. ಅವರ 'ಗಿರಿಮಲ್ಲಿಗೆಯ ನಂದನದಲ್ಲಿ ' ರಸವತ್ತಾದ ಶೈಲಿಯಿಂದ ಕೂಡಿದ 
ರಂಜನೀಯ ಕತೆಗಳ ಸಂಗ್ರಹ. ಬಸವರಾಜ 1 Spgs "ಕಾರವಾನ್‌' ಕಥಾಸಂಕಲನ 
ದಿಂದ ಹಿಡಿದು, ` ಹುಲಿಯಣ್ಣ ನ ಮಗಳು,' ಸಂಗ್ರಹದವರೆಗೆ ೮ ಉತ್ತ ಮ ಕಥಾಸಂಕಲನ 
ಗಳನ್ನು ಪ್ರ ಭಟ "ಸೋಲೋ ಗೆಲವೋ ' ಕೃತಿಯ ದೇವುಡು, " ಪಾಲಾಪೂ' "ಹಿರಿದ 
ಕೆ ಏಕಾಶಿನಿ,' ' ಮಗುವಿನ ಕರೆ 'ಕತೆಗಳ ದ.ರಾ. ಬೇಂದ್ರೆ, 'ಧ್ವಜರಕ್ಷಣೆಯ' 
ಪು.ತಿ.ನ." ಕುರಿಯ ಹಿಂಡು ', `ಜಲಧರ', ಕ್ಷೀರಸಾಗರ 'ಕಥೆಗಳ ಎಂ. ವಿ. ಸೀತಾರಾಮಯ್ಯ, 
ಅಚ್ಚಕನ್ನಡತನ ಮತ್ತು ಜೀವನ ದರ್ಶನ ಪ್ರತೀಕವಾದ ` ಮಾತನಾಡುವ ಗಂಗು ' ` ಜೂಜು 


ಗಾರ' ಕತೆಗಳ ಅಶ್ವತ್ಕ-ಹೀಗೆ ಇವರೆಲ್ಲ ಈ ಧೋರಣೆಯನ್ನಿಟ್ಟುಕೊಂಡು ಕತೆ ರಚಿಸಿದ್ದಾರೆ. 


"ಸಂಪಿಗೆಯ ಹೂ', ಚೈತ್ರ ಪಲ್ಲವ 'ಗಳ ಕರ್ತೃ ವ್ಯಾಸರಾಯ ಬಲ್ಲಾಳರು ಮುಂಬೈ 
ಜೀವನದ, ಅಲ್ಲಿನ ಸುಶಿಕ್ಷಿತ ಜನರ ಹಲವಾರು ಸಮಸ್ಯೆಗಳನ್ನು ಯಥಾವತ್ತಾಗಿ ಚಿತ್ರಸಿದ್ದಾರೆ. 


ಣ್ಣಕತ ೭೫ 


ಕಪ್ಪು ಹುಡುಗಿ ',` ನಾಳಿನ ಕನಸು 'ಗಳ ಕರ್ತೃ ದ. ಬಾ. ಕುಲಕರ್ಣಿ, ಗೀಜಗೆರೆ',` ಬಯಲು 
ಸಿಂಗಾರ ' ಸಂಕಲನಗಳ ರಾಮಚಂದ್ರ ಕೊಟ್ಟಲಗಿ ಸಹಜವಾದ ಸರಳವಾದ ಶೈಲಿಯಲ್ಲಿ 
ಕಾತ್ರಗಳಲ್ಲಿ ಧ್ಯೇಯ - ಧೋರಣೆಗಳಲ್ಲಿ ಆಶಾವಾದ, ಹೃದಯಸ್ಪ ೦ದನವನ್ನು, ವಸ್ತುವಿನ 
ತೆಯ್ಕೆಯಲ್ಲಿ ವಿಶಿಷ್ಟತನವನ್ನು ತೋರಿದ್ದಾರೆ. ವಿಡಂಬನೆಗೆ ಹೆಸರಾದ ವಿ. ಜಿ. ಭಟ್ಟ, ವಸ್ತು 
ಕಾಗೂ ಕಥನಕಲೆಯಲ್ಲಿ ಹೊಸ ದೃಷ್ಟಿಯುಳ್ಳ ಶ್ರೀನಿವಾಸ ಹಾವನೂರ, "ಅನ್ನಪ್ಪ ಪೂರ್ಣ", 
ಕೊನೆಯ ಗಿರಾಕಿ', `ಯಾವ ಜನ್ಮದ ಶಾಪ' ಗಳ ನಿರಂಜನ, `ರುದ್ರ ವೀಣೆ ' 'ಮೋಚಿ' 
ತೆಗಳ ತೀಯ ಕರಾವಳಿಯ ನೈಜ ಚಿತ್ರಣ, ನೈಪುಣ್ಮ ವುಳ್ಳ ಭಾರತೀಸುತ, 
ಮಿರ್ಜಿ ಅಣ್ಣಾರಾಯ, "ಮೀನಿನ ಹೆಜ್ಜೆ" "ಶವದ ಮನೆ' ಗಳ ಚದುರಂಗ, ಆಶೆಯ ಶಿಶು'ವಿನ 
|. ವೆಂ. ರಾಜಗೊಳಪನಲ್ಲ, "ರೇವು ಕತೆಯ ನರೇಂದ್ರಬಾಬು, "ನಿಂಬಿಯ ನಂಜು 'ಕತೆಯ 
ೈಷ್ಣಮೂರ್ತಿ ಪುರಾಣಿಕ ಹೀಗೆ ನೂರಾರು ಮಂದಿ ಕತೆಗಾರರು ಆಧುನಿಕ ಜೀವನದ ಹಲವಾರು 
ಸಸ್ತುವಿಷಯಗಳನ್ನು ಆರಿಸಿಕೊಂಡು ಸಣ್ಣಕತೆಗಳನ್ನು ರಚಿಸಿದ್ದಾರೆ. 


೧೯೪೫ರಲ್ಲಿ ಯುದ್ಧ ನಿಂತು ೧೯೪೭ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದರೂ ಕನ್ನಡ 
ಇಹಿತ್ಯದಲ್ಲಿ, ಸಣ್ಣಕತೆಗಳಲ್ಲಿ ಹೆಚ್ಚಿನ ಯಾವ ಬದಲಾವಣೆಯೂ ಆಗಲಿಲ್ಲ. ಆದರೆ ಈ 
ಶಿವಧಿಯಲ್ಲಿ ಅನೇಕ ಜನ ಮಹಿಳೆಯರು ಕನ್ನಡ ಕಥಾಸಾಹಿತ್ಯ ರಚನೆಗೆ ಕೈಹಾಕಿದ್ದು ಗಮನಾರ್ಹ 
'0ಗತಿ. ಕೊಡಗಿನ ಗೌರಮ್ಮ, ಶ್ಕಾಮಲಾದೇವಿ ಬೆಳಗಾಂವಕರ, ಎಚ್‌. ವಿ. ಸಾವಿತ್ರಮ್ಮಾ, 
ಶ್ರಿ ವೇಣಿಯಂಥವರು ಪ್ರಮುಖರೆನ್ನಬಹುದು. 


ನವ್ಯಮಾರ್ಗ : ಕನ್ನಡ ಸಾಹಿತ್ಯದ ಪ್ರಗತಿಶೀಲತೆಯ ಆಂದೋಲನ ಕಾದಂಬರಿ, 
ಣ್ಲಕತೆಗಳಲ್ಲಿ ಕೊನರೊಡೆದು ಒಂದು ಮಹತ್ವದ ಪ್ರಕಾರವಾಗಿ ಬೆಳೆದು ಇನ್ನೂ ಜನಮನ 
ೈಲುಪುತ್ತಿರುವಾಗಲೇ ಇನ್ನೊಂದೆಡೆ ನವ್ಯ ಸಾಹಿತ್ಯ ಪ್ರಕಾರ ಕನ್ನಡ ಸಾಹಿತ್ಯರಂಗದಲ್ಲಿ ಕಾಲು 
ಕಾಚಿತು. ವಸ್ತುವಿನ ಆಯ್ಕೆಯಿಂದ ಮೊದಲುಗೊಂಡು ನಿರೂಪಣಾ ವಿಧಾನ, ಭಾಷೆ, ತಂತ್ರ, 
ಶ್ರಾರಂಭ ಮತ್ತು ಮುಕ್ತಾಯ ಇವುಗಳಲ್ಲಿ ಹೊಸತನವನ್ನು ತಂದ ನವ್ಯ್ಮಕತೆಗಳು ಕನ್ನಡ 
ಇಹಿತ್ಯದಲ್ಲಿ ಒಂದು ಹೊಸ ಮನ್ವಂತರವನ್ನೇ ಹುಟ್ಟುಹಾಕಿದವೆನ್ನಬಹುದು. ಮೇಲ್ತರ 
'ತಿಯ ಮತ್ತು ಸಾಮಾನ್ಯ ಜನರ ಜೀವನದರ್ಶನ, ಮಾನಸಿಕ ವಿಶ್ಲೇಷಣೆ, ಪ್ರತಿಮೆ, ಸಂಕೇತ, ' 
ುಚಾರವಾದ, ಡಾಂಭಿಕ ಆದರ್ಶ, ಮೂಢನಂಬಿಕೆ, ಹುಸಿಜೀವನ ಮೌಲ್ಯಗಳು, ಪ್ರಕೃತಿಯ 
್ರತಿಕ್ರಿಯೆಯ ಮನೋಭಾವ, ಮಿಂಚಿನ ಅರ್ಥಗರ್ಭಿತ ಧ್ವನಿಯ ಶೈಲಿ, ಇವುಗಳನ್ನೊಳಗೊಂಡ 
ವ್ಯಕತೆಗಳು ಇತ್ತೀಚೆಗೆ ಕಾಣಿಸಿಕೊಳ್ಳುತ್ತಿವೆ. ಮೂಲಭೂತ ಮಾನವೀಯ ಪ್ರವೃತ್ತಿಗಳ 
ಕ್ಷ ಸುಂದರ ಹೃದಯಸ್ಪರ್ಶಿ ಚಿತ್ರಣ, ಸಮಾಜದ ಆರ್ಥಿಕ ವ್ಯವಸ್ಥೆ, ಅವ್ಯವಸ್ಥೆ, ಫ್ರಾಯ್ಡ 
ಥ ಮನೋವಿಜ್ಞಾನಿಗಳ ಪ್ರಭಾವ ನವ್ಯಕತೆಗಳಲ್ಲಿ ಕಂಡುಬರುತ್ತಿದೆ. 


ಯಾಂತ್ರಿಕ ಯುಗದ ಜೀವನ ಮತ್ತು ವಸ್ತುನಾವೀನ್ಮಕ್ಕೆ ಅನುಸಾರವಾಗಿ, ತಂತ್ರ 
ಾವಿನ್ಮ, ನವ್ಯಕತೆಗಳಲ್ಲಿ ಎದ್ದುಕಾಣುತ್ತಿದೆ. ಮಾನಸಿಕ ವಿಜ್ಞಾನ ವಿಶ್ಲೇಷಣೆ, ಕತೆಯಲ್ಲಿ 
ಬ್ಹಜಾಲವನ್ನು ಮೀರಿದ ಧ್ವನಿ ಇಂತಹ ನವ್ಯಕತೆಗಳಲ್ಲಿ ಅಡಗಿರುವುದನ್ನು ಕಾಣಬಹುದು. 
ಹೊಸ ಹೊಸ ಸಂವೇದನೆಗೆ ಒಗ್ಗುವಂತಹ, ಅಭಿವ್ಯಕ್ತಿಯಲ್ಲಿ 'ಸಾಮರ್ಥ್ಯವಿರುವಂಥ, ತಂತ್ರ 
ೈಲಿಗಳನ್ನಿಟ್ಟು ಕೊಂಡು ನವ್ಮಸಂಪ್ರದಾಯ ಕನ್ನಡ ಸಾಹಿತ್ಯದಲ್ಲಿ ಮುಖಚಾಚಿತು. 


೭೬ ಕರ್ನಾಟಕ 


ನವ್ಮಬರಹಗಾರರಿಗೆ ಸ್ವಾನುಭವವೇ ಸಾಹಿತ್ಮಿಕ ತಿರುಳಾಯಿತು. ನವೋದಯದಲ್ಲಿ ವ್ಯಕ್ತಿ 
ಬದುಕಿನಿಂದ ಹೊರಗಿಟ್ಟು ನೋಡಿದರು, ಸಮಾಜದಲ್ಲಿ ಆತನ ಬಗೆಗಿರುವ ಬದುಕಿನ ಹಸಿ 
ಹಂಬಲಗಳು ಅರಿವಿಗೆ ವೇದ್ಕವಾದರೂ, ನಿರೂಪಿಸುವಲ್ಲಿ ಆಂತರಿಕತೆಗೆ ಒತ್ತುಕೊಡ 
ನವ್ಯ ಬರಹಗಾರರಿಗೆ ವ್ಯಕ್ತಿಯ ಬದುಕಿನ ಬಾಹ್ಮಜಗತ್ತಿಗಿಂದಲೂ ಆಂತರಿಕ ಜಗ 
ಗಂಭೀರವಾಗಿ ಗೋಚರಿಸಿತು. ನವೋದಯ ಬರಹಗಾರರಿಗೆ ಸಮಾಜಿಕ ಪ್ರಜ್ಞೆಯತ್ತ ಹೆ 

ಗಮನ ಹರಿಯಿತು. ಆದರೆ ಅದನ್ನು ಗಂಭೀರವಾಗಿ ಚಿಂತನಕ್ಕೆ ಒಳಪಡಿಸಿ ಚಿತ್ರಿಸಲಿಲ್ಲ 
ನವ್ಯ ಬರಹಗಾರರು ಮಾತ್ರ ನೆಲದಾಳದಲ್ಲಿ ಕಾಲು ಇಳಿಬಿಟ್ಟು ಬದುಕಿನ ಅಂತರ್ಯವ 
ಅರಿಯಲು ಹೆಚ್ಚು ಹೆಚ್ಚು ಅಂತರ್ಮುಖಿಯಾಗಿ ಚಿಂತನೆಗೆ ತೊಡಗಿದರು. ತಮ್ಮನ್ನು 
ಶೋಧಿಸಿಕೊಳ್ಳುತ್ತ ತನ್ಮೂಲಕ ಬದುಕಿನ ಶೋಧನೆಗೆ ತೊಡಗಿದರು. ವಾಸ್ತವತೆ, ಮ 
ವಾಸನೆಗಳನ್ನು ಮೈಗೂಡಿಸಿಕೊಳ್ಳುವುದರಲ್ಲಿ ಶ್ರೇಷ್ಠತೆಯನ್ನು ಕಂಡುಕೊಂಡರು. 


ನವೋದಯದ ಅತಿಭಾವುಕತೆಯಿಂದ ನವ್ಮ ಬರಹಗಾರರು ದೂರವಾಗಿ ವಾಸ್ತವಿ 
ಯನ್ನು ಕಟ್ಟಿಕೊಂಡೇ ಬರೆಯಲು ಪ್ರಾರಂಭಿಸಿದರು. ವ್ಯಕ್ತಿಯ ಮಾನಸಿಕ ಒಳವ್ಕಾಪಾರ 
ಸೂಕ್ಷ್ಮಾತಿ ಸೂಕ್ಡ್ಮಗಳನ್ನೆಲ್ಲ ಕೆದಕಿ ನೋಡಿ, ಅವುಗಳನ್ನು ಹೊರಹಾಕುವಾಗ ನೇರವಾಗಿ ಹೆ 
ಸಾಂಕೇತಿಕವಾಗಿ ನಿರೂಪಿಸಿದರು. ಸಂಕೇತಗಳನ್ನು ತಮ್ಮ ನಿತ್ಮ ಜೀವನದಲ್ಲಿಯ 
ವಸ್ತುಗಳಿಂದ ಆಯ್ದುಕೊಳ್ಳದೆ ಸಂಕೀರ್ಣತೆಯಿಂದ ಆಯ್ದುಕೊಂಡರು. 


| 
| 


ಇಂದಿನ ಸಮಾಜದಲ್ಲಿ ವ್ಯಕ್ತಿ ವ್ಯಕ್ತಿಗಳ ಸಂಬಂಧಗಳು ಬಹಳಷ್ಟು ಸಂಕೀಣ! 
ಗೊಳ್ಳುತ್ತಲಿವೆ. ಇದರಿ6ದಾಗುವ ಅನಾಥಪ್ರಜ್ಞೆಯಾಗಲಿ, ಒಂಟಿತನವಾಗಲಿ, ಅಸಹಾಯಕ! 
ಯಾಗಲಿ, ಮನುಷ್ಯನನ್ನು ಕಾಡದೆ ಇರದು. ಇಂತಹ ಸಂದರ್ಭದಲ್ಲಿ ಬರಹಗಾರ ಅಂತರಂ! 
ಶೋಧನೆಯ ಅವಶ್ಯಕತೆಯನ್ನು ಗಂಭೀರವಾಗಿ ಚಿಂತಿಸಿದ. ವ್ಯಕ್ತಿ ಸಾಮಾಜಿಕವಾಗಿ 
ವೈಯಕ್ತಿಕವಾಗಿ, ಲೈಂಗಿಕವಾಗಿ ಸತ್ಯಕ್ಕೆ ಶರಣಾದಾಗ ಅಭಿವ್ಯಕ್ತಿಯಲ್ಲಿ ಪ್ರಾಮಾಣಿಕತೆಯನ 
ಬಯಸಿದ. ಹಾಗೆ ಇರಲೂ ಪ್ರಯತ್ನಿಸಿದ. ಸಾಹಿತ್ಯ ಲೈಂಗಿಕತೆಯ ಬಗ್ಗೆ ಬಹಳಷ 
ಮಡಿವಂತಿಕೆಯ ಮನೋಭಾವವನ್ನು ಬೆಳೆಸಿಕೊಂಡು ಬಂದಿತ್ತು. ಇಂತಹ ಸಂದರ್ಭದಕೆ 
ಲೈಂಗಿಕತೆಯ ಬಗ್ಗೆ ಇರುವ ಕಟ್ಟುಪಾಡುಗಳನ್ನು ಕಿತ್ತು, ಹೆಣ್ಣುಗಂಡಿನ ಸಂಬಂಧಗಳ ಬ! 
ಮುಕ್ತವಾದ ಚಿಂತನಕ್ಕೆ ನವ್ಮರು ಎಡೆಮಾಡಿಕೊಟ್ಟರು. ಹೊಸ ಆಲೋಚನಾ ದಿಕ್ಕು, ಹೊ 
ಸಂವೇದನೆ, ಪ್ರಾಮಾಣಿಕ ಅಭಿವ್ಯಕ್ತಿ, ನಿಗೂಢದ ಜೊತೆ ಚರ್ಚೆ, ಅಜ್ಞಾತ ಚಿತ್ತದ ಬಗೆಗಿ 
ನವೀನಪ್ರಜ್ಞ, ಆತ್ಮರತಿ ಇವು ನವ್ಕಕತೆಗಳ ಲಕ್ಷಣಗಳೆನಿಸಿಕೊಂಡವು. 


ಕನ್ನಡದ ನವ್ಕಕತೆಗಾರರಲ್ಲಿ ಬಿ. ಸಿ. ರಾಮಚಂದ್ರಶರ್ಮ, ಯು. ಆರ 
ಅನಂತಮೂರ್ತಿ, ಸದಾಶಿವ, ಟಿ. ಜಿ. ರಾಘವ, ತ. ರಾ. ಸು, ಯಶವಂತ ಚಿತ್ತಾ 
ರಾಜಲಕ್ಷ್ಮಿ, ಎನ್‌. ರಾವ್‌, ವೀರ್ಣಾ ಶಾಂತೇಶ್ವರ, ಶಾಂತಿನಾಥ ದೇಸಾಯಿ, ಲಂಕೇಶ 
ಪೂರ್ಣಚಂದ್ರ ತೇಜಸ್ವಿ, ಶ್ರೀಕಾಂತ, ಕ. ವೆಂ. ರಾಜಗೋಪಾಲ, ಪಿ. ವಿ. ನಂಜರಾಜ ಅರಸ 
ಗಿರಡ್ಡಿ ಗೋವಿಂದರಾಜ್‌ ಅವರು ಪ್ರಮುಖರು. ರಾಮಚರಿದ್ರ ಶರ್ಮರ ` ಬೆಳಗಾಯಿತು 
' ಸೆರಗಿನ ಕೆಂಡ ', ಏಳನೆಯ ಜೀವ, ' ಈ ನವ್ಮಕತೆಗಳಲ್ಲಿ ಸಮಸ್ಯೆಯ ಆಂತರಿಕ ಹೃದಯಸ್ಸೇ 
ಚಿತ್ರಣವನ್ನು, ತೊಳಲಾಟವನ್ನು ಕಾಣಬಹುದು. ಎಂದೆಂದಿಗೂ ಮುಗಿಯದ ಕತೆ "ಕಃ 


೩೩, 


೦ಕ ನದಿಂದ' 'ಪ್ರಶ್ನೆ 'ಸಂಕಲನದವರೆಗೆ ಯು . ಆರ್‌. ಅನಂತಮೂರ್ತಿಯವರು 
ವೃಕತೆಯ ಹೊಸ ಮಾರ್ಗದಲ್ಲಿ ನಡೆದು ಅದರಲ್ಲಿ ಸಿದ್ಧಿಯನ್ನು ಕಾಣಲು ಪ್ರಯತ್ನಿಸಿ ಸಫಲ 
ಗಿದ್ದಾರೆ. ' ಹುಲಿಯ ಹೆಂಗರುಳು',” ಪಂಜರದ ಗಿಳಿ', ಪ್ರಶ್ನೆ ' ಮುಂತಾದ ಅವರ ಕತೆಗಳಲ್ಲಿ 
ಕ ದಯ, ಭಾವನೆ, ಮನಸ್ಸುಗಳ ವಿವಿಧ ಬಗೆಯ ಹೋರಾಟದ ಚಿತ್ರಣವನ್ನು ಕಾಣಬಹುದು. 
ನಲ್ಲಿಯಲ್ಲಿ ನೀರು ಬಂದಿತು ' ಕಥಾ ಸಂಕಲನದ ಸದಾಶಿವ ಅವರು ಇನ್ನೂ ನವ, 
ಹಾರ್ಗದಲ್ಲಿಯೆ ಮುಂದುವರೆದಿದ್ದಾರೆ. "ಜ್ವಾಲೆ ಆರಿತು 'ಸಂಕಲನದ ಟಿ. ಜಿ. ರಾಘವ 
ತವರು ಫ್ರಾಯ್ಡನ ತತ್ವಕ್ಕೆ ಶರಣಾಗಿ ಕಾಮವೇ ಜೀವನದ ಆಗು ಹೋಗುಗಳ ಸೂತ್ರವೆಂಬಂತೆ 
ದ ವಿಚಿತ್ರ ವಿವಿಧ ವಿನ್ಕಾಸಗಳನ್ನು ಪ್ರತಿಮೆ, ಸಂಕೇತಗಳ ಮೂಲಕ " ಬೀಗದಕ್ಕೆ 


ಮುಂತಾದ ಕತೆಗಳಲ್ಲಿ ಚಿತ್ರಿಸಿದ್ದಾರೆ. 


53 `'ಅಬೋಲಿನ' ಮತ್ತು "ಪಯಣ ' ಸಂಕಲನಗಳಲ್ಲಿನ ಕಥೆಗಳಲ್ಲಿ ಚಿತ್ತಾಲರು 
ಸಂವೇದನೆಯಲ್ಲಿ, ವಸ್ತುವಿನಲ್ಲಿ ನವ್ಯತೆಯನ್ನು ತರುತ್ತಾ ರೆ. ಇವರು ತಮ್ಮ ಕಥೆಗಳಲ್ಲಿ 
ಜೀವನದ ನಗ್ನಸತ್ಕವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರೂಪಿಸಿದರೆ, ಪಿ. ಲಂಕೇಶರ 
`ಕೆರೆಯ ನೀರನು ಕೆರೆಗೆ ಚೆಲ್ಲಿ ' ಸಂಕಲನದಲ್ಲಿ ಮಾನವನ ಸಣ್ಣ ತನವನ್ನು, ನಾನಾ ಮುಖ 
ವಾಗಿ ತೋರಿಸಲಾಗಿದೆ. ತೇಜಸ್ವಿಯವರ " ಹುಲಿಯೂರಿನ ಸರಹದ್ದು ' ಒಬ್ಬ ಮನುಷ್ಯನ 
ಮುಗ್ಧ ಸಂವೇದನೆಗಳು ಯಾವ ರೀತಿಯಾಗಿರಬಲ್ಲವು ಎಂಬುದಕ್ಕೆ ನಿದರ್ಶನವಾಗಿದೆ. ತ. 
ರಾ. ಸು. ಅವರು 0-0-0, ed ಅರಸ್‌ ಅವರ ರಕ್ತ ಕ ಿಕ್ಕುತ್ತಿತ್ತು, ವೀಣಾ 
ಯಲಬುರ್ಗಿಯವರ 'ಮುಳ್ಳು ಗಳು, ` ಕೊನೆಯ ದಾರಿ',' ಕವಲು' ನೇರ ನುಡಿಯ, ಸ್ಪಷ್ಟ 

ವಿಚಾರದ ದುರಂತ ವ್ಯವಸ್ಥೆಯ ಚಿತ್ರವನ್ನು ನಿಚ್ಚಳವಾಗಿ ಬಿಡಿಸಿ ತೋರಿಸುತ್ತವೆ. | 


ಹ 
ರ 
೫ 


ಮಾರ್ಕ್ಸ್‌ ಮತ್ತು ಎಂಗೆಲ್ಸ್‌ರ ಆರ್ಥಿಕ ಸಿದ್ಧಾಂತ, ಫ್ರಾಯ್ದ ನ ಮನೋವಿಜ್ಞಾನ, 
ನವ್ಯ ಕತೆಗಳಲ್ಲಿ ಒಡಮೂಡುತ್ತಿರುವಂತೆ, ಆತ್ಮದ ಹಂಬಲವೂ 4 ದೋರುತ್ತದೆ. ನವ್ಯಕತೆ 

ರು ಜೀವನ ದೃಷ್ಟಾರರು, ವ್ಯಕ್ತಿತ್ವ ದ ಓರಿಮೆಯನ್ನು, ಅಗತ್ಯವನ್ನು ಘೋಷಿಸುವುದು, 
ವ್ಯಕ್ತಿ ಸಮಾಜಯಂತ್ರದಲ್ಲಿ ಒಂದು ತಿರುವೋ, ಗಾಲಿಯ ಭಾಗವೋ ಆಗದೆ ಜೀವಂತ 
ಚಲಾವಣೆಯ ನಾಣ್ಯವಾಗಿ ಉಳಿಯುವಂತೆ ಮಾಡುವ ಕಲೆ ಇಂದಿನ ಕತೆಗಳಲ್ಲಿ ಕಾಣಬೇಕಾಗಿದೆ. 


ದಲಿತ ಬಂಡಾಯ ಮಾರ್ಗ : ನವ್ಯ ಪ್ರಕಾರ ಆಂತರಿಕ ಗೊಂದಲಗಳ ವ್ಯವಸ್ಥೆಯ 
ಅವ್ಯವಸ್ಥೆಯ ಮಡಿಲಲ್ಲಿ ಹೋಗಿ ಆ ಸಂಘರ್ಷಗಳ ಅಡಿಯಲ್ಲಿ ಸಿಕ್ಕು ಅಲ್ಲಿಯ 
ಸೂಕ್ತ್ಮಾತಿಸೂಕ್ಷ್ಮ ವಿಚಾರ ಸಂವೇದನೆಗಳನ್ನು ಸಹೃದಯರ ಮಟ್ಟಕ್ಕೆ ತಂದು ತಲುಪಿಸುವಲ್ಲಿ 
ವಿಫಲವಾಗಿ ತಾನೇ ಸ: ಅಭ ಬಲೆಯಲ್ಲಿ, ಜನಪರವಾದ ಕ್ರಿಯೆಯತ್ತ ಸಾಗದೇ 
ಹೋದಾಗ ಕನ್ನಡ ಸಾಹಿತ್ಯ ಮತ್ತೊಮ್ಮೆ ತನ್ನ ಮಗ್ಗುಲ ಹೊರಳಿಸುವ ಕ್ರಿಯೆಗೆ ಒಳಗಾಯಿತು. 


ಅದನ್ನೆ ದಲಿತ ಬಂಡಾಯವೆಂದು ಕರೆಯಲಾಗುತ್ತ ದೆ. 
ಜಮೀನ್ಹಾ ರಿಕೆಯ ಅವನತಿಯ ಮತ್ತು ಬಂಡವಾಳಶಾಹಿ ಪ್ರವೇಶದ ಸಂಕ್ರಮಣ 


| ಘಟ್ಟದಲ್ಲಿ ನಡೆದ ಸಾಂಸ್ಕೃತಿಕ ಚಳುವಳಿಯನ್ನು ಸಾಹಿತ್ಯಿಕವಾಗಿ ತಂದವರು ದಲಿತ 
ಬಂಡಾಯದ ಬರಹಗಾರರು. ಶ್ರೇಣೀಕೃತ ಸಮಾಜ ವ್ಯವಸ್ಥೆಯಲ್ಲಿ ಜಾತಿಯ ಬಿಸಿಯುಂಡವರು, 


೭೮ ಕರ್ನಾಟಕ 


ಮೊಟ್ಟಮೊದಲು ಧ್ವನಿ ಎತ್ತಿ ಹಾಡಿದ್ದು ಸಿದ್ದಲಿಂಗಯ್ಮನ ಹೊಲೆಮಾದಿಗರ ಹಾಡಿನ ಮೂ/ 
ಸಾಹಿತ್ಮದಲ್ಲಿ ಮಡಿವಂತಿಕೆಯ ಬೇಲಿಯನ್ನು ಮುರಿದು ಒಳಬಂದ ದಲಿತಸಾಹಿತ್ಮ ಹಲ 
ಬದುಕಿನ ವೈಚಿತ್ರ್ಯಗಳನ್ನು ಬಿಚ್ಚಿಟ್ಟಿತು. 


ಈ ಸಮಾಜ ವೃವಸ್ಥೆಯಲ್ಲಿರುವ ಹಳಸಲು ರೀತಿಯನ್ನು ಪ್ರಶ್ನಿಸುವ ಹಾಗೂ ಉತ್ತರಿ 
ಪ್ರತಿಭಟಿಸುವ ಎದೆಗಾರಿಕೆಯನ್ನು ಒಂದು ಗುಣವೆಂದು ಪರಿಭಾವಿಸಿದಾಗ ಅದು ಬಜಿ 
ವೆನಿಸಿಕೊಳ್ಳುತ್ತದೆ. ದಲಿತ - ಬಂಡಾಯ ಈ ಎರಡು ಶಬ್ದಗಳು ನಮ್ಮ ಸಾಮಾಜಿಕ ಜೀವ 
ಮಾನವನ ಎರಡು ಸ್ಥಿತಿಗಳನ್ನು ಸೂಚಿಸುತ್ತವೆ. ಈ ಪದಗಳ ಅರ್ಥವ್ಯಾಪ್ತಿಯ ಬಗ್ಗೆ ಇ 
ಬಗೆಯ ಹೇಳಿಕೆಗಳು ಹುಟ್ಟಿಕೊಂಡಿದ್ದರೂ ಒಟ್ಟಾರೆ ಅವುಗಳ ತಿರುಳು ಮಾತ್ರ ಒಂದೇ ಆಗಿರು 
ಸ್ಪಷ್ಟ. ದಲಿತ ಹಾಗೂ ಬಂಡಾಯ ಪದಗಳು ಸಾಮಾಜಿಕ ನೆಲೆಯಲ್ಲಿ ಅರ್ಥೈಸಿಕೊಂಡು 
ಸಾಹಿತ್ಮ ಪ್ರಕಾರದಲ್ಲಿ ಒಂದು ಮಹತ್ವದ ಪಂಥವಾಗಿ ' ಹಾಗೂ ಕನ್ನಡ ಸಾಹಿತ್ಯ ಚರಿ! 
ಬೆಳವಣಿಗೆಯಲ್ಲಿ ಒಂದು ಹಂತವಾಗಿ ಬೆಳೆದು ಬಂದದು ಐತಿಹಾಸಿಕ ವಾಸ್ತವತೆಯಾಗಿದೆ. ' 


ಬಂಡಾಯದ ಮೂಲ ಗುಣ - ಸ್ವಭಾವಗಳನ್ನು ಪ್ರತಿಭಟಿಸುವಲ್ಲಿ ಪ್ರಶ್ನಿಸು 
ಕಾಣುತ್ತೇವೆ. ಇಂತಹ ಗುಣಸ್ವಭಾವದ ಸಾಹಿತ್ಯ ಸಾಂಪ್ರದಾಯಿಕ ಸಾಹಿತ್ಮಿಕ ಚೌಕಟ್ಟನ್ನು ಮು 
ಹೊಸ ದಿಕ್ಕಿನತ್ತ, ಜನಪರ ಬದುಕಿನತ್ತ ಸಾಗಿ ಅನೇಕ ಸಾಹಿತಿಗಳನ್ನು ತನ್ನತ್ತ 
ಕೊಂಡು ಸಾಹಿತ್ಯ ಸೃಷ್ಟಿಗೆ ಅಣಿಗೊಳಿಸಿತು. ಬರಗೂರ ರಾಮಚಂದ್ರಪ್ಪ, ಪೂರ್ಣಚಂದ್ರತೇ 
ಕುಂ. ವೀರಭದ್ರಪ್ಪ, ಬೆಸಗರಹಳ್ಳಿ ರಾಮಣ್ಣ ದೇವನೂರ ಮಹಾದೇವ, ಗೀತಾ ನಾಗಭೂ 
ಬಿ. ಟಿ. ಲಲಿತಾ ನಾಯಕ್‌, ಚನ್ನಣ್ಣ ವಾಲೀಕಾರ ಮುಂತಾದ ಲೇಖಕರು ಈ ಧೋರಣೆಯ ಕಥೆಗೆ! 
ನೀಡಿದರು. 


ಹೀಗೆ ಕನ್ನಡದಲ್ಲಿ ಕಥಾಸಾಹಿತ್ಯ ಪ್ರಾಚೀನ ಕಾಲದಿಂದಲೂ ನಡೆದು ಬಂದು ಆಫ 
ಯುಗದಲ್ಲಿ ತನ್ನ ರೂಪ ದೃಷ್ಟಿ ಧೋರಣೆಗಳನ್ನು ಸಂಪೂರ್ಣವಾಗಿ ಬದಲಿಸಿಕೊಂಡು, ಕ 
ಕಾಲಕ್ಕೆ ಮೈದೋರಿದ ಹೊಸ ಹೊಸ ಒಲವುಗಳನ್ನು ಸ್ವೀಕರಿಸುತ್ತ ಸಮೃದ್ಧವಾಗಿ ಬೆಳೆ 


ಪ್ರಬಂಧ ಸಾಹಿತ್ಯ 


“ವೀರೇಂದ್ರ ಸಿಂಪಿ 


ಕನ್ನಡದಲ್ಲಿ ಲಲಿತಪ್ರಬಂಧ ನವೋದಯ ಕಾಲದ ಅತ್ಮಂತ ಜನಪ್ರಿಯ ಸಾಹಿತ್ಯ 
ಗಳಲ್ಲಿ ಒಂದಾಗಿದೆ. ಭಾವವೇ ಪ್ರಧಾನವಾಗಿರುವ, ಲೇಖಕನ ಮೋಹಕ ವ್ಯಕ್ತಿತ್ವದ 
ಕ್ರೈಯಾಗಿರುವ, ಗದ್ಯದ ಭಾವಗೀತೆಯೇ ಆಗಿರುವ ಭಾವ ಪ್ರಬಂಧ ಲಲಿತ ಪ್ರಬಂಧದ - 


೦ದು ಮುಖ್ಯ ಶಾಖೆಯಾಗಿರುವಂತೆ, ಹಾಸ್ಕವೇ ಪ್ರಧಾನವಾಗಿರುವ ಹರಟೆ ಲಲಿತಪ್ರಬಂಧದ 
ಕೊಂದು ಶಾಖೆಯಾಗಿದೆ. 


Ko ಕನ್ನಡ ಪ್ರಬಂಧ ಸಾಹಿತ್ಯ ವೈವಿಧ್ಯಪೂರ್ಣವೊ ಅತ್ಯಂತ ಶಿ ಮಂತವೂ ಆಗಿದೆ. ಮೂರು 
ಮಾರಿನ ಪ್ರಬಂಧಕಾರರ, ಸಾಧನೆಯ ಸ್ಮೂಲ ನೋಟ ಈ ಅಧ್ಯಯನದ ಮುಖ್ಯ 
ಶವಾಗಿದೆ. ಅಷ್ಟೊಂದು ಸ್ಪಷ್ಟ ಉದ್ದೇಶವಿರದ ನಗೆಬರಹಗಳು ಈ ಅಧ್ಯಯನದ 


ಯಲ್ಲಿ ಬರುವದಿಲ್ಲ. 


1 ಎ. ಎನ್‌. ಮೂರ್ತಿರಾಯರು ಲಲಿತಪ್ರಬಂಧ ಸಾಹಿತ್ಯ ಪ್ರಕಾರದ ಅಚಾರ್ಯ 
ಪರಾಗಿದ್ದಾರೆ. ` ಹಗಲುಗನಸು" ಅಲೆಯುವ ಮನ "ಮಿನುಗು ಮಿಂಚು' ಚಿತ್ರಗಳು 
ಗಳು" ಅವರ ಲಲಿತ ಪ್ರಬಂಧ ಸಂಕಲನಗಳಾಗಿವೆ. ಕನ್ನಡ ಲಲಿತ ಪ್ರಬಂಧಕ್ಕೆ ನಿರ್ದಿಷ್ಟ 

ತ ಆಕಾರಗಳನ್ನು ಕೊಟ್ಟವರೇ ಅವರು. ಅವರ ಪ್ರಬಂಧಗಳಲ್ಲಿ ಹೃದಯದ ಮಾರ್ದವತೆ 
ದಿಗೆ ಬುದ್ದಿಯ ಪ್ರಖರತೆಯನ್ನೂ ಕಾಣಬಹುದು. ಪೆರಿಪಕ್ವಮನದ ಅಭಿವ್ಯಕ್ತಿಗಳಾಗಿರುವ 
ಠ ಪ್ರಬಂಧಗಳಲ್ಲಿ ಭಾವಗೀತೆಯ ಸೂಕ್ಷ್ಮತೆ, ಸಣ್ಣಕತೆಯ ಲಾಲಿತ್ಯವನ್ನು ಕಾಣಬಹುದು. 
ಲಿನ ಪ್ರಕೃತಿಯಲ್ಲಿ ಅವರು ಸೌಂದರ, ಕಂಡಂತೆ ಮಾನವ ಸ್ವಭಾವದಲ್ಲಿ ಅಡಕವಾದ 
ಯಸೌಂದರೃವನ್ನು ಕಾಣಬಲ್ಲ ಮಾನವತಾವಾದಿಗಳೂ ಆಗಿದ್ದಾರೆ. ಅವರ ಪ್ರಬಂಧಗಳಲ್ಲಿ 
ದಾಂಪತ್ಯ ಚಿತ್ರಗಳನ್ನೂ, ಸ್ವಾರಸ್ಕಕರವಾದ ಮನೋಲಹರಿಗಳನ್ನೂ ಹಿಂದಿನ ಕಾಲದ 
ಓಹೋದ ಸಾಂಸ್ಕೃತಿಕ ದೃಶ್ಯಗಳನ್ನೂ ರಸಿಕತೆಯನ್ನೂ, ರೋಮ್ಯಾಂಟಿಕ್‌ ಕನಸುಗಾರಿಕೆ 
ಕೊ, ನಿಷ್ಕಲ್ಮಶ ವ್ಯಕ್ತಿತ್ವದ ನೋಟವನ್ನೂ ತಮ್ಮನ್ನು ಮೊದಲು ಮಾಡಿಕೊಂಡು 
ರನ್ನು ತುಂಟಹಾಸ್ಕಕ್ಕೀಡು ಮಾಡುವ ರೀತಿಯನ್ನೂ ಕಾಣಬಹುದು. ಅವರ ಗದ್ಯ ಸರಳ 
ದರ ಮೋಹಕ ಗದ್ಯ. ಅವರ ಚಿತ್ರಗಳು ಪತ್ರಗಳು' ಸಾಹಿತ್ಯಿಕ ಮಹತ್ವ ಪಡೆದಂತೆ 

ಕೈತಿಕ ಮಹತ್ವವನ್ನೂ ಪಡೆದಿದೆ. ಅಪೂರ್ವ ಕಲಾತ್ಮಕತೆಯನ್ನು ಹೊಂದಿದ ಈ ಪುಸ್ತಕ 
ದ್ಯಾಲಯವೂೊಂದರ ಆವರಣದ ಗತಕಾಲದ ಸಾಂಸ್ಕೃತಿಕ ದಾಖಲೆಯೂ ಆಗಿದೆ. ಅಂದಿನ 
ಕರ ಕುರಿತ ವ್ಯಕ್ತಿಚಿತ್ರಗಳು ಏಕಮುಖವಾಗಿ ಪ್ರಶಂಸಾಪರವಾಗಿರದೆ, ಅವರ ಶಕ್ತಿ 


A 
ಡಾ 


12 ..! 


PN 


ತೇ 
ತ್ನ 


ಜೆ ಮ 
IN 
p Bec Ny 


೮೦ | ಕರ್ನಾಟಕ ಭಾರತಿ | 
ದೌರ್ಬಲ್ಯಗಳ ಮಾದರಿ ಅಭಿವೃಕ್ತಿಯಾಗಿವೆ. ಸಂಬಂಧಿಸಿದ ವ್ಯಕ್ತಿಯನ್ನು ಟೀಕಿಸುತ್ತಿದ್ದರೂ 
ಯಾರಮನವನ್ನೂ ನೋಯಿಸದಂತೆ ಬರೆಯುವ ಗದ ಎ. ಎನ್‌. ಮೂರ್ತಿರಾಯರದು. 

ತೀ. ನಂ. ಶ್ರೀ. ಅವರಿಗೆ ಮೂರ್ತಿರಾಯರು ಬರೆದ ತಿಳಿಹಾಸ್ಕದಿಂದ ಕೂಡಿದ ಪತ್ರಗಳು ಕನ್ನಡ 
ಸಾಹಿತ್ಯ ಸಂದರ್ಭದಲ್ಲಿ ಅಪರೂಪದ ಪತ್ರಗಳಾಗಿವೆ. ನಾಡಿನ ಸಾಂಸ್ಕೃತಿಕ ಇತಿಹಾಸದ ಕೊಂಡಿಗಳೂ 
ಆಗಿವೆ. 


ಎ. ಎನ್‌. ಮೂರ್ತಿರಾಯರ ಪ್ರಬಂಧಗಳನ್ನು ಓದುವದೆಂದರೆ, ಒಬ್ಬ ಸುಸಂಸ್ಕೃತ 
ಮಾನವತಾವಾದಿಯ ಒಡನಾಟ ಮಾಡಿದಂತೆ, ವಿ. ಸೀ ಅವರ ಪ್ರಬಂಧಗಳನ್ನು ಓದುವದೆಂದರೆ 
ಒಬ್ಬ ಪರಿಪೂರ್ಣ ರಸಿಕನ, ಕಲಾಕಾರನ ಸಹವಾಸ ಮಾಡಿದಂತೆ. 'ಬೆಳದಿಂಗಳು ” ಸೀಕರಣೆ ' ಎಂಬ 
ಎರಡು ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ, ರಸಿಕರಾದ ವಿ. ಸೀ ಅವರು ಬಾಳಿನಲ್ಲಿ 
ಸುಂದರವಾದುದನ್ನು ಗ್ರಹಿಸಿ ಅದನ್ನು ಬಣ್ಣದ ಮಾತಿನಲ್ಲಿ ಹೇಳತಕ್ಕವರು. `ಮೈಸೂರು ರುಮಾಲಿ' 
ನಲ್ಲಿ ಕಲಾಭಿಜ್ಞತೆ, ರಸಿಕತೆ ಹಾಗೂ ಸೊಗಸುಗಾರಿಕೆಗಳು ವ್ಯಕ್ತವಾಗಿವೆ. ವ್ಯಾಪಕವಾದ ಓದು, 
ಅದಕ್ಕಿಂತಲೂ ವಿಸ್ತಾರವಾದ ಜೀವನಾನುಭವಗಳಿಂದ ಕೂಡಿದ ಅವರ ಪ್ರಬಂಧಗಳು ಓದುಗನನ್ನು 
ವಿವಿಧ ಭಾವಲಹರಿಗಳಲ್ಲಿ ಸುತ್ತಾಡಿಸಿ ಬರುತ್ತವೆ. ' ಸಾಮಾನ್ಯದಿಂದ ವಿಶೇಷಕ್ಕೆ ಚಪಲತೆಯಿಂದ 
ಗಂಭೀರತೆಗೆ ದಾಟಿ ಹೋಗುವುದು ಅಲ್ಲಿ ಇಲ್ಲಿ ನಮ್ಮ ಅನುಭವಕ್ಕೂ ಲೋಕ ಜೀವನಕ್ಕೂ 
ಸಂಬಂಧಿಸಿದ ಸಂಗತಿಗಳನ್ನು ಬೆಳೆಸುವದು ಪ್ರಬಂಧದ ರೀತಿ ' ಪ್ರಬಂಧ ಕುರಿತ ಈ ವ್ಯಾಖ್ಯೆ 
ಅವರ ಬಹುತೇಕ ಪ್ರಬಂಧಗಳಿಗೆ ಅನ್ವಯವಾಗುತ್ತದೆ. ಅವರ ಮನಸ್ಸಿನ ಒಲವು, ಓಟ, 
ಆಕಾಂಕ್ಷೆಗಳನ್ನು ನೇಯುವ ಒಂದು ಕ್ರಮವೇ ಪ್ರಬಂಧವಾಗಿರುತ್ತದೆ. ಲೋಕಾಭಿರಾಮವಾಗಿ ಕುಳಿತು 
ವಿಷಯವನ್ನು ಹಲವು ಮಗ್ಗಲುಗಳಿಂದ ಕಂಡು, ಅದನ್ನು ನಾಲ್ಕು ದಿಕ್ಕಿಗೆ ಹರಡಿ, ಕತೆ, ಉಪಕತೆ, 
ಗಾದೆ ಸಾಮತಿಗಳಿಂದ ವಿಸ್ತರಿಸುತ್ತ, ಒಮ್ಮೆ ನೇರವಾಗಿ ಇನ್ನೊಮ್ಮೆ ವ್ಯಂಗ್ಯವಾಗಿ, ಮಗುದೊಮ್ಮೆ 
ಕುಚೇಷ್ಟೆಯಿಂದ ವಿಷಯದ ಕುರಿತು ವ್ಯಾಖ್ಯಾನಿಸುತ್ತ ಹೋಗುತ್ತಾರೆ. ಲೋಕಾನುಭವ ಜ್ಞಾನದ 
ವಿವಿಧ ಶಾಖೆಗಳ ಅಧ್ಯಯನದಿಂದ ಪರಿಪುಷ್ಪವಾದ ರಸಿಕನ ಮನಸ್ಸಿನ ವೇಗದ ಓಟ, ತಿರುವು 
ಚಮತ್ಕಾರಗಳ ಸೊಗಸು ವಿ. ಸೀ ಪ್ರಬಂಧಗಳ ವೈಶಿಷ್ಟ್ಯವಾಗಿದೆ. ಕೆಲವೊಂದು ಸಾರೆ ಅವರ 
ಪ್ರಬಂಧಗಳ ಬಂಧ ಶಿಥಿಲವಾಗುತ್ತದೆ. ಆದರೆ ಲಲಿತ ಪ್ರಬಂಧದ ಮುಖ್ಯ ಜೀವಾಳವಾದ ಲೇಖಕನ 
ಮನೋವಿಲಾಸ ಎಂಥ ಓದುಗನನ್ನೂ ಮುದಗೊಳಿಸುತ್ತದೆ. 


"ಈಚಲು ಮರದ ಕೆಳಗೆ ',` ರಾಮಾಚಾರಿಯ ನೆನಪು ', ರಥಸಪ್ತಮಿ ಮತ್ತು ಇತರ 
ಚಿತ್ರಗಳು", ಧೇನುಕ ಪುರಾಣ', ` ದೀಪರೇಖೆ'ಗಳೆಂಬ ಐದು ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸಿದ 
ಪು. ತಿ. ನ. ನಮ್ಮ ಪ್ರಮುಖ ಪ್ರಬಂಧಕಾರರಲ್ಲಿ ಒಬ್ಬರಾಗಿದ್ದಾರೆ. ಅವರ ಕಾವ್ಮ ಸಂಸ್ಕೃತ 
ಭೂಯಿಷ್ಟವಾದರೆ ಪ್ರಬಂಧಗಳಲ್ಲಿ ಅವರು ಬಳಸಿದ ಭಾಷೆ ಸರಳ ಆಡು ಭಾಷೆಯಲ್ಲಿದ್ದುದೊಂದು 
ವೈಶಿಷ್ಟ್ಯ. ಚಿಂತನಶೀಲತೆ, ಕಲ್ಪಕತೆ ಅವರ ಪ್ರಬಂಧಗಳ ವೈಶಿಷ್ಟ್ಯವಾಗಿದೆ. ಬೆರಗುಗಣ್ಣಿನಿಂದ ಪುತಿನ 
ವಸ್ತುಗಳನ್ನು ನೋಡಿ ಸರ್ವೇಂದ್ರಿಯಗಳಿಂದ ಅವುಗಳನ್ನು ಗ್ರಹಿಸಿ ನಂತರ ಅವುಗಳ ಮೇಲೆ ಎಚಾರದ 
ಹೊರೆಯನ್ನು ಹೊರಿಸುತ್ತಾರೆ. ಇತಿಹಾಸ, ಪುರಾಣ, ಎಜ್ಞಾನ, ಮಾನವಿಕ ಶಾಸ್ತ್ರಗಳ ಜಗತ್ತಿನಿಂದ 
ಹೇರಳವಾದ ನಿದರ್ಶನ ಗಳನ್ನು ಕೊಡುತ್ತಾರೆ. ಪ್ರಬಂಧಗಳಲ್ಲಿ ಅವರ ವಿಚಾರಗಳು ಹಲವು 
ಅನಿರೀಕ್ಷಿತ ತಿರುವು ಬಯಲುಗಳಲ್ಲಿ ಸಾಗುತ್ತವೆ. ' ಈಚಲು ಮರದ ಕೆಳಗೆ ' ಪ್ರಬಂಧ ಜಗತ್ತಿನ 


ಪ್ರಬಂಧ ಸಾಹಿತ್ಯ ೮೧ 


ಸತ್ಯಮಿಥೈಗಳ ಕುರಿತ ಆಧ್ಯಾತ್ಮಿಕ ಜಿಜ್ಞಾಸೆ ವೃಕ್ತಪಡಿಸಿದಂತೆ, ' ನೆರಳು, ನಡು ನೆರಳು ಪಡಿನೆರಳು 
'ನಿರೀಕ್ಷಣಾಶಕ್ತಿ ಚಿಂತನಶೀಲತೆಗಳ ಅಭಿವ್ಯಕ್ತಿಯಾಗಿದೆ. ಸಾಮಾನ್ಯ ವಸ್ತುವಾದ ನೆರಳು ಇಲ್ಲಿ 
ಅಸಾಮಾನ್ಶತೆಯ ಮಟ್ಟಕ್ಕೇರುತ್ತದೆ. ಅವರ ಗದ್ಧ ವಾಸ್ತವತೆಯ ನೆಲೆಯಿಂದ ಕಾವ್ಯದ 
ಹುಚ್ಚಿಗೇರುತ್ತದೆ. `ಮಸಾಲೆ ದೋಸೆ'ಒಂದು ಮಾದರಿಯಾದ 'ಭಾವಲಹರಿಯಾಗಿದೆ. "ಮಸಾಲೆ 
ದೋಸೆಯ ಮೊದಲ ತುಣುಕು ರಸನೆಗೆ ಸೋಂಕಿದಾಗ ಕಾಂತೆಯ ಪ್ರಣಯ ಕೋಪದಂತೆ ಅದು 
ಹೊರಗೆ ಕಟು ಒಳಗೆ ಮೃದು '. ಅದರಂತೆ ಧೇನುಕೋಪಾಖ್ಯಾನ ಕತ್ತೆಯ ವರ್ಣನೆಯ ನೆಪದಲ್ಲಿ 
ಮಾಡುವ ಜೀವನ ತತ್ವವೊಂದರ ಸರಸವ್ಕಾಖ್ಶಾನವಾಗಿದೆ. ಅವರ ಪ್ರಬಂಧಗಳಲ್ಲಿ ಕಾಣುವ ವಿವಿಧ 
ನಿರೂಪಣಾ ರೀತಿಯೂ ವಿಸ್ಮಯಕಾರಿಯಾಗಿದೆ. 


ಗೊರೂರ ರಾಮಸ್ವಾಮಿ ಅಯ್ಕಂಗಾರರ ಪ್ರಬಂಧಗಳು ಹಾಸ್ಕಪ್ರಧಾನವಾಗಿ ಹರಟೆಗಳತ್ತ 
" ವಾಲುತ್ತವೆ. ಒಮ್ಮೊಮ್ಮೆ ಲವು ಹಾಸ್ಕಕತೆಗಳೋ ಎನ್ನುವಂತೆ ಭಾಸವಾಗುತ್ತದೆ. `ನಮ್ಮೂ ರ 
ರಸಿಕರು', ಹಳ್ಳಿಯ ಚಿತ್ರಗಳು", ಹಳೆಯ ಪಳೆಯ ಮುಖಗಳು 'ಸಂಗ್ರಹ ಗಳಲ್ಲಿಯ ಪ್ರಬಂಧಗಳು 
ಹಳ್ಳಿಯ ಜೀವನದ ರಸಿಕ ಜೀವನ ಚಿತ್ರಗಳನ್ನೂ ಒದಗಿಸುತ್ತಿದ್ದು, ಲೇಖಕರ ದಟ್ಟವಾದ 
ಜೀವನಾನುಭವವನ್ನೂ ಅವಲಂಬಿಸಿವೆ. ಹಳ್ಳಿಯ ಜನಸಾಮಾನ್ಯರ, ಶಾನು ಬೋಗರ, ಕ್ಷೌರಿಕರ, 
ಅಂಚೆಯಾಳುಗಳ ಕುರಿತು ವ್ಯಕ್ತಿಚಿತ್ರಗಳನ್ನೂ ಹಾಸ್ಕಲೇಪಿತ ಶೈಲಿಯಲ್ಲಿ ಹಿಡಿದಿರಿಸಿದ್ದಾರೆ. ಅವರು 
ಏನೇ ಬರೆಯಲಿ, ಎಂಡ' ಸಾಮಾನ್ಯ ಸನ್ನಿವೇಶದ ವರ್ಣನೆಯನ್ನೇ ಮಾಡಲಿ ಅದು 
ರಸಗವಳವಾಗುತ್ತದೆ. 


ಹಳ್ಳಿಯ ಜೀವನದೊಂದಿಗೆ ಪೂರ್ತಿ ಬೆರೆತು ಹೋದ ಗೊರೂರ ಅವರದು ವಿನೋದ 
ಪ್ರವೃತ್ತಿ. ಸಾಮಾನ್ಯ ಜೀವನದಲ್ಲಿ ಸಹಾನುಭೂತಿ, ವರ್ಣನೆಯ ರೀತಿಯಲ್ಲಿ ಸ್ವಾಭಾವಿಕತೆ, ಹಾಸ್ಕ 
ವಿನೋದಾವಕಾಶಗಳಲ್ಲಿ ಮರ್ಯಾದೆ ಮೀರದ ಕುತೂಹಲ ಅವರ ಲಲಿತಪ್ರಬಂಧದ 
ಲಕ್ಷಣಗಳಾಗಿವೆ. ವ್ಯಕ್ತಿಯ ನಡತೆ, ಮುಖಭಾವ, ಆಕಾರ, ಉಡುಪುಗಳಲ್ಲಿ ಅವರು ಹಾಸ್ಕದ ಅಂಶ 
ಕಾಣುತ್ತಾರೆ: ವಿಲಕ್ಷಣ ಘಟನೆಗಳನ್ನು ಹಾಸ್ಕಕ್ಕೆ ಸಾಮಗ್ರಿಯಾಗಿ ಬಳಸಿಕೊಳ್ಳುತ್ತಾರೆ. ಸರಳ 
ನಿರಾಡಂಬರ ಶೈಲಿಯಲ್ಲಿ ಹಳ್ಳಿಯ ನಿಷ್ಕಲ್ಮಶ ಜೀವನ ಚಿತ್ರಗಳನ್ನೂ ಒದಗಿಸಿದಂತೆ ಪ್ರತಿಯೊಂದು 
' ಹಳ್ಳಿಯಲ್ಲಿ ಸಿಗಬಹುದಾದ ಪಾತ್ರಗಳ ಪರಿಚಯವನ್ನು ಮಾಡಿಕೊಡುತ್ತಾರೆ. ವಿಮರ್ಶಕರೊಬ್ಬರು 
ಹೇಳುವಂತೆ ಗೊರೂರರ ಒಂದೊಂದು ಪ್ರಬಂಧವೂ ಒಂದೊಂದು ಕಾದಂಬರಿಯನ್ನು ಓದಿದ 
ಅನುಭವವನ್ನು ತಂದುಕೊಡುತ್ತವೆ. 


ಗೊರೂರರು ಹಳೆಯ ಮೈಸೂರಿನ ಗ್ರಾಮೀಣ ಸಂಸ್ಕೃತಿಯನ್ನು ಹಾಸ್ಕ ಲೇಪಿತ ಶೈಲಿಯಲ್ಲಿ 
ವಿವರಿಸಿದರೆ, ಸಿಂಪಿಲಿಂಗಣ್ಣನವರು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ತಲೆಮಾರಿನ ಹಿಂದೆ 
ಪ್ರಚಲಿತವಿದ್ದ ಬಯಲಾಟ, ನಾಟಕ, ಕುಸ್ತಿ, ಮೊಹರಂ, ಹೋಳಿಹುಣ್ಣಿ ವೆಗಳ ರಸವತ್ತಾದ 
ವರ್ಣನೆಯನ್ನು ತಮ , ತಲೆಮಾರಿನ ಹಿಂದೆ' ಪುಸ್ತಕದಲ್ಲಿ ಒದಗಿಸಿದ್ದಾರೆ. ಹಳ್ಳಿಯ ಹತ್ತು ಸಮಸ್ತರ 
ಚಹರೆಪಟ್ಟಿಯನ್ನು ತಮ್ಮ ` ದಿಟ್ಟಿಸಿನೋಡಿದರೆ' ವ್ಯಕ್ತಿಚಿತ್ರಗಳ ಸಂಗ್ರಹದಲ್ಲಿ ಹಾಸ್ಕಲೇಪಿತ 
ಶೈಲಿಯಲ್ಲಿ ಹಿಡಿದಿರಿಸಿದ್ದಾರೆ. ಸ್ಥಾ ೫ತಂತ್ರ್ಯೋತ್ತರ ಭಾರತದ ಗ್ರಾ ಮೀಣ ಜೀವನದ ಕೊಳಕುಗಳನ್ನು 
ತಮ್ಮ "ಅಸ್ತ ವ್ಯಸ್ತ ' ಹರಟೆಗಳ ಸಂಗ್ರಹದಲ್ಲಿ ಕೊಟ್ಟಿದ್ದಾ ರೆ. ತಮ್ಮ ಸ್ವ ಸ್ನರ್ಗದೋಲೆಗಳು' ಮೂಲಕ 
ಕನ್ನಡ ಸಂಸ್ಕೃತಿಯ ದರ್ಶನ ಮಾಡಿಕೊಟ್ಟಿದ್ದಾರೆ. 


೮೨ ೩ 


ಸಿಂಪಿಲಿಂಗಣ್ಣನವರು ಕನ್ನಡ ನಾಡಿನ ಪ್ರಾಚೀನ ಸಾಹಿತ್ಯ, ಸಂಸ್ಕೃತಿ ಭಾರತ ಇ 

ಜನಪದ ಸಾಹಿತ್ಯ, ಕಲೆ, ಆಧ್ಯಾತ್ಮ ವಿಷಯಗಳನ್ನು ವಿವರಿಸುವ ೧೫ ಪ್ರಬಂಧ ಸಂಕಲಃ 
ಪ್ರಕಟಿಸಿದ್ದಾರೆ. ಹೇರಳವಾದ ಪಡೆನುಡಿ, ವಾಕ್‌ಸಂಪ್ರದಾಯ, ಗಾದೆ ಮಾತ 
ಪರಿಪುಷ್ಪವಾದ ಅವರ ಗದ್ಮ ದೇಶೀಯ ಸೊಗಸಿನಿಂದ ತಲಗೊಳಿಷ ದೆ. ಅವರ ಪ 
ಪ್ರಬಂಧ ಸಂಕಲನ  ನೊರುಗಡಿಗೆ ಒಂದು ಬಡಿಗೆ ' ಯನ್ನು ಕುರಿತು ಡಾ.ಜಿ. 
ಶಿವರುದ್ರಪ್ಪ ಹೀಗೆ ಹೇಳುತ್ತಾರೆ : “ ಸಿಂಪಿಯವರು ವಿಷಯವೊಂದನ್ನು ತಮ್ಮ ಆ 
ಕಲಿಕೆ ವಿಚಾರಗಳ ಹಿನ್ನೆಲೆಯಲ್ಲಿ ಹಿಗ್ಗಿಸಬಲ್ಲರು. ಮಾತುಗಳನ್ನು ಹಿಡಿದು ಚಮತ್ಕಾರ ನ 
ಬರಹಗಳಿಗೆ ಗಾದೆಮಾತಿನ ಶೀರ್ಷಿಕೆ ಕೊಡುವ, ತಮ್ಮ ಪರಿಸರದ ಸಾಮಾನ್ನ ಸ 
ನಿದರ್ಶನ ಕೊಡುವ, ಜಾನಪದ ಸಾಹಿತ್ಮದಿಂದ, ವಚನಕಾರರ ಸಾಹಿತ್ಮವಿಂದ | 
ಪವಣಿಸುವ, ಆದರ್ಶಗಳ ಬಗ್ಗೆ ಕಳಕಳಿತೋರುವ ಈ ಪ್ರಬಂಧಗಳು ಓದುಗರ ಮಃ 
ತಟ್ಟುತ್ತವೆ." 


ಕುವೆಂಪು ಮೂಲತಃ ಕವಿಗಳು ಹಾಗೂ ಕಾದಂಬರಿಕಾರರು. ಅವರು 
ಚಿತ್ರಗಳು' ಮೂಲಕ ತಾವು ಸಮರ್ಥ ಪ್ರಬಂಧಕಾರರೆಂಬುದನ್ನೂ ಸ್ಪಷ್ಟಪಡಿಸಿ 
ಪೂರ್ವಾನುಜವಗಳೆಂಬ ಸ್ವಷ್ನಾರಣ್ಮದಲ್ಲಿ ಪೋಲಿಪೋಲಿಯಾಗಿ ಅಲೆಯು 
ಹರಟೆಯೆಂದು ಅವರೇ ಹೇಳಿದ್ದಾರೆ. ಆ ಮಾತು ಮಲೆನಾಡಿನ ಚಿತ್ರಗಳು "ಹ 
ಅಕ್ಷರಶಃ ಅನ್ವಯಿಸುತ್ತದೆ. ಮಲೆನಾಡಿನ ವೈವಿಧ್ಯಮಯ ಜೀವನದರ್ಶನವನ್ನು 
ಚಿತ್ರಗಳು ' ಮೂಲಕ ಒದಗಿಸಿದ್ದಾರೆ. ಇದೇ ಜೀವನದರ್ಶನ ಮುಂದೆ ಅವರ ಮಳೆ 
ಮದುಮಗಳು ' ಕಾದಂಬರಿಯಲ್ಲಿ ದಟ್ಟವಾಗಿ ವಿವರವಾಗಿ `ಮೂಡಿದ್ದೊಂದು 
ಮಲೆನಾಡಿನ ಪ್ರಕೃತಿ ಜೀವನ, ಪ್ರಾಣಿ ಜೀವನ, ಜನಜೀವನಗಳಿಲ್ಲ ಮಲೆನಾಡಿನ ಚಿ: 
ದಾಖಲಾಗಿವೆ. 


ಹಳ್ಳಿಯ ವಿಶಿಷ್ಟ ವ್ಯಕ್ತಿಗಳ ಕುರಿತು ವೃಕ್ತಿಚಿತ್ರಣ ಒದಗಿಸಿದಂತೆ ಬೇಟೆಯ 
ಪ್ರಕಾರಗಳನ್ನು ಇಲ್ಲಿ ಸ್ಪಷ್ಟವಾಗಿ ನಿರೂಪಿಸಿದ್ದಾರೆ. ಮಲೆನಾಡ ಪ್ರದೇಶದ ಪ 
ವರ್ಣನೆಯೂ ಇಲ್ಲಿ ದೊರೆಯುತ್ತದೆ. ಅಜ್ಜಯ್ಮನ ಅಭ್ಮಂಜನ, ಮನೆಯ ಶಾಲೆಗಳ 
ಮಾಲೆ, ರಾಮರಾವಣರ ಯುದ್ಧದಲ್ಲಿ ಕಾಣುವ ಹಾಸ್ಕ ಪರಿಶುದ್ಧವಾದ ಹಾಸ್ಮ. ಈ ನ 
ಗತಕಾಲದ ಗ್ರಾಮೀಣ ಸಂಸ್ಕೃತಿಯ ಟಿಪ್ಪಣಿಗಳೂ ಆಗಿವೆ. ಕುವೆಂಪು ಅವರ ಪರಿ 
ಜೀವಂತವಾದುದು. ಮಲೆನಾಡ ಚಿತ್ರಗಳು" ಪ್ರಬಂಧಗಳ ಅರ್ಥಪೂರ್ಣ ಮುಂಧೆ 
ಯನ್ನು ಪೂರ್ಣಚಂದ್ರ ತೇಜಸ್ವಿಯವರ ' ಪರಿಸರದ ಕಥೆಗಳಲ್ಲಿ ' ಕಾಣಬಹುದು. ' 


| ಕಟ್ಟುನಿಟ್ಟಿನ ಬಿಗುವು ಇಲ್ಲದ ಗೊತ್ತುಗುರಿಯಿಲ್ಲದ ಹರಟೆಗಳೂ ಅಲ್ಲದ. 
ಬಂಧ ' ವೆಂದು ಕರೆಯಬಹುದಾದ ಸುಂದರವಾದ ಅಪರೂಪದ ಲಲಿತ ವ 
ತೀ. ನಂ. ಶ್ರೀ ಅವರ ನಂಟರು' ಪ್ರಬಂಧ ಸಂಕಲನದಲ್ಲಿ ಸಿಗುತ್ತವೆ. ಸಾ 
ವಿಷಯವನ್ನೂ ಗಂಭೀರ ಸ್ತರಕ್ಕೇರಿಸಿ ವರ್ಣನೆಯ ವೈಖರಿಯಿಂದ ಅವನ್ನು ಆಕಷಃ 
ಮಾಡುವದು ತೀ. ನಂ. ಶ್ರೀಯವರಿಗೆ ಸಾಧಿಸಿದೆ. ನಯಗಾರಿಕ್ಕೆ ಅನ್ಮುಷೆ 
ವಿಸ್ತಾರವಲ್ಲದ ಸಂಕ್ಷಿಪ್ತತೆ, ಒಂದು ಭಾವವನ್ನು ಬೆಳೆಸುವ ರೀತಿ ವೈಯಕ್ತಿಕ ! 


| ಕೆ. ವೆಂಕಟಿರಾಮಪ್ಪನವರ ವಿಚಾರಲಹರಿ'ಯಲ್ಲಿ ವಿವಿಧ ವಿಷಯಗಳ ಬಗ್ಗೆ 
> ಸೆಯಿದ ಸೊಗಸಾದ ವಿಚಾರ ಸ್ಪರ್ಶವಿದೆ. ಎಲ್ಲಿಂದಲೋ ವಿಷಯ ಪ್ರಾರಂಭಿಸಿ ಅದನ್ನು 
ಕುರ್ಪಕವಾಗಿ ಮುಕ್ತಾಯಗೊಳಿಸುವ ಜಾಣ್ಮೆಯಿದೆ. ಗಾದೆ, ಸಾಮತಿ, ಬಳಕೆಮಾತು ಸಂಸ್ಕೃತ, 
ಡ, ಕಾವ್ಯಗಳ ಔಚಿತ್ಯಪೂರ್ಣ ಬಳಕೆಯಿಂದ ಶೈಲಿ ಶಕ್ತಿಪೂರ್ಣ ವಾಗಿದೆ. ಒಂದೊಂದು 
2 ಯ ಮಾತನ್ನು ವಿಶ್ಲೇಓಸಿ ಅದರಲ್ಲಿ ಸ್ವಾರಸ್ಕ ತುಂಬಿದ ರೀತಿ ಅನನ್ಯವಾಗಿದೆ. ಶೀರ 
ತವಾದ ತರ್ಕಸರಣಿಿಯನ್ನು ಬೆಳೆಸುತ್ತ ಹೋಗುವದು. ಕೆ. ವೆಂಕಟಿರಾಮಪ್ಪನವರ ಪದ್ಧತಿ. 


ಹಿಂ, ವಿ. ಸೀತಾರಾಮಯ್ಯನವರು - ಧೂಮಲೀಲೆ ಮತ್ತು ಮುಗಿಲುಗಳು, ರಸಿಕತೆ, 
ತಚಿಂತನ ಎಂಬ ಮೂರು ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ವಿಷಯ ನನೂಪಣೆಯಲ್ಲಿ 
ಪತೆ, ಮರ್ಯಾದೆ ಮೀರಿದ ಹಾಸ್ಯ, ಆತ್ಮ ಷೆ ಕೃತಕವಲ್ಲದ ಚಮತ್ಕಾರ ಓದುಗರೊಂದಿಗಿನ 
ಕೀಯ ಸಂಬಂಧ ಕಾವ್ಯಮಯ ಶೈಲಿ ಎಂ. ವಿ.ಸೀ. ಅವರ ಪ್ರಬಂಧಗಳ ವೈಶಿಷ್ಟ್ಯ. ಕಲ್ಪನೆಯ 
ಕಾಷ್ಠೆಯಲ್ಲಿ ನಿಂತು ವಸ್ತುವನ್ನು ಸೊಗಸಾಗಿ ವರ್ಣಿಸುತ್ತಾರೆ. "ಮುಗಿಲುಗಳು' ಅವರ ಚಿತ್ರಕ 
ರಿಗೆ ಕಲ್ಪನಾಶಕ್ತಿಗೆ ದ್ಯೋತಕವಾಗಿದೆ. ಆಕಾಶದಲ್ಲಿ ಮುಗಿಲಿನ ತಂಡ ಕಂಡೊಡನೆಯೇ ಲೇೃಖಕರ 
ನೆ ಕುದುರುತ್ತದೆ. ಧೂಮಲೀಲೆಯಲ್ಲಿಯ ಉದಿನಕಡ್ಡಿಯ ಧೂಮೆಲೀಲೆಯ ವರ್ಣನೆಯಭಾಗ 
ಜವಾಗಿ ಕಾವ್ಯವೇ ಆಗಿದೆ. ' ಗಡ್ಡ ಮೀಮಾಂಸೆ ' ಒಂದು ಲಘುಬರಹ. ಪುರಾಣಕಾವ್ಯ 
ಸಗಳಲ್ಲಿ ಬರುವ ಗಡ್ಡದ ಉಲ್ಲೇಖದೊಂದಿಗೆ ವರ್ತಮಾನದ ಸ್ಥಿಶಿಯ ವರ್ಣನೆಗೆ 


pe ರೆ, 
ಎನ್‌. ಪ್ರಹ್ಲಾದರಾಯರ ಮಧುವ್ರತ, ಮುತ್ತಿನಹಾರ ಪ್ರಬಂಧ ಸಂಕಲನಗಳಲ್ಲಿಯ 
ಧಗಳು ಸುಸಂಸ್ಕೃತ ಮನಸ್ಸಿನ ನೇರವಾದ ಆಲೋಚನೆಗಳಿಗೆ ಉದಾಹರಣೆಗಳಾಗಿವೆ. ಅವು 
ವನದ ಲಗು - ಬಿಗುಗಳನ್ನು ವರ್ಣಿಸುವ ನಿಬಂಧಗಳೆಂದು ಲೇಖಕರೇ ಹೇಳುತ್ತಾರೆ, ಈ 
ಗಳ ಬಂಧ ಬಿಗಿಯಾಗಿದ್ದು, ಅಲ್ಲಲ್ಲಿ ಮಂದಗಶಿಯಿಂದ ಸಾಗುತ್ತ, ಬಾಲ್ಕ ಜೀವನದ 
ಚೆಗಳನ್ನೂ ಕೌಟುಂಬಿಕ ಜೀವನದ ಸ್ಮಾರಸ್ಯವನ್ನೂ ಒಳಗೊಳ್ಳುತ್ತ ಅಲ್ಲಲ್ಲಿ ಪ್ರಕೃತಿ ಸೌಂದರ್ಯವನ್ನು 
ಶಿವರೀತಿ ಸೊಗಸಾಗಿದೆ. ಹಕ್ಕಿಗಳಿಗೆ ಹಾರುವ ಹೂಗಳೆಂದು ಹೇಳುವ ರೀತಿ ಮನೋಜ್ಞವಾಗಿದೆ. 
p ದ. ಬಾ. ಕುಲಕರ್ಣಿಯವರ ಸಾವಧಾನ ಹಾಗೂ ಬದುಕಿನ ಬಾಳುವಿನಲ್ಲಿ ಒಂದು ಉದಾತ್ತ 
ಊನ, ಸಂಕಥನ, ಲಲಿತವಾದ ಚಿಕ್ಕ ಚಿಕ್ಕ ವಾಕ್ಕಗಳಿಂದೊಡಗೂಡಿದ ಹದವಾದ ಭಾಷಾ 
ನ್ನು ಕಾಣುತ್ತೇವೆ. 
ವಿ. ಕ್ಯ ಗೋಕಾಕರ ಚೆಲುವಿನ ಏಲುವಿನಲ್ಲಿ ಸೌಂದರ್ಯ ಮೀಮಾಂಸೆಯಿದೆ. ದೈವ 
ದಲ್ಲಿ ನೇರವಾದ ಹಾಗೂ ಸ್ಪಷ್ಟವಾದ ಕಥನ ಬಿರೂಪಣೆಯದೆ. ' ಜೀವನ ಪಾಠಗಳು 
| ವಿಷಯ ವಿವೇಚನೆಯನ್ನೊಳಗೊಂಡಿದೆ. ಶಕ್ತಿಯುತವಾದ ಗದ್ಯ ಶೈಲಿ ಈ ಪುಸ್ತಕದ 


೮೪ ಕರ್ನಾಟಕ ಭಾರತಿ 


ರಂ. ಶ್ರೀ. ಮುಗಳಿಯವರ 'ಪಾಥೇಯ'ದಲ್ಲಿ ಆಧುನಿಕತೆಯ ಭ್ರಮೆಯಲ್ಲಿ ದಾರಿ 
ತಪ್ಪುತ್ತಿರುವ ಯುವಕರನ್ನು ಉದ್ದೇಶಿಸಿ ಜೀವನದ ಆದರ್ಶಗಳ ಕುರಿತು ಆತ್ಮೀಯವಾದ 
ಸಲ್ಲಾಪ ನಡೆಸಿದ್ದಾರೆ. ಅವರ 'ಕಟುಸತ್ಕ' ಪ್ರಬಂಧ ಸಂಕಲನದಲ್ಲಿ ಕೆಲವು ಹಾಸ್ಯ 
ಪ್ರಬಂಧಗಳಿವೆ. 


ದ. ರಾ. ಬೇಂದ್ರೆಯವರ 'ನಿರಾಭರಣ ಸುಂದರಿ'ಯಲ್ಲಿ ಕೆಲವು ಹರಟೆಗಳು ಪ್ರಕಟವಾಗಿವೆ. 
ಉಗ್ರವಿಡಂಬನೆ ಈ ಹರಟೆಗಳಲ್ಲಿ ಹಾಸುಹೊಕ್ಕಾಗಿದೆ. ಮೋಹಕ ವ್ಯಕ್ತಿತ್ವ ಸಲಿಗೆಯ ಶೈಲಿ, ತಮ್ಮ 
ಲೋಪದೋಷಗಳನ್ನು ಎತ್ತಿ ಹೇಳಬಲ್ಲ ಎದೆಗಾರಿಕೆ, ಸಮಾಜ ವಿಡಂಬನೆಗಳು ವೃಂಗೃಶೈಲಿಯಲ್ಲಿ 
ಮೂಡಿವೆ. 'ನನ್ನ ಅವತಾರ 'ದಲ್ಲಿ ನನಗಿಂತ ದೊಡ್ಡವರಾರೂ ಇಲ್ಲ. ನನ್ನ ನಂಬುವವರು ಏನನ್ನು 
ನಂಬುತ್ತಾರೆ. ನಂಬದವರು ಏನು ಹೇಳಿದರೂ ನಂಬುವದಿಲ್ಲ. `ಸಾವಿನಕೂಡ ಸರಸ ' ಅವರ 
ಉತ್ಪಷ್ಟ ಹರಟೆ ಯಾಗಿದೆ. ಬೇಂದ್ರೆಯವರ ಮೊನಚಾದ ಹಾಸ್ಯಕ್ಕೆ ಉದಾಹರಣೆ-ನಾಟಕ ಗೃಹಗಳಲ್ಲಿ 
`ಉಗುಳಬಾರದು' ಎಂದು ಬರೆಯಲಾಗಿದ್ದು ಉಗುಳಿಸಿಕೊಳ್ಳುವಂತಹ ಪ್ರಸಂಗಗೆಳು ತಮ್ಮ 


ನಾಟಕದಲ್ಲಿಯೂ ಅಭಿನಯದಲ್ಲಿಯೂ ಇರುವದೆಂಬ ಭೀತಿಯಿರುವದರಿಂದ ಅವರು ಹೀಗೆ ' 


ಬರೆಸಿರುವರೇನೋ. 


ನಾ. ಕಸ್ತೂರಿ ಕನ್ನಡದ ಸಮರ್ಥ ಹರಟೆಗಾರರಲ್ಲೊಬ್ಬರು. ಮಾನವ ಸ್ವಭಾವಜನ್ಮ 
ಗುಣಾವಗುಣಗಳನ್ನು ಸೂಕ್ಷ್ಮದೃಷ್ಟಿಯಿಂದ ಕಂಡು ಅಲ್ಲಿ ತಮ್ಮ ವಿನೋದಲಹರಿಯನ್ನು ' 
ಹರಿಬಿಡುತ್ತಾರೆ. ಅವರ `ಉಪಾಯವೇದಾಂತ ' ಹರಟೆಗಳ ಸಂಕಲನದಲ್ಲಿ ಅವರ ಸಹಜ ಮೌಲಿಕ ' 
ಹಾಸ್ಕ ಕಂಡುಬರುತ್ತದೆ. ಪ್ರತಿಷ್ಠಿತ ಜನರ ಟೊಳ್ಳುಗಳನ್ನು ಬಯಲಿಗೆಳೆಯುವುದು ಅವರಿಗೆ ' 


ಲೀಲಾಜಾಲ. ಅವರ ಹರಟೆಗಳು ವಿರೋಧಾಭಾಸಗಳಿಂದ ಕೂಡಿವೆ. ಮಾನವನ ಅಜ್ಞಾನ, 
ಅವಿವೇಕಗಳನ್ನು ಕಂಡು ಅವುಗಳನ್ನು ಉಗ್ರ ವಿಡಂಬನೆಗೆ ಒಳಪಡಿಸುವುದು ಅವರ ಪದ್ದತಿ. `ನನ್ನ 
ಬೆನ್ನು ' ನಾ. ಕಸ್ತೂರಿಯವರ ಪ್ರಸಿದ್ಧ ಪ್ರಬಂಧಗಳಲ್ಲೊಂದು. 


ಕಾರಂತರ ಆರು ಪ್ರಬಂಧ ಸಂಕಲನಗಳು ಪ್ರಕಟವಾಗಿವೆ. ಗ್ನಾನ, ಹಳ್ಳಿಯಹತ್ತು ಸಮಸ್ತರು, 
ಮೈಗಳ್ಳನ ದಿನಚರಿಯಿಂದ, ಮೈಲಿಕಲ್ಲಿನೊಡನೆ ಮಾತುಕತೆ ಇವು ಪ್ರಮುಖವಾಗಿವೆ. ` ಗ್ನಾನ 'ನಮ್ಮ 
ಮೂಢನಂಬಿಕೆಗಳ, ವಿಚಾರಹೀನತೆಯ ಅಜ್ಞಾನದ ಕಟುವಿಡಂಬನ ಮಾಡುತ್ತದೆ. ` ಸುತ್ತಲೂ 
ಲತ್ತೆಕೊಡುವ ಕತ್ತೆಯೊಂದು ಈ ಪುಸ್ತಕದಲ್ಲಿ ವರ್ಣಿತವಾಗಿದೆ. ತಿಳಿದವರು ತಿಳಿಯದವರನ್ನು 
ತಿಳಿಯದ ಹಾಗೆ ಮೋಸ ಮಾಡುವ ಬಗೆಯೇ ಜ್ಞಾನವೆಂದು ಹೇಳಿ ಪಂಡಿತರೆನ್ನಿಸಿಕೊಳ್ಳುವವರ 
ಪೊಳ್ಳುತನವನ್ನು ಬಯಲಿಗೆಳೆದಿದ್ದಾರೆ. ಮೈಲಿ ಕಲ್ಲಿನೊಡನೆ ಮಾತುಕತೆ 'ನಮ್ಮ ಸಂಸ್ಕೃತಿಯ 
ಮುಖ್ಯ ಘಟ್ಟಗಳ ಕುರಿತ ವಿವೇಚನೆಯನ್ನೊಳ ಗೊಂಡಿದೆ. `ಮೈಗಳ್ಳನ ದಿನಚರಿಯಿಂದ ' ಕಾರಂತರು 
ತಮ್ಮ ಮೇಲೆ ಸೋಮಾರಿತನವನ್ನು ಆರೋಪಿಸಿಕೊಂಡು ಬರೆದ ಹರಟೆಗಳಾಗಿವೆ. 


ಶ್ರೀರಂಗರ ಹರಟೆಗಳಲ್ಲಿ ಮೂರ್ತಿಭಂಜಕತನವಿದೆ. ವಿಚಾರದಲ್ಲಿ ನಾವೀನ್ಮತೆಯಿದೆ. 
ಹೊಸದೃಷ್ಟಿಕೋನವಿದೆ. ಸಮಾಜದ ರೀತಿನೀತಿಗಳ ಕಟುಟೀಕೆ ಇವರ ಮುಖ್ಯ ರೀತಿಯಾಗಿದೆ. 
ಮೀಮಾಂಸೆಗಳು ' ಮಂಗನ ಮಲ್ಲಿನಾಥ "' ಮುಕ್ಕಣ್ಣ ಯಾತ್ರೆ 'ಈ ಸಂಕಲನಗಳಲ್ಲಿ ಹಾಸ್ಯ 
ವಿಡಂಬನೆ ತಾನೇ ತಾನಾಗಿ ಚಲ್ಲುವರಿದಿದೆ. ' ಶ್ರೀರಂಗ ಸತ್ತಾಗ ' ಎಂದು ತಮ್ಮ ಬಗ್ಗೆಯೇ 


ಪ್ರಬಂಧ ಸಾಹಿತ್ಯ ೮೫ 


ಒಂದು ಹರಟೆ ಬರೆದು ತಮ್ಮ ದೋಷಗಳಿಗೆ ತಾವೇ ಕನ್ನಡಿ ಹಿಡಿದಿದ್ದಾರೆ. ಒಟ್ಟಾರೆ ನಾಟಕಗಳಲ್ಲಿ 
ತೋರುವ ಕ್ರಾಂತಿಕಾರಿ ಮನೋವೃತ್ತಿಯನ್ನು ಹರಟೆಗಳಲ್ಲಿಯೂ ತೋರಿದ್ದಾರೆ. 


ಬೀಚಿ : ನಗೆಗೆ ಇನ್ನೊಂದು ಹೆಸರು ಬೀಚಿ. ಅವರ ತಿಮ್ಮ ಕನ್ನಡ ಹರಟೆಗೆ 
ಅಮೌಲ್ಕ್ಯಕಾಣಿಕೆ, ಜಗತ್ತಿನ ಮೂರ್ಹತನವನ್ನೂ ಮೌಢ್ಯವನ್ನು ಕಂಡು ಬೀಚಿ ನಗುತ್ತಾರೆ. ಅಷ್ಟೇ 
ನಿಜವಾಗಿ ತಮ್ಮ ಲೋಪದೋಷಗಳನ್ನು ಕುರಿತು ಕೂಡ ಅವರು ನಗದೆ ಇರುವದಿಲ್ಲ. ಅವರ 
ಮಾತ್ರೆಗಳು, : ಹುಚ್ಚು ಹುರುಳು, ಗಾಳಿಮಾತು ಮೊದಲಾದ ಸಂಕಲನಗಳಲ್ಲಿ ಹರಟೆಗಳು 
ಪ್ರಕಟವಾಗಿವೆ. ಎಲ್ಲೆಲ್ಲಿ ಮಾತು ಮತ್ತು ಕೃತಿಗಳ ನಡುವೆ ಆಳವಾದ ಅಂತರ ಕಂಡು ಬರುತ್ತದೆಯೋ 
ಅದು ಬೀಚಿ ಅವರ ಕಟು ಟೀಕೆಗೆ ಗುರಿಯಾಗಲೇಬೇಕು. ಅವರ ಹರಟೆಗಳಲ್ಲಿ ಪ್ರತಿಷ್ಠಿತರ 
ದೇಶಭಕ್ತನಾಯಕರ ಡಂಭಾಚಾರಿಗಳ ಎರಡು ಬಗೆಯ ಜೀವನ ಕುರಿತು ತೀಕ್ಷ್ಣ ವಿಡಂಬನೆಯಿದೆ. 
ಲಂಚಪ್ರಪಂಚ' ನೀರಿನ ಗಂಗಮ್ಮ ಇವೆರಡು ಲಘು ಹರಟೆಗಳಿಗೆ ಉತ್ತಮ ಉದಾಹರಣೆಗಳಾಗಿವೆ. 
ಆದರೆ ಬೀಚಿ ಅವರ ಹರಟೆಗಳು ವಿಷಯದ ಹರಹನ್ನು ನಾಲ್ಕ ದಿಕ್ಕಿಗೆ ಪಸರಿಸುವದಿಲ್ಲ. 


ಎರಡನೇ ತಲೆಮಾರಿನ ಪ್ರಬಂಧಕಾರರು 


ಹಿರಿಯ ತಲೆಮಾರಿನ ಅಗ್ರೇಸರ ಪಟ್ಟ ಎ. ಎನ್‌. ಮೂರ್ತಿರಾವರಿಗೆ ಸಂದರೆ ಆ 
ಪಟ್ಟ ಎರಡನೇ ತಲೆಮಾರಿನ ಪ್ರಬಂಧಕಾರರಲ್ಲಿ ರಾಕು ಅವರಿಗೆ ಸಲ್ಲುತ್ತದೆ. ' ಗಾಳಿಪಟ ' 
ದೇವಕನ್ಮೆ' ಎಂಬ ಎರಡು ಸಂಕಲನಗಳನ್ನು ಅವರು ಪ್ರಕಟಿಸಿದ್ದರೂ ಪ್ರಬಂಧ ಸಾಹಿತ್ಯದ 
ಎಲ್ಲ ಸಾಧ್ಯತೆಗಳನ್ನು ಅವರು ಸೂರೆಗೊಂಡದ್ದು ಗಾಳಿಪಟದಲ್ಲಿಯೇ. ವ್ಯಂಗ್ಕೋಕ್ತಿ, ತರ್ಕ, 
ಜಿಜ್ಞಾಸೆ, ಹಳೆಗನ್ನಡ ಕಾವ್ಯದ ಸಾಲುಗಳು ಉಪಮೆಗಳು ಸೂಕ್ತಿಗಳು ವಿಚಾರಗಳು ಇವುಗಳ 
ಸಮ್ಮೋಹಕ ಮಿಶ್ರಣವೇ ಅವರ ಪ್ರಬಂಧಗಳಾಗಿವೆ. ತೀರ ಸಾಮಾನ್ಯವೆನ್ನಬಹುದಾದ 
ವಿಷಯದ ಸುತ್ತಲೂ ಇವರು ಹೆಣೆಯುವ ಮಾತಿನ ಹಂದರ ಅನುಪಮ ವಿಷಯದ ನಾಲ್ಕೂ 
ಮಗ್ಗಲುಗಳನ್ನು ವಿಶ್ಲೇಷಿಸಿ ಅವುಗಳನ್ನು ಕಲಾತ್ಮಕವಾಗಿ ಜೋಡಿಸುತ್ತಾರೆ. ಅವರ ವಕ್ರೋಕ್ತಿ 
ವಿಲಾಸಗಳಿಗೆ, ಕೊಂಕು ಕಟಕಿಗಳಿಗೆ ಅತ್ಯುಕ್ತಿಗಳಿಗೆ ಕಲ್ಪನಾ ಚಮತ್ಕಾರಗಳಿಗಾದರೂ ಅವರ 
ಗಾಳಿಪಟ ಓದಬೇಕು. ಅವರು ಹರಡಿ ಬಿಟ್ಟ ಸಂದೇಹಗಳಿಗೆ ಅವರೇ ಕೊಟ್ಟ ಉತ್ತರಗಳು 
ಮನನೀಯವಾಗಿವೆ. ವಿಮರ್ಶಕರೊಬ್ಬರು ಹೇಳುವಂತೆ ಅವರ ಗಾಳಿಪಟ' ಶೈಲಿಯು ಒಂದು 
ಟಂಕಶಾಲೆಯಾಗಿದೆ. 


ವಿನೋದದೃಷ್ಟಿ, ಚಿಂತನಪರತೆ, ಪ್ರಗಲ್ಪ ಪಾಂಡಿತ್ಕ, ಓತ ಪ್ರೋಕವಾದ ಧಾರವಾಡದ 
“ದೇಶೀ ಭಾಷೆಯಲ್ಲಿ ಅಭಿವ್ಯಕ್ತಗೊಂಡದ್ದು - ಆರ್‌. ವಾಯ್‌.ಧಾರವಾಡಕರ ಪ್ರಬಂಧಗಳಲ್ಲಿ. 
ನಾಟಕೀಯತೆ ಅವರ ಪ್ರಬಂಧಗಳಲ್ಲಿ ಹಾಸುಹೊಕ್ಕಾಗಿದೆ. ಜನಸಾಮಾನ್ಕರ ಮಾತಿನ 
ವೈಖರಿಯನ್ನೂ ಅವರು ಶೈಲಿಯಲ್ಲಿಯೇ ಸಾಕ್ಷಾತ್ಕರಿಸುತ್ತ ನಿರರ್ಗಳವಾಗಿ ಮತ್ತು ದೀರ್ಫ್ಥು 
ವಾಗಿ ಗ ವಿವಿಧ ಮಗ್ಗಲುಗಳನ್ನೂ si ವಾಗಿ ವ್ಯಾಖ್ಯಾನಿಸುತ್ತಾರೆ. "ಧೂಮ್ರ 
ವಲಯಗಳ ' ನಂತರ ಬಂದ ' ತೂರಿದ ಚಿಂತನ ' ಗಳು ಚಿಂತನ ಪ್ರಬಂಧಗಳ ಸಂಕಲನವಾಗಿದೆ. 
ಇದರಲ್ಲಿ ವ್ಯಕ್ತವಾಗುವ ಲೇಖಕರ ಅನುಭವದ ಹರಹು ವಿಸ್ತಾರವಾಗಿದೆ. ಘಟನೆಯಿಂದ 
ಘಟನೆಗೆ ಕುಪ್ಪಳಿಸುತ್ತ ಹೋಗುವ ರೀತಿ ಅನನ್ಮ ವಾಗಿದೆ. ' ನವಿಲುಗರಿ' ಅವರ ಇನ್ನೊಂದು 


೮೬ ಕರ್ನಾಟಕ ಭಾರತಿ 


ಪ್ರಬಂಧ ಸಂಕಲನ ಸಾಮಾನ್ಯ ವಸ್ತು ವಿವೇಚನೆಯಿಂದ ಪ್ರಾರಂಭಿಸಿ ಉತ್ತುಂಗ ವಿಚಾರಕ್ಕೆ ' 
ಸಾಗಿ ಹೋಗುವ ರೀತಿ ಇವರ ಪ್ರಬಂಧಗಳನ್ನು ಸ್ವಚ್ಛಂದ ಲಹರಿಗಳನ್ನಾಗಿಸಿವೆ. 


ಎಚ್‌. ಎಸ್‌. ಕೆ. ಅವರ ಸುರಹೊನ್ನೆ ಮೇಘಲಹರಿಗಳಲ್ಲಿ ಸೂಕ್ಷ್ಮ ನಿರೀಕ್ಷಣಾ 
ಶಕ್ತಿಯನ್ನು ಕಾಣುತ್ತೇವೆ. ವಿಷಯ ವೈವಿಧ್ಯ, ಆಯಾ ವಿಷಯಗಳ ಕುರಿತು ಅವರು ಕೊಡುವ 
ಉದಾಹರಣೆಗಳು,ಕಥಾನಕಗಳು, ಕಾವ್ಯದ ಸಾಲುಗಳು ಅವರ ಬಹುಶ್ರುತತ್ವಕ್ಕೆ ಸಾಕ್ಷಿಯಾಗಿವೆ. 
ನೊಣ, ಸುರಹೊನ್ನೆ, ನಗು ಮುಂತಾದ ಪ್ರಬಂಧಗಳಲ್ಲಿ ಹಾಸ್ಕಲೇಪಿತ ಶೈಲಿಯಿದೆ. ತಡವಾಗಿ 
ಏಳುವುದು ಓದುಗನನ್ನು ಆತ್ಮೀಯವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ರೀತಿ ಮನನೀಯ 
ವಾಗಿದೆ. `ತಿಳಿಸಾರು,' ` ಮೇಘ ಲಹರಿ ' ಉತ್ಪಷ್ಟ ಪ್ರಬಂಧಗಳಾಗಿವೆ. 


ಎನ್ಕೆ ಅವರ ಲಲಿತ ಪ್ರಬಂಧಗಳು ರಸಿಕತೆ, ಲೋಕಜ್ಞಾನ, ಜೀವನಾನುಭವಗಳ 
ಮುಪ್ಪುರಿಯಾಗಿವೆ. ಅವು ಉತ್ತರ ಕರ್ನಾಟಕದ ಮಧ್ಯಮವರ್ಗದ ಕೌಟುಂಬಿಕ ಜೀವನದ 
ಕುರಿತು ಕ್ಷಕಿರಣ ಬೀರುತ್ತವೆ. ವಿಚಿತ್ರ ಸ್ವಭಾವಗಳ ವಿನೋದಪೂರ್ಣ ವಿಶ್ಲೇಷಣೆ ಎನೆ 
ಅವರ ವೈಶಿಷ್ಟ್ಯ. ನಿವೃತ್ತ ಜೀವನ ಚಿತ್ರಗಳು ವೈಯಕ್ತಿಕ ಜೀವನದ ಅರೆಕೊರೆಗಳು ಅಳಿಯ 
ಮತ್ತು ದೀಪಾವಳಿಯ ಸಡಗರ ಅವರ ಪ್ರಬಂಧಗಳ ಮುಖ್ಯ ವಸ್ತುಗಳಾಗಿವೆ. ಕಸದಲ್ಲಿ 
ರಸವನ್ನು ಕಾಣುವುದು ಅವರ ರೀತಿಯಾಗಿದೆ. ಅವರದು ಪೂರ್ಣ ವಿನೋದದ ದೃಷ್ಟಿ, 
ಸಮಾಜದ ವಿಡಂಬನೆಯನ್ನು ಅವರು ನವುರಾದ ರೀತಿಯಲ್ಲಿ ಮಾಡುತ್ತಾರೆ. ಆತ್ಮೀಯವಾದ 
ಮಾತಿನ ಧಾಟಿ ಅವರ ಶೈಲಿಯ ವೈಶಿಷ್ಟ. ಶ್ಲೇಷೆ ಕಟಕಿ, ವ್ಮೃಂಗ್ಮ ವಿಡಂಬನಗಳಿಂದ ಅವರ 
ಭಾಷೆ ಶ್ರೀಮಂತವಾಗಿದೆ. ಅವರ ಹಾಸ್ಕದಲ್ಲಿ ನೋವಿನ ಛಾಯೆಯಿದೆ. 


ಆ.ರಾ. ಮಿತ್ರರು ತಮ್ಮ ಪ್ರಬಂಧಗಳಲ್ಲಿ ಮಾನವ ಸ್ವಭಾವದ ಅರೆಕೊರೆಗಳನ್ನು 
ವ್ಯಕ್ತಪಡಿಸುವ ರೀತಿ ಅನನ್ಯವಾಗಿದೆ. ಅವರು ತಮ್ಮ ಪ್ರಬಂಧಗಳಲ್ಲಿ ಬಳಸುವ ಭಾಷೆ 
ನಯನಾಜೂಕಿನ ಭಾಷೆ. ವಸ್ತುವನ್ನು ಸಮರ್ಥಿಸುತ್ತಿದ್ದರೂ ಅದನ್ನು ನಿಜವಾಗಿಯೂ ಖಂಡಿಸು 
ತ್ತಿದ್ದಾರೆಂದು ನಂಬಿಕೆ ಹುಟ್ಟಿಸುವ ಶೈಲಿ ಅವರದು. ಅವರ ಪ್ರಬಂಧಗಳಲ್ಲಿ ಭಾವಗೀತೆಯ 
ಏಕಸೂತ್ರತೆ ಪ್ರಸನ್ನ ಮನೋಧರ್ಮಗಳನ್ನು ಕಾಣುತ್ತೇವೆ. ವಸ್ತು ವಿವೇಚನೆಯ ಚಮತ್ಕಾರ 
ದಿಂದಾಗಿ ಅವರ ಪ್ರಬಂಧಗಳು ಹಿರಿಯ ತಲೆಮಾರಿನ ಪ್ರಬಂಧಗಳನ್ನು ನೆನಪಿಗೆ ತರುತ್ತವೆ. 
ನೂತನ ಪದಪ್ರಯೋಗಗಳು ಅ.ರಾ. ಮಿತ್ರರ ವೈಶಿಷ್ಟ್ಯ. 


"ಗುಬ್ಬಿಗೂಡು ' ಏಕನಿಷ್ಠೆಯಿಂದ ಲಲಿತ ಪ್ರಬಂಧಗಳನ್ನು ಬರೆಯುತ್ತ ಬಂದ 
ಬಿ. ಆರ್‌. ವಾಡಪ್ಪಿಯವರ ಪ್ರಬಂಧ ಸಂಕಲನ. ಅವರದು ಕಥನದ ಶೈಲಿ. ಒಂದೊಂದು 
ವಸ್ತುವಿನ ಸುತ್ತಲೂ ಅವರ ಸುಸಂಸ್ಕೃತ ಮನದ ಅಲೆದಾಟವನ್ನು ಕಾಣಬಹುದು. 


ಎನ್‌. ಎಸ್‌. ಗದಗಕರರು ತಮ್ಮ ವಾದಗಳನ್ನು ಹಾಸ್ಮ ಪರಿಹಾಸದಲ್ಲಿ ಜೀವನದ 
ಹಾಗೂ ಸಾಹಿತ್ಯದ ಸನ್ನಿವೇಶಗಳಿಂದ ವಿಸ್ತರಿಸುತ್ತ ಹೋಗುತ್ತಾರೆ. 


ಲಾಂಗೂಲಾಚಾರ್ಕರ ಹರಟೆಗಳು ಚುರುಕುಮತಿಗೆ ನಿದರ್ಶನಗಳಾಗಿವೆ. ಒಂದು ತುಂಡು 
ಸುದ್ದಿಯ ಮೇಲೆ ಅವರು ಸೊಗಸಾಗಿ ಹರಟೆ ಹೊಡೆಯಬಲ್ಲರು. ಅವರ ಹರಟೆಗಳು 


ತ್ಲ್‌ 


ಳೂ 


ಪ್ರಬಂಧ ಸಾಹಿತ್ಯ ೮೭ 
ಸಾಮಯಿಕ ಬರಹಗಳಾಗಿ ಕಂಡರೂ ಬಹಳಷ್ಟು ಪಾಲು ಓದಿ ತಲೆಗೆ ಚುರುಕ್‌ ಎನಿಸಿ ಕೊಳ್ಳಲು 
ಅರ್ಹವಾಗಿವೆ. ಗಂಭೀರ ವಿಷಯ ಅಥವಾ ಪುರಾಣದ ಸಂದರ್ಭಗಳನ್ನು ಕುಚೇಷ್ಟೆ ಯಿಂದ 
ಕಾಣುವುದೂ ಲಘು ವಿಷಯಗಳನ್ನು ಗಂಭೀರ ದೃಷ್ಟಿಯಿಂದ ಕಾಣುವುದೂ ಅವರ ರೀತಿ. 
ರಾಜಕಾರಣದಿಂದ ರಾಮಾಯಣದವರೆಗೆ, ಗೌಳಿಗನಿಂದ ಗಣೇಶನವರೆಗೆ ಅವರ ಹರಟೆಗಳ 
'ವ್ಯಾಪ್ತಿಯಿದೆ. ಗೌಳಿಗನು ಹಾಲಲ್ಲಿ ನೀರನ್ನು ಕೂಡಿಸುವದೆಂದರೆ ಜಲಚಿಕಿತ್ಸಾ ಪ್ರಯೋಗವೆಂದು 
ಅವರು ಕರೆಯುತ್ತಾರೆ. ಅವರನ್ನು ವ್ಯಂಗ್ಯ ಶೈಲಿಯ ಚಕ್ರವರ್ತಿಯೆಂದು ಕರೆಯಬಹುದು. 


ದೇಜಗೌ ಅವರ ಪ್ರಬಂಧಗಳು ಹಿರಿಯ ತಲೆಮಾರಿನ ಡಿ.ಎಲ್‌. ನರಸಿಂಹಾಚಾರ್ಕರ 
ಪ್ರಬಂಧಗಳನ್ನು ಹೋಲುತ್ತವೆ. ಸರಳತೆ, ಖಚಿತ ಆಲೋಚನೆ, ಹೇಳಬೇಕಾದುದನ್ನು 
ಅಚ್ಚುಕಟ್ಟಾಗಿ ಹೇಳುವ ರೀತಿ ಜವರೇಗೌಡರ ಪ್ರಬಂಧಗಳ ವೈಶಿಷ್ಟಗಳು. ಕೆನೆ ಮತ್ತು 
ತೆನೆ ಆಕಾಶವಾಣಿಗಾಗಿ ಬರೆದ ಚಿಂತನಗಳಾಗಿವೆ. ಕನ್ನಡ, ಸಂಸ್ಕತ ಜನಪದ ಸಾಹಿತ್ಯದ 
ಅವತರಣಿಕೆಗಳಿಂದ ಅವರು ತಮ್ಮ ಚರ್ಚೆಯನ್ನು ಬೆಳೆಸುತ್ತಾರೆ. ಅವರದು ಗಟ್ಟಿ ಮುಟ್ಟಿ 
ಯಾದ ಗದ, ಶೈಲಿ. 


ಡಾ. ಹಾ. ಮಾ. ನಾಯಕರು ನಮ್ಮ ಸಮರ್ಥ ಪ್ರಬಂಧಕಾರರಲ್ಲೊಬ್ಬರು. `ನಮ್ಮ 
ಮನೆಯ ದೀಪ' ಮಗುವಿನ ವ್ಯಕ್ತಿತ್ವದ ಸುತ್ತಲೂ ಹರಡಿದ ಸುಂದರ ಪ್ರಬಂಧಗಳ ಸಂಕಲನ. 

ಈ ಪ್ರಬಂಧಗಳಲ್ಲಿ ಕತೆ ಹಾಗೂ ಪ್ರಬಂಧಗಳ ಲಕ್ಷಣಗಳು ಮೇಳವಿಸಿವೆ. `ಸೂಲಂಗಿ 'ಯಲ್ಲಿ 
ಸುಸಂಸ್ಕೃತ ಸಂವೇದನಾಶೀಲ ವ್ಯಕ್ತಿಯ ಕಲಾತ್ಮಕವೂ ವಿಚಾರಪೂರಿತವೂ ಆದ ಲಹರಿಗಳು 
ಸಂಗ್ರಹಿಸಲ್ಪಟ್ಟಿವೆ. ೧೫ ಅಂಕಣ ಬರಹಗಳ ಸಂಕಲನಗಳು ಪುಸ್ತಕರೂಪದಲ್ಲಿ ಪ್ರಕಟವಾಗಿವೆ. 
ಓದುಗರ ಮನತಟ್ಟುವಂತೆ ಅವರು ಬರೆಯಬಲ್ಲರು. ಪರಿಪೂರ್ಣ ವಿಷಯ ಸಂಗ್ರಹ ಮಾಡಿ 

ಅದನ್ನು ತರ್ಕಬದ್ಧವಾಗಿ ಕಲಾತ್ಮಕವಾಗಿ ಜೋಡಿಸುತ್ತಾರೆ. ' 


ಅವರ ಅಂಕಣ ಬರಹಗಳ ಹಿಂದೆ ಅಪಾರ ವಿದ್ವತ್ತಿದೆ. ಧೀಮಂತ ವ್ಯಕ್ತಿತ್ವದ 
ಹಾಮಾನಾ ಅವರು ಕನ್ನಡ ಸಂಸ್ಕೃತಿಯ ಹಿತಚಿಂತಕರೂ ಆಗಿದ್ದಾರೆನ್ನುವದು ಅವರ ಬಹುತೇಕ 
ಅಂಕಣ ಬರಹಗಳಿಂದ ಸ್ಪಷ್ಟವಾಗುತ್ತದೆ. 


ಎಸ್‌. ಎಸ್‌. ಒಡೆಯರ ಅವರು ಸಂಸ್ಕೃತಿ, ಮಾನವತೆ, ರೀತಿ ನೀತಿಗಳಂಥ ಗಂಭೀರ 
ವಿಷಯಗಳ ಕುರಿತು ಬೇಕನ್‌ನಂತೆ ಚಿಂತನೆ ನಡೆಸುತ್ತಾರೆ. ಬಾಳಿನ ತಿಳುವಳಿಕೆಯನ್ನು 
ಉದಾಹರಣೆಗಳೊಂದಿಗೆ ಸ್ಪಷ್ಟಪಡಿಸುತ್ತಾರೆ. ಅವರ ಕೆಲ ಪ್ರಬಂಧಗಳು ಗೋಲ್ಡಸ್ಮಿಥನ 
ಪ್ರಬಂಧಗಳನ್ನು ಹೋಲುತ್ತವೆ. 


ಡಾ. ಸಿ. ಪಿ. ಕೆ. ಕೂಡ ಚಿಂತನ ಬಿಂದು ' ಎಂಬ ಸಂಕಲನದಲ್ಲಿ ತಮ್ಮ ಅಧ್ಯಯನ 
ಅನುಭವಗಳ ಫಲವಾದ ನೇರ ಹಾಗೂ ಸ್ಪಷ್ಟ ಆಲೋಚನೆಯನ್ನು ವ್ಯಕ್ತಪಡಿಸಿದ್ದಾರೆ. 


ಪ್ರಭುಶಂಕರರ 'ಜನಮನ' ಒಂದು ಅಪರೂಪದ ವ್ಯಕ್ತಿ ಚಿತ್ರಗಳ ಸಂಕಲನ. ತೀರ 
ಸಾಮಾನ್ಯರ ಅಂತರಂಗವನ್ನು ಇಣಿಕಿನೋಡುವ ಪ್ರಯತ್ನ ಮಾಡಿದ್ದಾರೆ. ಶ್ರೀ ದಾಸರು 
ಎಂಬುದು ಹಾರ್ದಿಕ ವ್ಯಕ್ತಿ ಚಿತ್ರ. 'ಎತ್ತಿಗೆ ಜ್ವರ, ಎಮ್ಮೆಗೆ ಬರೆ " ಎಂಬ ಸಂಕಲನದಲ್ಲಿ 


೮೮ ಕರ್ನಾಟಕ ಭಾರತಿ 


ಸಾಮಾಜಿಕ ಚಿಂತನೆಯಿದೆ. ಕತೆ ಉಪಕತೆಗಳಿಂದ ಕೂಡಿದ ಈ ಪ್ರಬಂಧಗಳು ತುಂಬ 
ಸೊಗಸಾಗಿವೆ. | 


ಸರೋಜಿನಿ ಶಿಂತ್ರಿಯವರ `ತುಂತುರ' ದಲ್ಲಿ ಹಾಸ್ಮ ಓತಪ್ರೋತವಾಗಿ ಹರಿದಿದೆ. 
ಸ್ವಾನುಭವದ ಕಥನ ಶೈಲಿಯಲ್ಲಿ ಬಾಳಿನ ಚಿಂತನೆ ನಡೆಸಲಾಗಿದೆ. 


ಮೂರನೇ ತಲೆಮಾರಿನ ಪ್ರಬಂಧಕಾರರು 


ಸುನಂದಾ ಬೆಳಗಾವಕರರ ` ಕಜ್ಜಾಯ ' ಒಂದು ರಸಗವಳ. ಬಾಲ್ಕಜೀವನದ ನೆನಪಿನ 
ಸಹಾಯದಿಂದ ಹೆಕ್ಕಿ ತೆಗೆದ ರಸಾನುಭವದ ಸುಂದರ ನಿರೂಪಣೆಯನ್ನು ಈ ಸಂಗ್ರಹದಲ್ಲಿ 
ಕಾಣುತ್ತೇವೆ. ಕುಟುಂಬದ ಹಿನ್ನೆಲೆಯಲ್ಲಿ ಜೀವನದ ಸಾವು ನೋವುಗಳ, ಬಾಲ್ಕ ಮುಪ್ಪುಗಳ 
ಜೀವಂತ ಚಿತ್ರಣವಿದೆ. ಊಟದ ಚಿತ್ರಣವೇ ಇರಲಿ. ಮದುವೆಯ ಚಿತ್ರಣವೇ ಇರಲಿ 
ಪ್ರಬಂಧಕಾರ್ತಿಯ ರಸಿಕತೆ ಲಾಸ್ಕವಾಡಿದೆ. ಸಂಜೆಯ ವರ್ಣನೆಯಿದು : ``ಸಂಜೆ ಎಣ್ಣೆ 
ಸ್ನಾನಮಾಡಿ ತಲೆಗೂದಲನ್ನು ಎಳೆ ಬಿಸಿಲಿಗೆ ಹರವಿನಿಂದ ಹೆಂಗಸಿನಂತಿತ್ತು'. ಇಂಥ ವರ್ಣನೆ 
ಗಳು ಪುಟಪುಟಕ್ಕೆ ಸಿಗುತ್ತವೆ. ಘಟನೆಗಳನ್ನು ವ್ಯಕ್ತಿಗಳನ್ನು ಕಣ್ಮುಂದೆ ಕಟ್ಟಿನಿಲ್ಲಿಸುವ ಚಿತ್ರಕ 
ಶೈಲಿ, ಕಾವ್ಯಮಯ ಭಾಷೆ, ಕರುಣಾರಸವನ್ನು ಪ್ರಚೋದಿಸುವ ಚಿತ್ರಣ ಇವರ ಪ್ರಬಂಧಗಳಲ್ಲಿ 
ಮೇಳವಿಸಿವೆ. `ಮೊಸರವಲಕ್ಕಿ' ಎಂಥ ಕಟುಕನ ಹೃದಯವನ್ನೂ ಕರಗಿಸಬಲ್ಲುದು. ಅವರ 
ಪ್ರಬಂಧಗಳು ಲ್ಕಾಂಬ್‌ನ ಕರುಣಾರಸಪೂರ್ಣ ಪ್ರಬಂಧಗಳನ್ನು ನೆನಪಿಗೆ ತರುತ್ತವೆ. ಈ 
ತಲೆಮಾರಿನ ಅತ್ಯಂತ ಶ್ರೇಷ್ಠ ಪ್ರಬಂಧಕಾರ್ತಿ ಸುನಂದಾ ಬೆಳಗಾವಕರ ಅವರು. 


ಮ. ಸು. ಕೃಷ್ಣಮೂರ್ತಿ, ಎ. ಎಸ್‌. ವೇಣುಗೋಪಾಲರಾವ ಅವರು ತಮ್ಮ 
ಹಾದಿಪುರಾಣ' ಆತ್ಮೀಯ, ಸಂಕಲನಗಳಲ್ಲಿ ವೈಯಕ್ತಿಕ ಜೀವನದ ಸ್ವಾರಸ್ಕಕರ ಅನುಭವ 
ಗಳನ್ನು ಗಾದೆ, ಸಾಮತಿ, ಕನ್ನಡ ಸಂಸ್ಕೃತ ಕಾವ್ಮಗಳಿಂದ ಅಲಂಕರಿಸುತ್ತ ಓದುಗರೊಂದಿಗೆ 
ಹಂಚಿಕೊಳ್ಳುತ್ತಾರೆ. ವೀರೇಂದ್ರ ಸಿಂಪಿ ತಮ್ಮ ಕಾಗದದ ಚೂರು, ಭಾವ ಮೈದುನ, ಸ್ವಚ್ಛಂದ 
ಮನದ ಸುಳಿದಾಟ, ಪರಿಸರ ಸ್ಪಂದನ ಸಂಕಲನಗಳಲ್ಲಿ ವೈಯಕ್ತಿಕ ಜೀವನದ ಘಟನೆಗಳ 
ಸ್ವಾರಸ್ಕಕರ ವರ್ಣನೆಯೊಂದಿಗೆ ಸಾಮಾಜಿಕ ಚಿಂತನೆಯತ್ತ ಸಾಗಿದ್ದಾರೆ. ಚುರುಕಾದ 
ಸಂಭಾಷಣೆಯ ಮೂಲಕ ಶಂ. ಗು. ಬಿರಾದಾರರು ತಮ್ಮ `ಗಿಡ್ಡ ಹೆಂಡತಿ ಲೇಸು'ದಲ್ಲಿ 
ರಾಜಕೀಯ ಸಾಮಾಜಿಕ ವಿಡಂಬನೆಗೆ ತೊಡಗುತ್ತಾರೆ. ಅನಂತ ಕಲ್ಲೋಳರು ವೈಭೋಗದ 
ವೈಖರಿಯಲ್ಲಿ ಕುತೂಹಲಪೂರ್ಣ ಕಥನಗಳನ್ನು ಬಿಚ್ಚುತ್ತಾ ಹೋಗುತ್ತಾರೆ. ಟಿ. ವಿ. 
ವೆಂಕಟಾಚಲ ಶಾಸ್ತ್ರಿಗಳು ಸದ್ದೆಂತೆಂಬರ ಗಂಡದಲ್ಲಿ ಸಾಮಾನ, ವಿಷಯಗಳನ್ನು ಪಾಂಡಿತ್ಯ 
ಪೂರ್ಣ ಭಾಷೆಯಲ್ಲಿ ಹಿಡಿದಿರಿಸಿದ್ದಾರೆ. ಜಿ. ಡಿ. ನಾಡಕರ್ಣಿ ತಮ್ಮ ಹಾಸ್ಕದ ಲಾಸ್ಕದಲ್ಲಿ 
ಸನ್ನಿವೇಶಗಳ ರಸಪೂರ್ಣ ಬಣ್ಣನೆ ಮಾಡಿದ್ದಾರೆ. ದೇನಾಶ್ರೀ ತಮ್ಮ ಗಿರಿಕಂದರ ಮೋಹಿತರಲ್ಲಿ 
ಗುಡ್ಡ ಹತ್ತುವ ಅದ್ಭುತ ಪ್ರಸಂಗ ವರ್ಣಿಸುತ್ತ ಕನ್ನಡ ಪ್ರಬಂಧ ಸಾಹಿತ್ಮಕ್ಕೆ ಹೊಸ ಆಯಾಮ 
ಜೋಡಿಸಿದ್ದಾರೆ. ಜೀಶಂ.ಪರಮಶಿವಯ್ಕನವರು ಜಾನಪದ ಸನ್ನಿವೇಶಗಳಿಂದ ಪ್ರಬಂಧ 
ಗಳನ್ನು ಹೆಣೆದಂತೆ ಡಾ. ಡಿ.ಕೆ. ರಾಜೇಂದ್ರರು ಮಾತಿನಮಲ್ಲರು ಮೂಲಕ ತಮ್ಮ ಬಾಲ್ಕದ 
ನೆನಹಿನ ಚಿತ್ರಣದೊಂದಿಗೆ ಜನಪದ ಗೀತಗಳನ್ನು . ಹದವರಿತು ಜೋಡಿಸಿದ್ದಾರೆ. ಅರಾಸೇ 


ಪ್ರಬಂಧ ಸಾಹಿತ್ಯ ರ೯ 


ಯವರು ' ಮುಗಿಲು ಹಳ್ಳಿಯ ಬಖೈರು ಹಾಗೂ ಇತರ ಲೇಖನಗಳು' ಸಂಕಲನದಲ್ಲಿ ಹಳಗನ್ನಡ 
ಶೈಲಿ ಮತ್ತು ಉರ್ದು ಮಿಶ್ರಿತ ಕನ್ನಡ ಶೈಲಿಯಿಂದಾಗಿ ಜಿಂದಗಿ", ಲಡಾಯಿ, ಹುಕುಂ ಮುಂತಾದ 
ಶಬ್ದಗಳ ಬಳಕೆಯಿಂದಾಗಿ ಹೊಸ ಪ್ರಪಂಚದ ಸೃಷ್ಟಿಯನ್ನೇ ಮಾಡಿದ್ದಾ ರೆ. ಭುವನೇಶ್ವರಿ ಹೆಗಡೆ 
ತಮ್ಮ ಹಾಸ್ಕ ಪ್ರಜ್ಞೆಯಿಂದ ನಮ್ಮ ಉತ್ತಮ ಪ್ರಬಂಧಕಾರ್ತಿಯರಲ್ಲೇ ಒಬ್ಬರೆನಿಸಿದ್ದಾರೆ. 


ಲಂಕೇಶರು ತಮ್ಮ ಪತ್ರಿಕೆಯಲ್ಲಿ ಬರೆಯುವ ಟೀಕೆ ಟಪ್ಪಣಿಗಳಲ್ಲಿ ಲಲಿತ 
ಪ್ರಬಂಧಗಳೂ ಇರುವದುಂಟು. ಅವರು ಬೆಚ್ಚನೆಯ ಭಾವನೆಗಳನ್ನು ಗಾಢ ವೈಚಾರಿಕತೆಯಲ್ಲಿ 
ಅದ್ದಿ ಬರೆಯುವದರ ಮೂಲಕ ಜೀವನದ ಅರ್ಥ ಶೋಧಿಸುವ ಪ್ರಯತ್ನಮಾಡುತ್ತಾರೆ. 
ಇಂದು ಬರೆಯುತ್ತಿರುವ ಪ್ರಬಂಧಕಾರರಲ್ಲಿ ಲಂಕೇಶರು ಬಹು ಮುಖ್ಯರೆನಿಸುತ್ತಾರೆ. ಅದೇ 
ರೀತಿ ಪೂರ್ಣಚಂದ್ರ ತೇಜಸ್ವಿಯವರು. ಆಪ್ರಿಕಾ ಜನಾಂಗದ ಬಗ್ಗೆಯೇ ಬರೆಯಲಿ ಹಕ್ಕಿಗಳ 
ಪಯಣದ ಕುರಿತೇ ಬರೆಯಲಿ ವೈಜ್ಞಾನಿಕ ಬರಹಗಳಿಗೆ ಕಲೆಯ ಸ್ವರೂಪ ಕೊಡುತ್ತಾರೆ. 
ಕೆ.ಡಿ. ಕುರ್ತಕೋಟಿಯವರ ' ಉರಿವ ನಾಲಿಗೆ ' ತುಂಬ ವೈಚಾರಿಕತೆಯಿಂದ ಕೂಡಿದ ಪ್ರಬಂಧ 
ಸಂಕಲನವಾಗಿದೆ. | 


ಲಂಕೇಶರ ಪ್ರಭಾವಕ್ಕೊಳಗಾದ ಚಂದ್ರಶೇಖರ ಆಲೂರರು 'ಆ ಕ್ಷಣದ ಸತ್ಯ 
ಸಂಕಲನದಲ್ಲಿ ಹದಿಹರೆಯ ಯುವಕ ಯುವತಿಯರ ಮನಸ್ಥಿತಿಯನ್ನು ಕೇಂದ್ರ ವಾಗಿರಿಸಿಕೊಂಡಿದ್ದಾರೆ. 
ತರುಣರ ದೃಷ್ಟಿಕೋನದಿಂದ ಪ್ರೇಮ, ಸಾವು ಕ್ರಿಕೆಟು ಮುಂತಾದ ವಿಷಯಗಳ ಕುರಿತು ಚಿಂತನ 
ಸಡೆಸಿದ್ದಾರೆ. ಆದರೆ ಟಿ.ಪಿ. ಅಶೋಕರು ಹೇಳುವಂತೆ ಈ ಪ್ರಬಂಧಗಳಲ್ಲಿ ಬೆಚ್ಚನೆಯ ಭಾವನೆಯ 
ಜೊತೆಗೆ ದಟ್ಟ ವೈಚಾರಿಕತೆಯ ಕೊರತೆ ಕಂಡು ಬರುತ್ತದೆ. ' ಕೆ. ಸತ್ಯನಾರಾಯಣರೂ `ನಮ್ಮ 
ಪ್ರೀತಿಯ ಕ್ರಿಕೆಟ್ಟು ತಮ್ಮನ್ನು ಗಾಢವಾಗಿ ತಟ್ಟಿದ ವಿಷಯಗಳನ್ನು ಕುರಿತು ತಮ್ಮ ವ್ಯಕ್ತಿತ್ವವನ್ನೆಲ್ಲ 
ತೊಡಗಿಸಿ ಬರೆದಿದ್ದರೆ, ಸಿದ್ದರಾಮ ಹೊನಕಲ್ಲ ಚಂದ್ರಶೇಖರ ಆಲೂರರಂತೆ ಆಪ್ತ, ಬೆಚ್ಚಗಿನ 


3 ಭಾವದ ಪ್ರಬಂಧಗಳನ್ನು ಬರೆಯುತ್ತಿದ್ದಾರೆ. ಈ ಮೂವರು ಪ್ರಬಂಧಕಾರರು ನಮ್ಮ ಲಲಿತ 


ಪ್ರಬಂಧಕ್ಕೆ ಹೊಸ ತಿರುವನ್ನೇ ತಂದುಕೊಟ್ಟಿ ದ್ದಾರೆ. ಒಟ್ಟಿನಲ್ಲಿ ಕನ್ನಡ ಲಲಿತ ಪ್ರಬಂಧಕ್ಕೆ ಹೊಸ 
ಚೈತ್ರ ಬಂದಿದೆ. ನವ್ಯಯುಗದಲ್ಲಿ ಪೂರ್ತಿ ಮಾಯವಾಗಿ ಹೋಗಿದ್ದ ಲಲಿತ ಪ್ರಬಂಧ ಮತ್ತೆ 


'ನಮ್ಮು ಹೊಸ ಲೇಖಕರ, ವಿಮರ್ಶಕರ ಲಕ್ಷ್ಯವನ್ನು ಸೆಳೆಯುತ್ತಿರುವುದು ತುಂಬ ಆಶಾದಾಯಕವಾದ 


ಸಂಗತಿಯಾಗಿದೆ. 


ಕಂಪನಿ ನಾಟಕ 


"ರಾಮಕೃಷ್ಣ ಮರಾಠೆ 


ಕಾವ್ಶ ಕತೆ, ಕಾದಂಬರಿಗಳಂತೆ ನಾಟಕವೂ ಸ್ವತಂತ್ರ ಶುದ್ಧ ಸಾಹಿತ್ಯವೆಂದು 
ಪರಿಗಣಿತವಾದರೂ ಅದರ ಪರಮ ಪ್ರಯೋಜನವಿರುವುದು ರಂಗಪ್ರಯೋಗದಲ್ಲಿ. ಕಾವ್ಶ 
ಕಾದಂಬರಿಗಳ ರಸಾನುಭವವು ಓದಿ ಕೇಳಿ ಆಸ್ವಾದಿಸುವ ಕೆಲವೇ ಜನರಿಗೆ ಸೀಮಿತವಾದರೆ, 
ನಾಟಕವು ಪ್ರದರ್ಶನದ ಮೂಲಕ ಜನಸಾಮಾನ್ಯರನ್ನೆಲ್ಲ ಸ್ಪಂದಿಸುವ ವಿಶೇಷಗುಣ ಪಡೆದಿದೆ. 
ನಟರ ಭಾವಾಭಿನಯ, ಬಣ್ಣ, ಬೆಳಕು, ರಂಗತಂತ್ರಗಳನ್ನೂ ನೋಡಿ ಪ್ರೇಕ್ಷಕರೆಲ್ಲ ರಸಾನುಭವ 
ಪಡೆಯುವ ಸೌಲಭ್ಯವಿರುವುದರಿಂದಲೇ ನಾಟಕ ಉಳಿದ ಸಾಹಿತ್ಯ ಪ್ರಕಾರಗಳಿಂದ ಭಿನ್ನವಾಗಿ 
ನಿಲ್ಲುತ್ತದೆ, ಹೆಚ್ಚು ಮಹತ್ವಪೂರ್ಣವೂ ಎನಿಸುತ್ತದೆ. ರಂಗಭೂಮಿ ಸಾಹಿತ್ಕಾದಿ ಹಲವು 
ಲಲಿತ ಕಲೆಗಳನ್ನು ಮೇಳವಿಸಿಕೊಂಡು ಬೆಳೆಯುವ ಸಂಕೀರ್ಣ ಕಲೆಯಾದರೂ ಅಭಿನಯದ 
ಮೂಲಕ ತನ್ನ ಒಟ್ಟು ಧೋರಣೆಯನ್ನು ಪ್ರಕಟಿಸುವಂಥದ್ದು. ಆ ಕಾರಣದಿಂದ ಚಿತ್ರ, 
ಸಂಗೀತ, ಸಂಭಾಷಣೆ ಮುಂತಾದವು ರಂಗಕ್ರಿಯೆಯಲ್ಲಿ ಸ್ವತಂತ್ರವಾಗಿ ವರ್ತಿಸದೆ ಅಭಿನಯದ 
" ಜೊತೆಗೆ ಸಹಕರಿಸಬೇಕಾದುದು ಅನಿವಾರ್ಯ. ರಂಗದ ಮೇಲಿನ ಈ ಸಾಮೂಹಿಕ 
ಹೊಣೆಗಾರಿಕೆಯಿಂದಾಗಿ ಸಾಹಿತ್ಯವಾದರೂ ತನ್ನ ಸ್ವತಂತ್ರ ಅಸ್ತಿತ್ವ ಕಾಯ್ದುಕೊಳ್ಳಲು 
ಸಾಧ್ಯವಿಲ್ಲ. ಒಂದು ನಾಟಕವು ಸಾಹಿತ್ಮಿಕವಾಗಿ ಎಷ್ಟೇ ಶ್ರೇಷ್ಠ. ಮಟ್ಟದ್ದಾದರೂ ಪ್ರದರ್ಶನ 
ತಂತ್ರಗಳ ಇತಿಮಿತಿಗೆ ಸಿಕ್ಕು ಬದಲಾಗುವಾಗ ಅದರ ಸಾಹಿತ್ಯ ದುರ್ಬಲಗೊಳ್ಳುವುದು 
(ಕೊಂಚವಾದರೂ) ಸ್ವಾಭಾವಿಕ. ಇಂಥ ಸಂದರ್ಭದಲ್ಲಿ ಆ ಕೃತಿಯ ರಂಗರೂಪವನ್ನೇ ಮುಖ್ಯ 
ವಾಗಿರಿಸಿಕೊಂಡು ವಿಮರ್ಶಿಸಬೇಕಾಗುತ್ತದೆ. ಆಶ್ಚರ್ಯವೆಂದರೆ ನಮ್ಮಲ್ಲಿ ವೃತ್ತಿರಂಗ 
ಭೂಮಿಗಾಗಿ (ಪ್ರದರ್ಶನಕ್ಕಾಗಿ) ರೂಪಗೊಂಡ ನಾಟಕಗಳನ್ನೆಲ್ಲ ಸಾಹಿತ್ಕಿಕ ಮಾನದಂಡ 
ದಿಂದಲೇ ತೂಗಿ ಅವುಗಳಲ್ಲಿಯ ಕೆಲ ಅಶುದ್ಧ ಅಂಶಗಳಿಗೆ ರಾಹುಗನ್ನಡಿ ಹಿಡಿದು, ನಮ್ಮ 
ವಿಮರ್ಶಕರು ಅವುಗಳನ್ನು ಸಾಹಿತ್ಯ ಕ್ಷೇತ್ರದಿಂದಲೇ ಬಹಿಷ್ಕರಿಸಿದ್ದು ದುರದೃಷ್ಟಕರ. 
ಯಾವುದೇ ವೃತ್ತಿರಂಗಭೂಮಿಯ ನಾಟಕಕ್ಕಂತೂ ತನ್ನ ಹಿತಾಸಕ್ತಿಗಿಂತ ತನ್ನ ರಂಗಭೂಮಿಯ 
ಹಿತಾಸಕ್ತಿಯೇ ಮುಖ್ಯ ಗುರಿಯಾಗಿರುತ್ತದೆ. ಹೀಗಾಗಿ ಆ ರಂಗಭೂಮಿಯ ಎಲ್ಲ 
ಅಂಗಗಳೊಂದಿಗೆ ಮತ್ತು ಅದರ ಒಟ್ಟು ಧೋರಣೆಗೆ ಹೊಂದಿಕೊಂಡು ದುಡಿಯುವ 
ಸಿದ್ದತೆಯಲ್ಲಿಯೇ ಇಂಥ ನಾಟಕಗಳು ಹುಟ್ಟಿಕೊಳ್ಳುತ್ತವೆ. ರಂಗಭೂಮಿಯ ಒಂದು ಅಂಗವಾಗಿ 
ಭಿನ್ನ ಭಿನ್ನ ರುಚಿಯ, ಸಂಸ್ಕಾರದ, ಮನೋಧರ್ಮದ, ಮನಸ್ಸಿತಿಯ ಮತ್ತು ಭಿನ್ನ ಭಿನ್ನ 
ವಯೋಮಟ್ಟದ, ಬುದ್ಧಿಮಟ್ಟದ ಪ್ರೇಕ್ಷಕ ಸಮುದಾಯವನ್ನು ಎದುರಿಸುವ, ತೃಪ್ತಿಪಡಿಸುವ 
ಜವಾಬ್ದಾರಿಯನ್ನು ವೃತ್ತಿರಂಗಭೂಮಿಯ ನಾಟಕ ವಿಸ್ತರಿಸಿಕೊಳ್ಳಬೇಕಾಗುತ್ತದೆ. ಹೀಗಾಗಿ 


ಕಂಪನಿ ನಾಟಕ ೯೧ 


ಸಾಹಿತ್ಯದ ಒಂದು ಪ್ರತ್ಮೇಕ ರೂಪವಾಗಿ ಕಾಣಿಸಿಕೊಳ್ಳುವ ನಾಟಕಕ್ಕಿರದ ಕಷ್ಟದ ಜವಾಬ್ದಾರಿ 
ಇದರದು ''” ನಾಟಕದ ಸಾಹಿತ್ಕರೂಪ ಮತ್ತು ರಂಗರೂಪಗಳೆರಡನ್ನೂ ಪ್ರತ್ಶೇಕವಾಗಿಟ್ಟು 
ನೋಡುವ, ವಿಮರ್ಶಿಸುವ ಪದ್ಧತಿ ನಮ್ಮಲ್ಲಿಲ್ಲದ ಕಾರಣ ವೃತ್ತಿರಂಗಭೂಮಿಯ ನಾಟಕ 
ಗಳಿಗೆ ನಾಟಕಕಾರರಿಗೆ ಯಾವುದೇ ನ್ಯಾಯ ದೊರೆತಿಲ್ಲವೆನ್ನಬೇಕು. ಇವೆರಡನ್ನೂ ಬೇರೆಯಾಗಿ 
ವಿವೇಚಿಸುವ ಬಂಗಾಲ, ಮಹಾರಾಷ್ಟ್ರಗಳಲ್ಲಿಯ ರಂಗಭೂಮಿ ಸಾಕಷ್ಟು ಬೆಳೆಯುತ್ತಿದ್ದುದನ್ನು 
ಗಮನಿಸಿದಾಗ ನಮ್ಮ ರಂಗಭೂಮಿಯ ಕೊರತೆ ಎದ್ದುಕಾಣುತ್ತದೆ. ' ನಾಟಕಕಾರನಿಗೆ ಮತ್ತು 
ನಾಟಕದ ವಿಮರ್ಶಕರಿಗೆ ಈ ಅರಿವು (ಸಾಹಿತ್ಕರೂಪ - ರಂಗ ರೂಪ) ಹೆಚ್ಚು ಅಗತ್ಯವಾಗಿದೆ. 
ದುರಂತ ನಾಟಕದ ತೀರ ಪ್ರಸಿದ್ಧವಾಗಿರುವ ವ್ಕಾಖ್ಕೆಯನ್ನು ಕೊಟ್ಟ ಅರಿಸ್ಟಾಟಲ್‌ನಿಗೆ ಈ 
ಅರಿವು ಇತ್ತು. ಭರತನಿಗೆ ಸಿ . ಆದರೆ ಆಧುನಿಕ ವಿಮರ್ಶಕರಲ್ಲಿ ಮಾತ್ರ ನಾಟಕದ 
ಸಾಹಿತ್ಮಿಕತೆಯನ್ನು ಎತ್ತಿ ಹಿಡಿದು ಉಳಿದ ಅಂಗಗಳನ್ನು ಗೌಣವೆಂದು ತಿಳಿಯುವ ಪರಿಪಾಠ 
ಮೊದಲಾಗಿದೆ. ಇಂಗ್ಲೀಷನಲ್ಲಿ ಕೂಡ ಶೇಕ್ಸಪಿಯರ ವಿಮರ್ಶಕರಲ್ಲಿ ಎರಡು ಗುಂಪು 
ಗಳಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಅವನ ಸಾಹಿತ್ಮಿಕತೆಯನ್ನು ವಿಮರ್ಶಿಸುವವರು ಒಂದು 
ಗುಂಪಾದರೆ, ಇನ್ನೊಂದು ಅವನ ನಾಟಕಗಳ ರಂಗಪ್ರದರ್ಶನವನ್ನು ವಿವರಿಸುವವರದು. "” 
ನಮ್ಮಲ್ಲಿಯೂ ಇಂಥ ಸಂಪ್ರದಾಯ ಬೆಳೆದುಬರಬೇಕಾಗಿದೆ. ಸಾಹಿತ್ಮಿಕವಾಗಿ ಸೃಷ್ಟಿ ಯಾಗುವ 
ನಾಟಕಕ್ಕಿಂತ ರಂಗಪ್ರಯೋಗಕ್ಕಾಗಿ ರಚನೆಯಾಗುವ ನಾಟಕವು ಉದ್ದೇಶ, ಸ್ವರೂಪ, 
ಪರಿಣಾಮ, ಪ್ರಯೋಜನೆಗಳಿಂದ ತುಂಬಾ ಭಿನ್ನವಾಗಿರುತ್ತದೆ. ಹೀಗಾಗಿ ಸಾಹಿತ್ಯದ ವಿಮರ್ಶೆ, 
ಪ್ರದರ್ಶನದ ವಿಮರ್ಶೆ ಪ್ರತ್ಮೇಕವಾಗಿ ಬಂದಷ್ಟು ರಂಗಭೂಮಿಗೆ ಅನುಕೂಲ. 
ವೃತ್ತಿರಂಗಭೂಮಿಯ ಪ್ರಗತಿ ಕಾಲದಲ್ಲಿ ಕೆಲ ಮಂಡಳಿಗಳು ಪ್ರ ದರ್ಶನಗಳ ವಿಮರ್ಶೆಗಾಗಿ 
ರಂಗಮಂದಿರದಲ್ಲಿ ವಿಶೇಷ ಏರ್ಪಾಡು ಮಾಡುತ್ತಿದ್ದುದು ಗಮನಾರ್ಹ. "ಹುಬ್ಬಳ್ಳಿಯಲ್ಲಿ 
ಈಗಿರುವ ಮಲ್ಲಿಕಾರ್ಜುನ ಚಿತ್ರಮಂದಿರ ಮೊದಲು ರಂಗಮಂದಿರವಾಗಿತ್ತು. ನಾಟಕಗಳ 
' ವಿಮರ್ಶೆಗಾಗಿ ರಂಗಮಂದಿರದ ಹೊರಗೋಡೆಗೆ ಒಂದು ಕರಿಹಲಗೆ ಇಟ್ಟಿರುತ್ತಿದ್ದರಂತೆ. 
' ಪ್ರೇಕ್ಷಕರು ತಮ್ಮ ಮೆಚ್ಚುಗೆ ಮತ್ತು ಆಗಬೇಕಾದ ಮಾರ್ಪಾಡುಗಳ ಬಗೆಗೆ ಅದರ ಮೇಲೆ 
ನಿಸ್ಸಂಕೋಚವಾಗಿ ಬರೆಯ ಬಹುದಿತ್ತಂತೆ "* ಪ್ರೇಕ್ಷಕರು ಕ್ರಮೇಣ ಶಿಸ್ತಿನ ಪರಿಮಿತಿ 
ಮೀರತೊಡಗಿದಾಗ ಈ ಪದ್ಧತಿಯನ್ನು ರದ್ದು ಮಾಡಿದಂತೆ ತೋರುತ್ತದೆ. 


ವೃತ್ತಿರಂಗಭೂಮಿಯ ನಾಟಕ ಸಾಹಿತ್ಯವನ್ನು ಇಡಿಯಾಗಿ ನೋಡಿದಾಗ ಅದು ವಿಪುಲ 
ಹಾಗೂ ವೈಶಿಷ್ಟ್ಯಪೂರ್ಣವಾಗಿ ತೋರುವುದಾದರೂ ಇಂದಿನ ಅದರ ನಡೆ ಮಾತ್ರ ತೀರ 
ನಿರಾಶಾದಾಯಕವಾಗಿದೆ. ಕನ್ನಡ ನಾಟಕ ಸಾಹಿತ್ಯ ದ ಅಧಿಕೃತ ಇತಿಹಾಸ ಭಾಷಾಂತರ ಮತ್ತು 
ರೂಪಾಂತರ ಕೃತಿಗಳಿಂದ ಪಾ ್ರಿರಂಭವಾಗುತ್ತ ದೆ. ಆದರೆ ಉತ್ತರ ಕರ್ನಾಟಕ ವೃತ್ತಿ ರಂಗ 
ಸಾಹಿತ್ಯದ ಇತಿಹಾಸ ಮಾತ್ರ ಸ್ವತಂತ್ರ ರಚನೆಗಳಿಂದಲೇ ಆರಂಭವಾಗುವುದು ಗಮನಾರ್ಹ. 
ಹತ್ತೊಂಬತ್ತನೆಯ ಶತಮಾನದ ಮೊದಲ ಭಾಗದಲ್ಲಿ ಮರಾಠಿ ನಾಟ್ಕ ಸಂಘಗಳ ಪ್ರೆ ರಣೆ 
ಯಿಂದಲೇ ಉತ್ತರ ಕರ್ನಾಟಕದಲ್ಲಿ ನಾಟ್ಕ ಸಂಘಗಳು ಹುಟ್ಟಿಕೊಂಡರೂ ನಾಟಕಗಳಿಗಾಗಿ 
ಮಾತ್ರ ಅವರನ್ನೇ ಅವಲಂಬಿಸಬೇಕಾಗಿರಲಿಲ್ಲ ೪ ಅದು ತನ್ನ ಮಾತೃನೆಲದ ಜನಪದ 
ಭಕಯಿರವನ್ನೆ € ನಂಬಿ ನಿಂತಿತ್ತು. ಮೊದಲ ನಾಟಕಕಾರರಾದ ಶಿ ಶ್ರೀನಿವಾಸ ಕವಿಗಳು, ಶಾಂತಕವಿ 
ಗಳು ತಮ್ಮ ಮಂಡಳಿಗಳಿಗಾಗಿ ರಚಿಸಿದ ಶ್ರೀಮತಿ ಪರಿಣಯ, “ಮದರಸಾ ಪರಿಣಯ, ಕೀಚಕ 
- ವಧೆ, ಭೌಮಾಸುರ ವಧೆ ಮತ್ತು ಉಕ ಸೀತಾರಣ್ಕ ಪ್ರವೇಶಕ, ಮೊದಲಾದವು 


೯೨ ಕರ್ನಾಟಕ ಭಾರತಿ 


ಯಕ್ಷಗಾನ ಬಯಲಾಟಗಳ ಆಧುನಿಕ ರೂಪವಾಗಿದ್ದವು. ಈ ನಾಟಕಗಳ ಆರಂಭ ಸಾಮಾನ್ಯ ವಾಗಿ 
ಸರಸ್ವತಿ ಸ್ತೋತ್ರ, ಆಕೆಯ ಪ್ರವೇಶ, ಗಣಪತಿಯ ಸ್ತೋತ್ರ, ಆತನ ಪ್ರವೇಶ, ಇವರಿಬ್ಬರ 
ಆಶೀರ್ವಾದದ ನಂತರ ಬೇವುಗೊಂಚಲು ಮುಡಿದು ಬಂದ ಸವಿಗಾರನ ಹಾಸ್ಕಾಭಿನಯ, ಇಷ್ಟಕ್ಕೆ 
ನಾಟಕದ ಪೂರ್ವರಂಗ ಮುಗಿದು ನಾಟಕದ ಕಥೆ ಉತ್ತರರಂಗ ದೊಂದಿಗೆ ಆರಂಭವಾಗುತ್ತಿತ್ತು. 


ಹೀಗೆ ಕಥಾವಸ್ತು ರಚನಾ ವಿನ್ಮಾಸದ ದೃಷ್ಟಿಯಿಂದ ಮೊದಲ ಕೃತಿಗಳು ಬಯಲಾಟ 
ಗಳಿಗೂ ನಾಟಕಗಳಿಗೂ ಮಧ್ಮಸ್ಥವಾದ ರೂಪಕಗಳೆನಿಸಿದ್ದವು. ಕರ್ಕಿ ಭಾಗವತರ ಆಟ 
ಗಳಿಂದಲೇ ತಾವು ಪ್ರೇರಣೆ ಪಡೆದು ನಾಟಕಗಳನ್ನು ರಚಿಸಿದ ಬಗ್ಗೆ ಶಾಂತಕವಿಗಳು ತಮ್ಮ 
` ನಾಟಕಾವಲೋಕನ ' ಎಂಬ ಪದ್ಮದಲ್ಲಿ ಹೇಳಿಕೊಂಡಿರುವುದನ್ನು ನೆನೆಯಬಹುದು. ಮೊದಲ 
ಮೂವತ್ತು ವರುಷಗಳ ಕಾಲ ವೃತ್ತಿರಂಗಭೂಮಿಯ ಮೇಲೆ ಪೌರಾಣಿಕ ನಾಟಕಗಳೆ 
ಸಂಭಮಿಸಿದವು. ಈ ಅವಧಿಯಲ್ಲಿ ಗರುಡ ಸದಾಶಿವರಾಯರು, ಕಂದಗಲ್‌ ಹನುಮಂತ 
ರಾಯರು, ನಲವಡಿ ಶ್ರೀಕಂಠಶಾಸ್ತ್ರಿಗಳು, ಜಿ.ಜಿ. ಹೆಗಡೆ ಮುಂತಾದವರು ಪೌರಾಣಿಕ 
ವಸ್ತುವನ್ನು ವೈವಿಧ್ಯಪೂರ್ಣವಾಗಿ ಬಳಸಿ, ಪ್ರದರ್ಶನದ ಜನಪ್ರಿಯ ತಂತ್ರಗಳನ್ನು ಅಳವಡಿಸಿ 
ಉತ್ತಮ ಕೃತಿಗಳನ್ನು ನೀಡಿದರು. ೧೯೧೦ರ ದಶಕ ನಾಟಕ ಮಂಡಳಿಗಳು ಹಚ್ಚುತ್ತಿದ್ದ 
ಕಾಲ.ಪ್ರೇಕ್ಷಕರೆಲ್ಲ ಹೊಸ ನಾಟಕಗಳಿಗಾಗಿ ಎದುರು ನೋಡುತ್ತಿದ್ದರು. ವಿಶೇಷವೆಂದರೆ 
ಅವರಿನ್ನೂ ಮರಾಠಿ ನಾಟಕಗಳ ಮೋಹದಿಂದ ಬಿಡುಗಡೆಯಾಗಿರಲಿಲ್ಲ. ಇದನ್ನು ಗಮನಿಸಿದ 
ವಾಮನರಾವ ಮಾಸ್ತರರು, ಅಡಬಡಿ ಸುಬ್ಬಣ್ಣಾಚಾರ್ಯ ಮೊದಲಾದವರು ಜನಪ್ರಿಯ 
ಮರಾಠಿ ರಂಗಕೃತಿಗಳನ್ನು ಕನ್ನಡಕ್ಕೆ ಸುಂದರವಾಗಿ ಅಳವಡಿಸಿ ಇತರರಿಗೆ ಸ್ಫೂರ್ತಿಯಾಗಿ 
ನಿಂತರು. 


ಐತಿಹಾಸಿಕ ನಾಟಕಗಳು ತಡವಾಗಿಯೆ ಕನ್ನಡರಂಗ ಪ್ರವೇಶಿಸಿದವೆನ್ನಬೇಕು. ಸುಮಾರು 
೧೯೧೦ರ ದಶಕದಲ್ಲಿಯೇ ಶರಣರ ಸಂತರ ಕುರಿತು ನಾಟಕಗಳು ಅಲ್ಲಲ್ಲಿ ಕಾಣಿಸಿಕೊಂಡರೂ ಅವೆಲ್ಲ 
ಐತಿಹಾಸಿಕತೆಗಿಂತ ಪೌರಾಣಿಕ ಆವರಣದಲ್ಲಿಯೆ ಪ್ರದರ್ಶನಗೊಳ್ಳುತ್ತಿದ್ದುದರಿಂದ ಪ್ರೇಕ್ಷಕರಿಂದ 
ಅವು ಪೌರಾಣಿಕ ನಾಟಕಗಳೆಂದೇ ಕರೆಯಿಸಿಕೊಳ್ಳುತ್ತಿದ್ದವು. ಆಧಾರಗಳ ಕೊರತೆಯಿಂದ ಕಲ್ಪನಾ 
ಅಂಶವಿದ್ದ ಐತಿಹಾಸಿಕ ಪ್ರಜ್ಞೆಯ ನಾಟಕಗಳು ರಂಗಪ್ರವೇಶಿಸಿದ್ದು ೧೯೨೦ರ ನಂತರ. ಕಿತ್ತೂರ 
ಚೆನ್ನಮ್ಮಾ, ಕಿತ್ತೂರ ರುದ್ರಮ್ಮಾ, ಟಿಪ್ಪುಸುಲ್ತಾನ, ನರಗುಂದ ಬಂಡಾಯ, ಸಂಗೊಳ್ಳಿರಾಯಣ್ಣ, 
ಎಚ್ಚೆಮ್ಮನಾಯಕ, ಸಿಂಧೂರ ಲಕ್ಷ್ಮಣ ಮೊದಲಾದವು ಈ ಸಾಲಿಗೆ ಸೇರುವ ನಾಟಕಗಳು. ಇವು 
ಅಂದಿನ ರಾಷ್ಟ್ರೀಯ ಚಳುವಳಿಗೆ ಸ್ಫೂರ್ತಿ ನೀಡುವುದರ ಜೊತೆಗೆ, ಸಂಭಾಷಣೆ ಸನ್ನಿವೇಶ 
ನಿರ್ಮಾಣದಲ್ಲಿ ಅಳವಡಿಸಿಕೊಂಡ ನೈಜತೆಯಿಂದ ತುಂಬ ಜನಪ್ರಿಯವೆನಿಸಿದವು. ವೃತ್ತಿರಂಗಭೂಮಿ 
ಬೆಳೆಯುತ್ತ ನಡೆದಂತೆ ಹಾಡು, ಹಾಸ್ಕ ಅದ್ಭುತಗಳ ಅತಿರೇಕ ಪೌರಾಣಿಕ ನಾಟಕಗಳ ಜಡತ್ವಕ್ಕೆ 
ಕಾರಣವಾದರೆ, ಬ್ರಿಟಿಷ್‌ ಸರಕಾರ ಒಡ್ಡಿದ ನಿರ್ಬಂಧದಿಂದ ಐತಿಹಾಸಿಕ ನಾಟಕಗಳ ಪ್ರದರ್ಶನ 
ಕುಂಠಿತಗೊಂಡಿತು. ಇದರಿಂದ ನಾಟಕ ರಚನೆ ಬೇರೊಂದು ನೆಲೆ ಕಂಡುಕೊಳ್ಳಬೇಕಾಯಿತು. ಇದಕ್ಕೆ 
ಪೂರಕವಾಗಿ ಕಾಲದ ಒಲವು, ಪ್ರೇಕ್ಸಕರ ಅಭಿರುಚಿಗನುಗುಣವಾಗಿ ಸಾಮಾಜಿಕ ವಸ್ತುವಿಗೆ ಹೆಚ್ಚು 
ಮಾನ್ಮ ತೆ ದೊರೆಯುವಂತಾಯಿತು. ೧೯೨೦ -೪೦ ರ ದಶಕದಲ್ಲಂತೂ ರಂಗದ ಮೇಲೆ ಸಾಮಾಜಿಕ 
ನಾಟಕಗಳ ಮಹಾಪೂರವೇ ಹರಿಯಿತು. 


ANI SE WU 


ಕಂಪನಿ ನಾಟಕ ೯೩ 


ಪ್ರಾರಂಭಿಕ ಹಂತದಲ್ಲಿ ಪ್ರತಿಭಾವಂತ ಸ ಸಾಹಿತಿಗಳು, ಸಾಹಿತಿಗಳ ಸಂಪರ್ಕದಲ್ಲಿದ್ದ 
ವರು ಮಂಡಳಿಗಳಿಗಾಗಿ ನಾಟಕಗಳನ್ನು ಬರೆದರು. ಕ್ರಮೇಣ ವೃತ್ತಿರಂಗಭೂಮಿ ಸುಶಿಕ್ಸಿ ತರಿಂದ 
ದೂರಸರಿದಂತೆ ಸಾಹಿತ್ಮಪ್ರಜ್ಞೆಯುಳ್ಳ ರು ಇದರಿಂದ ದೂರ ಉಳಿದರು. 
೧೯೬೦ರಿಂದ ನಾಟಕರಚನೆ ಯಾಂತ್ರಿಕ ಕ್ರಿಯೆಯಾಯಿತು. ಜನಪ್ರಿಯವಾದ ಒಂದು ನಾಟಕವನ್ನು 
ಮುಂದಿಟ್ಟುಕೊಂಡು ಇತರರು ಅದೇ ಸಿದ್ಧ ಚೌಕಟ್ಟಿ ನಲ್ಲಿ ಸರಕುತುಂಬುವ ಕೆಲಸಕ್ಕೆ 
ತೊಡಗಿದರು. ವೃತ್ತಿರಂಗಭೂಮಿಯ ನಾಟಕಗಳು ಸೃಜನಶೀಲತೆಯ ಸಮಸ್ಯೆ ಯನ್ನೆ ದುರಿಸುವ 
ಪ್ರಸಂಗ ಬಂದುದಕ್ಕೆ ಈ ಕೆಳಗಿನ ಅಂಶಗಳು ಕಾರಣವಾದವು : 


೧... ನವ್ಮ ನಾಟಕಕಾರರ ದೋಷಾರೋಪ ಣೆಯ ಪರಿಣಾಮವಾಗಿ ಸಾಹಿತ್ಯ ಪ್ರಜ್ಞೆಯ 
ಲೇಖಕರು ವೃತ್ತಿರಂಗಭೂಮಿಯ ಬಗ್ಗೆ ಉದಾಸೀನ ತಾಳಿದರು. 


೨. ಹೆಚ್ಚು ಹೆಚ್ಚು ಪ್ರೇಕ್ಷಕರನ್ನು ಆಕರ್ಷಿಸಿ ರಂಜಿಸುವುದರ ಮೂಲಕ ಮಾಲಿಕರನ್ನು 
ತೃಪ್ತಿಪಡಿಸುವ ಹೊಡೆಗಾರಿಕೆಯಿಂದಾಗಿ ವೃತ್ತಿನಾಟಕಕಾರರು ಸಾಹಿತ್ಯದ ಬಗೆಗೆ 
ಅಷ್ಟೊಂದು ಲಕ್ಪೃಕೊಡದೆ ಹೋದುದು. 


೩. ಸನ್ನಿವೇಶ ರಚನೆ, ರಂಗತಂತ್ರಗಳ ಜನಪ್ರಿಯ ಚೌಕಟ್ಟನ್ನೇ ಸ್ವೀಕರಿಸಿ ನಡೆದುದು; 
ಮ! ಸಂಭಾಷಣೆ ಜೋಡಿಸುವ ಪದ್ಧತಿಯನ್ನೇ ಎಲ್ಲರೂ ಮುಂದುವರಿಸಿ 
ುದು. 


ಅ. ಒಂದು ಮಂಡಳಿಗಾಗಿ ನಾಟಕ ಬರೆಯುವುದೆಂದರೆ ಅಲ್ಲಿರುವ ನಟ - ನಟಿಯರು 
ರಂಗಪರಿಕರಗಳನ್ನು ಗಮನದಲ್ಲಿಟ್ಟುಕೊಂಡು ಅವರ ವ,ಕಿ ತ್ತ, ಅಭಿನಯ ಸಾಮರ್ಥ್ಯಕ್ಕೆ 


ನಿ೨ಿ್‌ವ? 


ಹೊಂದುವ ಕೃತಿಗಳನ್ನು ರಚಿಸುವುದೆಂದು ಬಾವಿಸಿದುದು. 


೫ ಜನಪ್ರಿಯವಾದ ನಾಟಕವನ್ನು ಸ ಬೇರೊಂದು ಮಂಡಳಿಯವರು ಸ್ವಲ್ಪವೂ ಬದಲಾವಣೆ 
ಯಿಲ್ಲದೆ, ಅಷ್ಟೇ ಏಕೆ ನಾಟಕಕಾರರನ್ನು ಸಂಪರ್ಕಿಸದೆ ಪ್ರದರ್ಶಿಸ ತೊಡಗಿದುದು. 


"೬ ಹೆಸರು ಬದಲಿಸಿದ ಮಾತ್ರಕ್ಕೆ ಒಂದು ನಾಟಕ ಹೊಸದೆಂದು ಹತ್ತಾ ರು ಹೆಸರುಗಳಿಂದ 


ಪ್ರದರ್ಶನಗೊಳ್ಳುವ ' ಪರಿಪಾಠ ಆರಂಭವಾದುದರಿಂದ ಹೊಸ ನಾಟಕ ರಚನೆಗೆ 
ಪ್ರೋತ್ಸಾಹ ಕಡಿಮೆಯಾಯಿತು. 


೭೬ ಹೊಸನಾಟಕಪ್ರ ದರ್ಶಿಸಬೇಕೆಂದರೆ ಅದಕ್ಕೆ ತಕ್ಕ ರಂಗಸಜ್ಜಿ ಕೆ, ವೇಷಭೂಷಣಗಳನ್ನು 
ಹೊಸದಾಗಿ ಜೇ. ನಾಟಕಕಾರನಿಗೆ ಸಂಭಾವನೆ ಬೇರೆ ಕೊಡಬೇಕು. ಇದೆಲ್ಲ 
ಹೆಚ್ಚು ವೆಚ್ಚದ ಕೆಲಸವೆಂದು ಮಾಲಿಕರು ಮೊದಲಿದ್ದ ನಾಟಕಗಳನ್ನೇ ಅಲ್ಪಸ್ವಲ್ಪ 
ವೃತ್ಕಾ ಸಗಳಿಂದ ಆಡಿಸುತ್ತ ನಡೆದರು. 


ಇನ್ನು ವೃತ್ತಿರಂಗಭೂಮಿಯಲ್ಲಿ ಪ್ರದರ್ಶನಗೊಳ್ಳುತ್ತ ಬಂದ ಪ್ರಮುಖ ನಾಟಕ 
ಗಳನ್ನು ಪೌರಾಣಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು ಮತ್ತು ಸಾಮಾಜಿಕ ನಾಟಕಗಳು 
ಎಂಬ ವಿಭಜನೆಯಡಿಯಲ್ಲಿ ಸಮೀಕ್ಷಿ ಸಬಹುದು. 


೯ ಕರ್ನಾಟಕ ಭಾರ 


ಪೌರಾಣಿಕ ನಾಟಕಗಳು : 


ರಂಗಭೂಮಿಯ ಇತಿಹಾಸದುದ್ದಕ್ಕೂ ಪೌರಾಣಿಕ ನಾಟಕಗಳು ಒಂದಿಲ್ಲೊಂದು 
ವಿಧದಲ್ಲಿ ಗಾಢ ಸಂಬಂಧ ಇಟ್ಟುಕೊಂಡು ಬಂದಿರುವುದನ್ನು ಕಾಣುತ್ತೇವೆ. ಇದಕ್ಕೆ ಜನ" 
ಸಾಮಾನ್ಕರಲ್ಲಿಯ ಧಾರ್ಮಿಕ ಭಾವನೆ, ಭಕ್ತಿ, ಅತಿಮಾನುಷ ಘಟನೆಗಳ ಬಗೆಗಿರುವ ಅವರ ' 
ಕುತೂಹಲವೆ ಕಾರಣವೆನ್ನಬೇಕು. ಧಾರ್ಮಿಕ ಆರಾಧನೆಯ ಅಂಗವಾಗಿಯೆ ರಂಗಭೂಮಿ" 
ಅಸ್ತಿತ್ವಕ್ಕೆ ಬಂದಿತೆಂಬುದನ್ನು ಗಮನಿಸಿದರೆ ಪುರಾಣ ಕೃತಿಗಳಿಗೂ ರಂಗಭೂಮಿಗೂ ಇರುವ 
ನಿಕಟ ಸಂಬಂಧ ಸ್ಪಷ್ಟವಾಗುತ್ತದೆ. ವೃತ್ತಿರಂಗಭೂಮಿಯ ಪ್ರಾರಂಭ ಪ್ರಗತಿಯ ಕಾಲವಂತೂ ' 
ಪೌರಾಣಿಕ ನಾಟಕಗಳ ಸುಗ್ಗಿಯ ಕಾಲವೆಂದು ಪರಿಗಣಿಸಲಾಗಿದೆ. ಪ್ರಾರಂಭದಲ್ಲಿ ನಮ್ಮ ' 
ನಾಟಕಕಾರರಿಗೆ ಮನರಂಜನೆ ಹಾಗೂ ನಿರಾಯಾಸದ ಬರವಣಿಗೆಗಾಗಿ ಪುರಾಣಪ್ರಪಂಚ ತುಂಬಾ 
ನೆರವಿಗೆ ಬಂದಿತೆನ್ನಬೇಕು. ಮಹಾಭಾರತ, ರಾಮಾಯಣ, ವಿಷ್ಣುಪುರಾಣ, ಶಿವಪುರಾಣ 
ಮುಂತಾದ ಇತಿಹಾಸ ಪುರಾಣ ಕಾವ್ಮಗಳಿಂದಾಯ್ದ ಘಟನೆಗಳನ್ನಾಧರಿಸಿ ಅಸಂಖ್ಯಾತ ನಾಟಕಗಳು ' 
ರಚನೆಗೊಂಡವು. ವೃತ್ತಿರಂಗಭೂಮಿಯ ನಾಟಕಕಾರರು ಪುರಾಣ ವಸ್ತುವನ್ನು ಜನಪದ | 
ರಂಗಭೂಮಿಗಿಂತ ಬೇರೆಯಾಗಿ ಸ್ವೀಕರಿಸಿದರು. ನಾಟಕೀಯ ಅಂಶಗಳಿರುವ ಪುರಾಣ ' 
ಕಥಗಳನ್ನೆತ್ತಿಕೊಂಡು ಸನ್ನಿವೇಶಗಳಲ್ಲಿ ವಿಭಜಿಸಿ ವಸ್ತುವನ್ನು ಹೆಚ್ಚು ಖಚಿತವಾಗಿ ನಿರೂಪಿಸುವ ' 
ಪ್ರಯತ್ನಕ್ಕಿಳಿದರು. ನಟರ ಪ್ರಾಧಾನ್ಯತೆಯಿಂದ ಪಾತ್ರರಚನೆಗೆ ಮತ್ತು ಜನರ ಆಕರ್ಷಣೆಗಾಗಿ ' 
ದೃಶ್ಯಗಳ ವೈಭವೀಕರಣಕ್ಕೆ ಹೆಚ್ಚು ಮಹತ್ವ ನೀಡಿದರು. ` ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷೆ ' ಈ ' 
ನಾಟಕಗಳ ಸರಳ ಸೂತ್ರವಾಯಿತು. ಭಕ್ತಿ ಮತ್ತು ನೀತಿಯ ಬದುಕನ್ನು ಪ್ರತಿಪಾದಿಸುವುದರ ' 
ಜೊತೆಗೆ ಸುಮಧುರ ಸಂಗೀತ, ರಮ್ಮಾದ್ಭುತ ಸನ್ನಿವೇಶಗಳ ನಿರ್ಮಾಣಕ್ಕೆ ಅವಕಾಶವನ್ನೀ ' 
ಯುವ ಪುರಾಣ ಕಥೆಗಳು ವೃತ್ತಿರಂಗಭೂಮಿಯ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸಿದವು. 


ಮೊದಲ ನಾಟಕಕಾರರಲ್ಲಿ ಅಗ್ರಗಣ್ಮರಾದ ಶಾಂತಕವಿಗಳು ೨೫ ಕ್ಕೂ ಹೆಚ್ಚು ' 
ಪೌರಾಣಿಕ ನಾಟಕಗಳನ್ನು ರಚಿಸಿದ್ದಾರೆಂದು ತಿಳಿಯುತ್ತದೆ. ಉಷಾಹರಣ, ವತ್ಸಲಾಹರಣ, ' 
ಕೀಚಕವಧಾ, ಸಿರಿಯಾಳ ಸತ್ವಪರೀಕ್ಷಾ, ಚಂದ್ರಾವಳಿ, ಸೀತಾರಣ್ಮ ಪ್ರದೇಶಕ, ಸುಂದೋಪ 
ಸುಂದ, ಸೀತಾ ಸ್ವಯಂವರ ಇವೆಲ್ಲ ಪ್ರದರ್ಶನಕ್ಕಾಗಿಯೆ ರಚನೆಯಾದ ನಾಟಕಗಳು. ಕೃತಪುರ 
ಮಂಡಳಿ ನರಗುಂದ ಮಂಡಳಿ, ಶಿರಹಟ್ಟಿ, ಗುಳೇದಗುಡ್ಡ, ರಾಣೇಬೆನ್ನೂರ ನಾಟಕ 
ಮಂಡಳಿಗಳಿಂದ ಈ ಬಹುತೇಕ ನಾಟಕಗಳು ಪ್ರದರ್ಶನ ಕಂಡಿವೆ. ಗಿರಿಜಾ ಕಲ್ಮಾಣ, 
ವತ್ಸಲಾಹರಣ, ಕೀಚಕ ವಧೆ, ಮೊದಲಾದ ನಾಟಕಗಳಲ್ಲಿ ರಚನಾ ಕೌಶಲ್ಯ ಅಷ್ಟಾಗಿ 
ಕಂಡುಬರುವುದಿಲ್ಲ. ಶಾಂತಕವಿಗಳದು ಪ್ರಾರಂಭಿಕ ಹಾಗೂ ಪ್ರಾಯೋಗಿಕ ಹಂತವಾಗಿದ್ದರಿಂದ. 
ಅವರ ರಚನೆಗಳಲ್ಲಿ ಶಿಥಿಲತೆ ಎದ್ದುತೋರುವುದು ಸ್ವಾಭಾವಿಕ. ಆದರೂ ಅವರ ಕೃತಿಗಳು 
ನಿರಾಭರಣವಾದ ಸುಂದರ ಶೈಲಿ, ಸ್ವಾರಸ್ಕಪೂರ್ಣ ಮತ್ತು ಹಿತಮಿತವಾದ ಸಂಭಾಷಣೆಯಿಂದ 
ಅಂದು ಜನಮನ ಗೆದ್ದುದು ಮರೆಯುವಂತಿಲ್ಲ. 


`ಲಲಿತ ಭಾಷಣವಿಹುದು ತಿಳಿ ಗಾನವು ಇಹುದು 
ಬೆಳೆದ ಭಕುತರ ಮಹಿಮೆಯಿದಿಹುದು ಹರಿಹರಗಾಥ ಲೀಲಾಮಾಯೆಯ ; 
ಭಳಿರೆ ಇಹಪರವೆಮಗೆ ಸಾಧಿಸುವದೊಂದಿರುಳ್‌ ' 


ಕಂಪನಿ ನಾಟಕ 


ಎಂದು ಜನರು ಸಂತೋಷದಿಂದ ಕುಣಿದಾಡಿದ್ದನ್ನು ಹಾಗೂ `ಹರುಷದ 
ಉದ್ಗಾರದಿಂ, ಕನ್ನಡದೊಳಿಹ ಸವಿಯನು ಅರಿಯದಲೆ ಅದನ್ನು ಪಳಿದ ದೋಷಿಗಳು 
ತಾವೆಂದು, ಜನರು ತಮ್ಮ ನಿರ್ಲಕ್ಷ್ಯದ ಬಗ್ಗೆ ಪಶ್ಚಾತ್ತಾಪ ಪಟ್ಟದ್ದನ್ನು ಶಾಂತಕವಿಗಳು ತಮ್ಮ 
'ಪದ್ಮದಲ್ಲಿ ಹೇಳಿ ಕೊಂಡಿದ್ದು ಅವರ ನಾಟಕಗಳ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. 


ಶಾಂತಕವಿಗಳ ರಚನಾ ಕೌಶಲ್ಯ, ಔಚಿತ್ಯ ಅನೌಚಿತ್ಯಗಳ ಬಗೆಗೆ ತ. ಸು. ಶಾಮರಾಯರು 
ಹೀಗೆ ಬರೆದಿದ್ದಾರೆ. `` ಶ್ರೀಮಾನ್‌ ಶಾಂತಕವಿಗಳು ಬರೆದಿರುವ ' ಚಂದ್ರಾವಳಿ ಚರಿತ್ರೆ ' 
' ಭಾಗವತದಿಂದ ಎತ್ತಿಕೊಂಡುದು. ಪುಷ್ಕಹೃದಯ, ರಮ್ಮಭಾಷಣದೊಂದಿಗೆ ಶ್ರೀಕೃಷ್ಣನು 
| ಕಾಳಿಂದಿಗೆ ಬಂದು ಹೆಣ್ಣುಗಳಿಗಾಗಿ ಹೊಂಚುಹಾಕುತ್ತಾನೆ. ಅಲ್ಲಿಗೆ ಚಂದ್ರಾವಳಿ, ನಕ್ಷತ್ರ 
ಮಾಲಿಕಾ, ಕೈರವೆಯರೊಡನೆ ವೈಯ್ಕಾರದಿಂದ ಬರುತ್ತಾಳೆ. 'ವನದಲ್ಲಿದ್ದ ದುಂಬಿಗಳನ್ನು 
'ನಕ್ಷತ್ರಮಾಲಿಕೆ ವಿರಹಿಗಳನ್ನು. ಎಳೆ ಎಳೆದು ತರಲಿಕ್ಕೆ ವಾರಂಟು ಕೊಟ್ಟು ಮಾರ ಮ್ಯಾಜಿ 
ಸ್ಟೇಟನು ಕಳಿಸಿದ ಕರಿ ಅಂಗಿಯವರು ಹಿಂಡೋ " ಎಂಬ ವರ್ಣನೆ ನಾಟಕಕಾರರ ಕಲ್ಪನಾಶಕ್ತಿಗೆ 
ಪ್ರಶ್ನಾರ್ಥಕ ಚಿಹ್ನೆಯನ್ನು ತೊಡಿಸುತ್ತದೆ. ಆದರೆ ಉತ್ತರ ರಾಮಾಯಣದಿಂದ ಎತ್ತಿಕೊಂಡಿರುವ 
' ಸೀತಾರಣ್ಕ ಪ್ರವೇಶ ' ಇಂತಹ ಅಭಾಸಗಳೇನು ಇಲ್ಲದ ನಿರ್ದುಷ್ಟವಾದ ನಾಟಕ. ಗರ್ಭಿಣಿ 
ಯಾಗಿದ್ದ ಸೀತೆಯ ಬಯಕೆ ಮತ್ತು ಸುಂದೋಪಸುಂದ ನಾಟಕಗಳೂ ಸಾಹಿತ್ಯ ದೃಷ್ಟಿಯಿಂದ 
ಅಷ್ಟೇನೂ ಸುಂದರ ಕೃತಿಗಳಲ್ಲದಿದ್ದರೂ ರಂಗಸ್ಥಳದಲ್ಲಿ ಶೋಭಿಸಬಲ್ಲವು. ಜನರ 
ದಿನಬಳಕೆಯ ಭಾಷೆಯಲ್ಲಿ ಸರಳವಾಗಿ ಬರೆದ ಸೀತಾರಣ್ಮ ಪ್ರವೇಶ, ಅಥವಾ ಸೀತಾ 
ವನವಾಸವು ಅವರ ನಾಟಕ ಕಲಾಶಕ್ತಿಯ ಪರಾಕಾಷ್ಮತೆಗೆ ಒರೆಗಲ್ಲು. ''* 


ಶಾಂತಕವಿಗಳ ನಂತರ ಮರಾಠಿ ನಾಟಕಗಳ ಅನುವಾದ ಕಾರ್ಯ ತೀವ್ರಗೊಂಡಿತು. ಶಾಂತ 
ಕವಿಗಳ ಜಾಗೃತಿಯಿಂದ ಜನರಲ್ಲಿ ಕನ್ನಡ ನಾಟಕಗಳ ಬಗ್ಗೆ ಒಲವು ಮೂಡಿತ್ತಾದರೂ ಮರಾಠಿ 
ನಾಟಕಗಳ ಬಗೆಗಿನ ಮೋಹ ಕಡಿಮೆಯಾಗಿರಲಿಲ್ಲ. ಇದನ್ನು ಗಮನಿಸಿದ ವಾಮನರಾವ 
ಮಾಸ್ತರರು ಮರಾಠಿ ಕೃತಿಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದರು. ಪಾರ್ವತೀ ಸತ್ವ ಪರೀಕ್ಷಾ, 
ಕೃಷ್ಣಾರ್ಜುನರ ಯುದ್ಧ, ಭಕ್ತ ಪ್ರಹ್ಲಾದ, ದ್ರೌಪದಿ ವಸ್ತ್ರಾಪಹರಣ, ವೀರ ಅಭಿಮನ್ಮು, 
ಇವರಿಂದ ರೂಪಾಂತರಗೊಂಡ ಪೌರಾಣಿಕ ನಾಟಕಗಳು. ಮರಾಠಿ ಭಾಷೆ ಚೆನ್ನಾಗಿ ಬರುತ್ತಿದ್ದ 
ವಾಮನರಾಯರು ನಾಟಕದ ಶಿಲ್ಪ ನಿರೂಪಣ ತಂತ್ರವನ್ನು ಯಹಾರೀತಿ ಸ್ವೀಕರಿಸಿ, ಅಲ್ಲಿಯ 
ಭಾಷೆಗೆ ತಕ್ಕಂತೆ ಸೊಗಸಾದ ಕನ್ನಡವನ್ನೂ ಅಳವಡಿಸಿದರು. ಲಲಿತಮಯ ರಂಗಗೀತೆಗಳ 
ರಚನೆಯಿಂದಲೂ ಈ ನಾಟಕಗಳು ಭಾರೀ ಯಶಸ್ಸನ್ನು ಕಂಡವು. 


ನಾಟ್ಕ ಸಂಘಗಳ ಮಾಲಿಕರ ಬಿನ್ನಹದ ಮೇರೆಗೆ ಶ್ರೀನಿವಾಸ ನರಸಿಂಹ ಹುಜರಾತ, 
ಶ್ರೀನಿವಾಸ ಶ್ಕಾಮಜಿ ಬಾಲೆಹೊಸೂರ, ಅಡಬಡ್ಡಿ ಸುಬ್ಬಣ್ಣಾಚಾರ್‌, ಹುಬ್ಬಳ್ಳಿಯ 
ಭೀಮಾಚಾರ್ಯ ಮಾಸ್ತರ, ಜಿ. ಜಿ. ಹೆಗಡೆ, ಮಧ್ವರಾಜ್‌ ದೇಶಪಾಂಡೆ ಮುಂತಾದವರು 
ಕೆಲವು ಮರಾಠಿ ಕೃತಿಗಳನ್ನು ರೂಪಾಂತರಿಸಿದರು. ಇದಕ್ಕೂ ಮೊದಲು ಮೈಸೂರ ಆಸ್ಥಾನ 
ವಿದ್ವಾಂಸ ತಿರುಮಲೆ ವೆಂಕಟಾಚಾರ್ಯರು ಬರೆದ ಅನಸೂಯಾ, ಪ್ರಹ್ಮಾದ, ಲಂಕಾದಹನ, 
ಶ್ರೀಕೃಷ್ಣಲೀಲಾ ಮುಂತಾದ ಕೃತಿಗಳು ಉತ್ತರ ಕರ್ನಾಟಕದ ಮಂಡಳಿಗಳಿಗೆ ಲಭ್ಯವಾದವು. 
ಇದರಿಂದ ಅನುವಾದದ ಜೊತೆಗೆ ಸ್ವತಂತ್ರವಾಗಿಯೂ ಪುರಾಣ ವಸ್ತುವನ್ನು ಬಳಸಿ ಹೊಸ 
ಹೊಸ ನಾಟಕಗಳ ರಚನಾಕಾರ್ಯ ಮುಂದುವರಿಯಿತು. 


} 


೯೬ ಕರ್ನಾಟಕ ಬಾರತಿ 


ಮೈಸೂರು ಭಾಗದ ವೃತ್ತಿರಂಗಭೂಮಿಗಾಗಿ ಪೌರಾಣಿಕ ನಾಟಕಗಳನ್ನು ರಚಿಸಿದವರಲ್ಲಿ 
ಬೆಳ್ಳಾವೆ ನರಹರಿಶಾಸ್ತ್ರಿ, ಪ್ರಮುಖ ಹೆಸರು. ರಂಗಸಾಹಿತ್ಕ ಮತ್ತು ಸಂಗೀತದ ಅಭ್ಯಾಸದಿಂದಾಗಿ ' 
ಶಾಸ್ತ್ರಿಗಳ ನಾಟಕಗಳು ಪ್ರದರ್ಶನ ಯೋಗ್ಯವೆನಿಸಿದ್ದವು. ಗುಬ್ಬಿ ಕಂಪನಿಗಾಗಿಯೆ ನಲವತ್ತು 
ಕೃತಿಗಳನ್ನು ರಚಿಸಿದ್ದಾರೆ. ಒಟ್ಟು ಅವರ ನಾಟಕಗಳ ಸಂಖ್ಯೆ ಐವತ್ತೊಂದು, ಅವರ ನಾಟಕಗಳ 
ರಂಗಪ್ರಜ್ಞೆ ಸಂಗೀತ ಸಂಬಂಧ, ಪಾತ್ರ ರಚನೆಯ ಕೌಶಲ, ಸಂಭಾಷಣೆಗಳ ರಮ್ಮತೆಯಿಂದ 
ವೃತ್ತಿರಂಗಭೂಮಿಗೆ ಅಪರೂಪದ ಕೊಡುಗೆಗಳಾದವು. ಕೃಷ್ಣಗಾರುಡಿ, ಕೃಷ್ಣಪಾರಿಜಾತ, 
ಭಾಮಾ ಪರಿಣಯ, ರುಕ್ಸ್ಮಿಣಿ ಸ್ವಯಂವರ ನಾಟಕಗಳು ಪ್ರೇಕ್ಷಕರಿಂದ ಅಭೂತಪೂರ್ವ 
ಸ್ವಾಗತವನ್ನು ಪಡೆದವು. ' ' ಶೃಂಗಾರ, ಹಾಸ್ಕಗಳ ನೆರವಿನಿಂದ ತಮ್ಮ ನೈತಿಕ ಗುರಿಯನ್ನು 
ಮುಟ್ಟುತ್ತಿದ್ದ ಅವರ ನಾಟಕಗಳು ಆಧುನಿಕರಿಗೆ ರಂಜಿಸದೇ ಹೋಗಬಹುದು. ಆದರೆ ನೂರಕ್ಕೆ 
ತೊಂಬತ್ತೊಂಭತ್ತು ಭಾಗ ಅನಕ್ಷ್ಸರಸ್ನರಿದ್ದ ಕನ್ನಡ ನಾಡಿನ ಸಾಂಸ್ಕೃತಿಕ ಪರಿಸರದಲ್ಲಿ ಇಂತಹ 
ನಾಟಕಗಳ ಮಹತ್ವವನ್ನು ಗುರುತಿಸಬೇಕಾಗುತ್ತದೆ. ದಾಮಾಜಿ ಪಂತ , ಮಹಾತ್ಮಾ ಕಬೀರ 
ದಾಸ, ಮಹಾತ್ಮಾ ಬಸವೇಶ್ವರ, ಸಾಧು ತುಕುರಾಮ, ಪುರಂದರ ದಾಸ ಮುಂತಾದ ಸಂತರು 
ಮತ್ತು ಸಮಾಜ ಸುದಾರಕರ ಜೀವನವನ್ನು ಚಿತ್ರಿಸುವ ಅವರ ನಾಟಕಗಳಲ್ಲಿ 
ಪ್ರತಿಪಾದಿತವಾಗಿರುವ ಸಾಮಾಜಿಕ ಮೌಲ್ಯಗಳು ಉದಾರವಾದ ಭಕ್ತಿ ಪರಂಪರೆಯ 
ನಂಬಿಕೆಗಳು. : ಬಸವೇಶ್ವರ ನಾಟಕದಲ್ಲಿ ಮೇಲಿಂದ ಮೇಲೆ ಪವಾಡಗಳ ಮೂಲಕ ಕಥಾ 
ನಾಯಕನ ಮಹತ್ವವನ್ನು ಸ್ಥಾಪಿಸಲು ಪ್ರಯತ್ನಿಸುವ ಬೆಳ್ಳಾವೆಯವರ ನಾಟಕೀಯ ತಂತ್ರ, ' 
ಸೂಕ್ಷ್ಮ ಹಾಗೂ ಸಂಕೀರ್ಣ ಮಾದರಿಯದಲ್ಲವೆಂಬುದೇನೂ ನಿಜ, ವಾಚ್ಮವಾದ ನೆಲೆಯಲ್ಲಿ 
ಬಸವಣ್ಣನವರ ವಚನಗಳನ್ನೂ ನಾಟಕಕ್ಕೆ ಅವರು ಅಳವಡಿಸಿಕೊಂಡಿದ್ದಾರೆ. ಆದರೂ 
ಅವಿದ್ಯಾವಂತ ಜನಸಮೂಹಕ್ಕೆ ರಂಗಭೂಮಿಯ ಮೂಲಕ ವಚನ ಚಳುವಳಿಯ 
ಆಶಯಗಳನ್ನು ಪ್ರಸಾರ ಮಾಡುವ ಜಾಣ್ಮೆಯನ್ನೂ ಅಲ್ಲಿ ಗುರುತಿಸಬೇಕಾಗುತ್ತದೆ. ಹರಳಯ್ಯ 
ದೇವರಗುಡಿ ಅರ್ಚಕರೆ ನಡುವೆ ನಡೆಯುವ ಸಂಭಾಷಣೆಯ ಮೂಲಕ ಪುರೋಹಿತಶಾಹಿಯ 
ದರ್ಪ ಮತ್ತು ಮೌಢ್ಯವನ್ನು ಬಯಲಿಗೆಳೆಯುವ ಬೆಳ್ಳಾವೆಯವರೂ ಪ್ರಗತಿಪರವಾದದವರೇ 
ಎಂಬುದರಲ್ಲಿ ಸಂದೇಹವಿಲ್ಲ "'* 


ಪೌರಾಣಿಕ ನಾಟಕಗಳ ಬೆಳವಣಿಗೆಯಲ್ಲಿ ಗರುಡ ಸದಾಶಿವರಾಯರ ಸಾಧನೆ ವೈಶಿಷ್ಟ್ಯ 
ಪೂರ್ಣವಾದುದು. ಪೌರಾಣಿಕ ನಾಟಕಗಳಲ್ಲಿ ಸಂಗೀತ ಹುಚ್ಚು ಹೊಳೆಯಾಗಿ ಹರಿಯುತ್ತಿದ್ದಾಗ 
ಇವರು ಸಾಹಿತ್ಯಕ್ಕೆ ಪ್ರಾಮುಖ್ಯತೆ ನೀಡಿದರು. ರಂಗಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಪ್ರವೃತ್ತಿ 
ಗಳನ್ನೆಲ್ಲ ಅಭಿನಯ ಸೂತ್ರಕ್ಕೆ ಅಳವಡಿಸಲು ಯತ್ನಿಸಿ ಯಶಸ್ವಿಯಾದರು. ಹೀಗಾಗಿ ಇವರ 
ನಾಟಕಗಳ ರಚನೆ ಅಭಿನಯ ಮುಖವಾಗಿ ಹರಿಯಿತು. ಚವತಿಚಂದ್ರ, ಸಾವಿತ್ರಿ ಸತ್ಯವಾನ, 
ದುರಾತ್ಮ ರಾವಣ, ಸೌಭದ್ರ, ಭಸ್ಮಾಸುರ ಮೋಹಿನಿ, ಶಕ್ತಿವಿಲಾಸ, ಪ್ರಹ್ಲಾದ, ಶ್ರೀನಿವಾಸ 
ಕಲ್ಯಾಣ, ಶ್ರೀಕೃಷ್ಣ ಸುಧಾಮ, ಶ್ರೀಕೃಷ್ಣಲೀಲಾ, ಕಂಸವಧೆ, ಅನಸೂಯಾ, ಧರ್ಮ ಸಾಮ್ರಾಜ್ಕ 
ಮುಂತಾಗಿ ಇಪ್ಪತ್ತಕ್ಕೂ ಹೆಚ್ಚು ಪೌರಾಣಿಕ ಕೃತಿಗಳನ್ನೂ ಇವರು ರಚಿಸಿದ್ದಾರೆ. ಇವುಗಳಲ್ಲಿ 
ಮರಾಠಿ ರಂಗಭೂಮಿಯ ರಾಮರಾಜ್ಯ ವಿಯೋಗ' ನಾಟಕವನ್ನು ಅನುವಾದಿಸಿ ಬರೆದ 
"ಪಾದುಕಾ ಪಟ್ಟಾಭಿಷೇಕ ' ಅಪೂರ್ವ ಯಶಸ್ಸನ್ನು ಕಂಡ ಕೃತಿ. ಗರುಡರು ``ಪೌರಾಣಿಕ 
ವಸ್ತುವಿನ ನಿರೂಪಣೆ ಅಭಿನಯಗಳಲ್ಲಿ ಹೆಚ್ಚಿನ ಆಸಕ್ತಿ ಜಾಗರೂಕತೆ ವಹಿಸಿದ್ದರು. ಅವರ 


ಕಂಪನಿ ನಾಟಕ ೯೭ 


ಮೊದಲ ನಾಟಕ 'ಮಾರ್ಕಂಡೇಯ' ಎಂದು ಮೊದಲೇ ಹೇಳಿದೆ. ಗರುಡರಿಂದ ಸ್ಫೂರ್ತಿ 
ಪಡೆದು ಅನೇಕ ಸಂದರ್ಭಗಳಲ್ಲಿ ಅವರ ಶಿಷ್ಕರಾಗಿದ್ದವರು ನಡೆಸಲ್ಪಟ್ಟ ವೃತ್ತಿನಾಟಕ 
ಸಂಸ್ಥೆಗಳು ಗೊತ್ತಾದ ಪರಿಷಿತಿಯಲ್ಲಿ ಈ ಸೂತ್ರಗಳನ್ನು ಪಾಲಿಸುತ್ತ ಬಂದಿದ್ದರಿಂದ, ಉತ್ತರ 
ಕರ್ನಾಟಕದ ಪೌರಾಣಿಕ ನಾಟಕಗಳು ಇಡೀ ಕರ್ನಾಟಕದಲ್ಲಿ ಯಶಸ್ಸು ಗಳಿಸಲು ಸಮರ್ಥ 
ವಾಯಿತು. ಮೈಸೂರ ಪ್ರಾಂತದ ಪೌರಾಣಿಕ ಕಂಪನಿ ನಾಟಕಗಳಿಗಿಂತ ಸಾಹಿತ್ಯ, ಅಭಿನಯ, 
ಪ್ರಯೋಗಗಳಲ್ಲಿ ಶ್ರೇಷ್ಠ ಮಟ್ಟದ್ದಾಯಿತು ''* 


ಬೆಳ್ಳಾವೆಯವರ ನಂತರ ಪೌರಾಣಿಕ ನಾಟಕಗಳ ರಚನೆಯಲ್ಲಿ ಸಿದ್ದಿ ಪಡೆದ ಮೈಸೂರ 

ಭಾಗದ ಮತ್ತೊಬ್ಬ ನಾಟಕಕಾರ ಬಿ. ಪುಟ್ಟಸ್ವಾಮಯ್ಯ. ಪೌರಾಣಿಕ ವಸ್ತು, ರಚನೆಯಲ್ಲಿ 
ಬೆಳ್ಳಾವೆಯವರಿಗಿಂತ ಇವರದು ವಿಶಾಲದೃಷ್ಟಿ, ಸಂಭಾಷಣಾಶೈಲಿ ಅಲಂಕಾರಿಕವಾದುದು. 
'ಯಾಜ್ಯಸೇನಿಯ ' ಪ್ರಥಮ ದೃಶ್ಯದಲ್ಲಿ ಭೀಷ್ಮನು ದ್ರೋಣರನ್ನು ಕುರಿತು ಹೇಳುವ 
ಮಾತು: " ಆಚಾರ್ಯರೇ, ಜಗದ್ವಿಖ್ಮಾತನಾದ ಭರತವಂಶದ ನೂರೈದು ಸ್ಫುಲಿಂಗಗಳನ್ನು 

| ನಿಮ್ಮಕ್ಕೆಲಿಟ್ಟೆನು. ನಿಮ್ಮ ವಿದ್ಯೆಯ ಮಹಿಮೆಯಿಂದ ಅವುಗಳನ್ನು ಪ್ರಜ್ವಲಿಸಿ ಭಾರತವನ್ನು 
ಬೆಳೆಸುವ ಕ್ಲಾತ್ರತೇಜದ ನೂರೈದು ಪುಣ್ಕಾಗ್ನಿಗಳನ್ನಾಗಿ ಮಾಡಿದಿರಿ....." ಇಂಥ ಸಂಭಾಷಣಾ 
ಶೈಲಿಯಿಂದ ನಟನ ವ್ಯಕ್ತಿತ್ವಕ್ಕೆ ಹೆಚ್ಚಿನ ತೂಕ ಒದಗುತ್ತಿತ್ತು. ನಟನು ನಾಟಕದ ಮುಖ್ಯ 


ಭಾಗವಾಗಿ ಬೆಳೆಯಲು ಪೂರಕವಾಗುತ್ತಿತ್ತು. 


ಇವರ ಕುರುಕ್ಷೇತ್ರ, ದಶಾವತಾರ ನಾಟಕಗಳು, ಗುಬ್ಬಿ ಕಂಪನಿಯಲ್ಲಿ ಅದ್ಭುತ 
ಯಶಸ್ಸು ಸಾಧಿಸಿದವು. ಗೌತಮಬುದ್ಧ ಮತ್ತು ಷಾಜಹಾನ್‌ ಕೃತಿಗಳು: ಮಹಮ್ಮದ 
ಪೀರ ಅವರ ಅಭಿನಯದಿಂದ ಕೀರ್ತಿಯ ಉತ್ತುಂಗಕ್ಕೇರಿದವು. ಇವರು ಬರೆದ ಇತರ 
ನಾಟಕಗಳೆಂದರೆ ಸತೀತುಳಸಿ, ಬಬ್ರುವಾಹನ, ತಾರಕವದೆ, ಪ್ರಚಂಡ ಚಾಣಿಕ್ಕ, 
ಬಿಡುಗಡೆಯ ಬಿಚ್ಚುಗತ್ತಿ, ಅಭಿನೇತ್ರಿ, ರಾಣಿ, ಸಂಪೂರ್ಣ ರಾಮಾಯಣ, ಪ್ರಭುದೇವ, 
ಅಕ್ಕಮಹಾದೇವಿ, ಚಿರಕುಮಾರಸಭಾ, ಭಾಷಾಪ್ರಯೋಗ ತಾಂತ್ರಿಕಪ್ರಯೋಗ. ಪಾತ್ರಗಳ 
ಸಮಾಜೀಕರಣ ದೃಷ್ಟಿಯಿಂದ ಪುಟ್ಟಸ್ವಾಮಯ್ಯನವರ ನಾಟಕಗಳು ಅಬ್ಯಾಸ 
ಯೋಗ್ಯವಾಗಿವೆ. 


ಪೌರಾಣಿಕ ನಾಟಕಕಾರರ ಸಾಲಿನಲ್ಲಿ ಕಂದಗಲ್‌ ಹನುಮಂತರಾಯರದೇ ಒಂದು 
ವಿಶಿಷ್ಟಸ್ನಾನ. ಸಂಗೀತದಲ್ಲಿ ಮುಳುಗಿದ್ದ ನಾಟಕಗಳನ್ನು ಗದ್ಯಕ್ಕೆ ಹೊರಳಿಸಿದ ಶ್ರೇಯಸ್ಸು 
ಇವರದು. ಪ್ರಾಸಯುಕ್ತ ಭಾಷೆ, ಉಪಮೆ, ಉಪಮಾನಗಳನ್ನು ಸಾಲುಸಾಲಾಗಿ ಬಳಸಿ, 
ಸನ್ನಿವೇಶಕ್ಕೆ ಗಾಂಭೀರ್ಯ ತುಂಬುವ ರಚನಾಕೌಶಲ್ಕ ಇವರ ವಿಶೇಷತೆ. ಇವರು ಪಾತ್ರ 
ರಚನೆಗೆ ಹೆಚ್ಚು ಮಹತ್ವ ನೀಡಿದ್ದರಿಂದ ಮಹಾಭಾರತಕ್ಕೆ ಸಂಬಂಧಿಸಿದ ಪ್ರಮುಖ ಪಾತ್ರಗಳು 
ರಂಗದ ಮೇಲೆ ವಿಜೃಂಭಿಸುವಂತಾಯಿತು. ಇವರ ನಾಟಕಗಳ ಪ್ರದರ್ಶನದಿಂದ ಉತ್ತರ 
ಕರ್ನಾಟಕದಲ್ಲಿ ನಾಟಕ ಪರಂಪರೆಯೊಂದು ನಿರ್ಮಾಣವಾಯಿತು. 


ಕಂದಗಲ್‌ರ ನಂತರ ಪೌರಾಣಿಕ ನಾಟಕಗಳ ರಚನೆಯಲ್ಲಿ ಹೆಸರಾದವರು ನಲವಡಿ 
 ಶ್ರೀಕಂಠಶಾಸ್ತ್ರಿಗಳು. ಇವರು ಮೂಲತಃ ಕವಿಗಳು. ಹೀಗಾಗಿ ಸಂಭಾಷಣೆಗಿಂತ ಹಾಡುಗಳ 


p 


೯೮ ಕರ್ನಾಟಕ ಭಾ 


ರಚನೆಗೆ ಪ್ರಾಮುಖ್ಯತೆ ದೊರೆಯಿತು. ` ವಿಚಿತ್ರ ವಿಲಾಸ, `ಶೈವ ಶಾಂತಿ,  ಸಂತಸಂಗ ,' 
ವಿಮೋಚನೆ ,''ಭಕ್ತ ಸುಧನ್ವ ,' ` ಲಂಕಾದಹನ ," ಹಿರಣ್ಮ ಕಶ್ಯಪ ' ಇವರ ಪೌರಾ 
ರಚನೆಗಳು. ಇವರ ` ಪ್ರಪಂಚ ಪರೀಕ್ಷೆ ' ಜನಪ್ರಿಯ ನಾಟಕ. ನಿಹುಮಿತ ಪಾತ್ರಗಳು ಲಲ 
ಪದಗಳು, ಸರಳ ಭಾಷೆಯಿಂದ ಇವರ ನಾಟಕಗಳು ಪ್ರೇಕ್ಷಕರ ಮೆಚ್ಚುಗೆ ಪಡೆದವು. 


ಐತಿಹಾಸಿಕ ನಾಟಕಗಳು : 


ವೃತ್ತಿರಂಗಭೂಮಿಯಲ್ಲಿ ಪೌರಾಣಿಕ ನಾಟಕಗಳ ರಚನೆಗೆ ದೊರೆತ ಮಹಃ 
ಐತಿಹಾಸಿಕ ನಾಟಕಗಳಿಗೆ ದೊರೆಯಲಿಲ್ಲ. ಮೂವತ್ತು ವರುಷಕಾಲ ಪೌರಾಣಿಕ ನಾಟಕಗಳಥ 
ಸಾಮ್ರಾಜ್ಯ. ಇದಕ್ಕೆ ನಮ್ಮ ಜನರ ಪುರಾಣಶ್ರದ್ಧೆಯೇ ಕಾರಣವೆಂದು ನೇರವಾಗಿ ಹ 
ಬಹುದಾದರೂ ಜನರಲ್ಲಿಯ ಐತಿಹಾಸಿಕ ಪ್ರಜ್ಞೆಯ ಅಭಾವವನ್ನು ಅಲ್ಲಗಳೆಯುವಂತೀ 
ಸ್ವಾತಂತ್ರ್ಯ ಪೂರ್ವದಲ್ಲಿ ಕನ್ನಡನಾಡು ಹತ್ತೊಂಬತ್ತು ಸಣ್ಣ” ಪುಟ್ಟ ಸಂಸ್ಥಾ 
ಆಡಳಿತಕ್ಕೊಳ ಪಟ್ಟಿತ್ತು. ಮೇಲಿಂದ ಮೇಲೆ ಬದಲಾಗುತ್ತಿದ್ದ ರಾಜಕೀಯ ವೃವಸ್ಥೆಯೊಂಡಿ 
ಜನರು ಹೊಂದಿಕೊಂಡು ಬಾಳಬೇಕಿತ್ತು. :: ಒಂದೊಂದು ಕಾಲದಲ್ಲಿ ಒಂದೊಂಕಿ 
ಸಾಮ್ರಾಜ್ಮ ವೈಭವದಿಂದ ಮೆರೆದಿರಬಹುದಾದರೂ ಸಾಮಾನ್ಶ ಜನತೆಯ ನಿಷ್ಠೆ ಚಿಕ್ಕಪ್ಪೆ 
ಸಾಮಂತರ ಪಾಳೆಯಗಾರರಿಗೆ ಸೀಮಿತವಾಗಿತ್ತು. ಭಾಷಾಪ್ರೇಮ, ದೇಶಪ್ರೇಮಗಳಿಗಿಃ 
ರಾಜನಿಷ್ಕೆಗೆ ಮಹತ್ವವಿತ್ತು. ಮುಸ್ಲಿಂ ಮತ್ತು ಆಂಗ್ಲರ ವಿದೇಶಿ ಆಕ್ರಮಣ ಮತ್ತು ಪ್ರಭ 
ಗಳೂ ನಮ್ಮ ಜನರ ರಾಷ್ಟ್ರೀಯತೆಯನ್ನು ಮಂಕುಗೊಳಿಸಿದವು. "* ಹೀಗಾಗಿ ಅಖ! 
ರಾಜಕೀಯ ಪರಂಪರೆಯ ಕೊರತೆಯಿಂದ ಐತಿಹಾಸಿಕ ನಾಟಕಗಳು ಅಂದು ಹುಟ್ಟಿಕೊಳ್ಳಲಿ! 
ವೆನ್ನಬೇಕು. ೧೯೦೫ರಲ್ಲಿ ಕೊಣ್ಣೂರ ಕಂಪನಿ ' ಮಹಾತ್ಮಾ ಬಸವೇಶ್ವರ ' ನಾಃ 
ಪ್ರೆದರ್ಶಿಸುತ್ತುದ್ದ ಬಗ್ಗೆ ದಾಖಲೆ ಇದೆ. ಆದರೆ ಇಂಥ ನಾಟಕಗಳನ್ನು ನಹ | 
ಪರಿಗಣಿಸುವುದು ಕಷ್ಟ. ಇವುಗಳ ಪ್ರಮುಖ ಪಾತ್ರಗಳು ಐತಿಹಾಸಿಕವಾಗಿದ್ದರೂ ಅವು" 
ರೂಪ ರಚನೆ, ನಿರೂಪಣಾ ತಂತ್ರಗಳಲ್ಲಿ ಪೌರಾಣಿಕ ಅಂಶಗಳನ್ನೇ ತುಂಬಿಕೊಂಡಿದ್ದವು. 


ಐತಿಹಾಸಿಕ ನಾಟಕಗಳ ರಚನೆಯಲ್ಲಿ ಚಿಕ್ಕೋಡಿ ಶಿವಲಿಂಗಶಾಸ್ತ್ರಿಗಳ ಸಾಥ 
ಮುಖ್ಯವಾದುದು. ಇವರ ಕಿತ್ತೂರು ಚೆನ್ನಮ್ಮ, ಕಿತ್ತೂರ ರುದ್ರಮ್ಮ ಕೃತಿಗಳು ವೃತ್ತಿರಂಗದ ಮೆ 
ಕ್ರಾಂತಿಯನ್ನೇ ಮಾಡಿದವು. ಶಾಸ್ತ್ರಿಗಳ, ರಾಷ್ಟ್ರಾಭಿಮಾನ, ಸಮಕಾಲೀನ ಸ್ವಾತಂತ್ರ್ಯ ಆಂದೋಲ! 
ಪ್ರಭಾವ ಬಳಸಿ ಚೆನ್ನಮ್ಮನನ್ನು ಸ್ಫೂರ್ತಿಯ ಚಿಲುಮೆಯಾಗಿ ನಿರ್ಮಿಸಿದ್ದಾರೆ. ನಾಟಕ ನೋ! 
ಜನರು ಚಳುವಳಿಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದರು. ಇದನ್ನು ಗಮನಿಸಿದ ಬ್ರಿಟಿ 
ಸರಕಾರ ನಾಟಕ ಪ್ರದರ್ಶನದ ಅನುಮತಿ ರದ್ದುಗೊಳಿಸಿತು. ಅಂದಿನ ನಾಟಕಕಾರರಿಗೆ ಚರಿತ್ರೆ ಒ! 
ನಿಮಿತ್ತವಾಗಿ ಸಮಕಾಲೀನ ಚಳುವಳಿಯೇ ಮುಖ್ಯವಾಯಿತು. ಕಿತ್ತೂರ ಚೆನ್ನಮ್ಮ, ನರಗು 
ಮುತ್ತಿಗೆ, ಸಿಂಧೂರ ಲಕ್ಮಣ, ಸಂಗೊಳ್ಳಿ ರಾಯಣ್ಣ ಈ ನಾಟಕಗಳ ನಾಯಕರು ತಮ್ಮ ಸಂಸ 
ತಮ್ಮ ವೈಯಕ್ತಿಕ ಸಮಸ್ಯೆಗಳಿಗಾಗಿ ಬ್ರಿಟಿಷರ ವಿರುದ್ದ ಬಂಡೆದ್ದವರಲ್ಲ. ಇಡೀ ಭಾರ 
ಸ್ವಾತಂತ್ರ್ಯಕ್ಕಾಗಿ ಸಮರ ಹೂಡಿದ ವೀರಯೋಧರಂತೆ ಕಂಗೊಳಿಸುತಿ ಶಿದ್ದರು. 


ನಾಟಕ ೯೯ 


ಐತಿಹಾಸಿಕ ನಾಟಕಗಳ ರಚನೆಯಲ್ಲಿ ಸ್ವಾತಂತ್ರ್ಯಪೂರ್ವದ ಉತ್ಸಾಹ ಅನಂತರದಲ್ಲಿ 
ಲ, ಹೊಸ ನಾಟಕಕಾರರು ಮೊದಲಿನ ನಾಟಕಗಳಿಗೆ ಇನ್ನಷ್ಟು ಚಾರಿತ್ರಿಕ ಅಂಶಗಳನ್ನು 
ಮತ್ತೆ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ ಬರೆದರು. ಸಾಮಾಜಿಕ ನಾಟಕಗಳ ಜನ ಪ್ರಿಯತೆಯ 
೨ಎ ) ಐತಿಹಾಸಿಕ ನಾಟಕಗಳ ರಚನೆ, ಪ್ರದರ್ಶನಗಳೆರಡೂ ಕಷ್ಟದ್ದೆನಿಸಿ ರಬೇಕು. ಭಾರೀ 
ಬಂಡವಾಳ ಹೊಂದಿದ ಮಂಡಳಿಗಳು ಮಾತ್ರ ಇಂಥ ನಾಟಕಗಳ ಭರ್ಜರಿ ಪ್ರದರ್ಶನಕ್ಕೆ 
ವು. ಶರಣರ ಸಂತರ ಕೃತಿಗಳು ಮಾತ್ರ ಜನಪ್ರಿಯತೆ ಕಳೆದು ಕೊಳ್ಳಲಿಲ್ಲ. ಶಿಶುನಾಳ 
ರೀಫಸಾಹೇಬರು, ಶ್ರೀನಾಗಲಿಂಗಲೀಲೆ, ಗರಗದ ಮಡಿವಾಳೇಶ್ವರ, ಮರುಳೆ ಶಂಕರದೇವ, 
ರುದ್ರಸ್ವಾಮಿ ಮುಂತಾದ ನಾಟಕಗಳು ಇಂದಿಗೂ ಪ್ರದರ್ಶನಗೊಳ್ಳುತ್ತಿವೆ. 


ಸಾಮಾಜಿಕ ನಾಟಕಗಳು : . 


ತಿ ಈ ಶತಮಾನದ ಆರಂಭದ ಮೂರು ದಶಕಗಳವರೆಗೂ ನಮ್ಮ ವೃತ್ತಿರಂಗಭೂಮಿಯ 
ಹೆಚ್ಚಾಗಿ ದೇವ ದಾನವರೆ ಓಡಾಡುತ್ತಿದ್ದರು. ಅತಿರೇಕ ಧಾಟಿಯ ನಾಟಕಗಳು, 
ಅತಿಯಾದ ಸಂಗೀತ, ಅತಿಯಾದ ಅಭಿನಯ, ಕೃತಕ ಬಾಷೆಯಿಂದ ಪ್ರೇಕ್ಷಕರು 
ಸಿಹೋಗಿದ್ದರೂ ಕೆಲ ಪ್ರತಿಭಾವಂತ ನಟ -ನಟಿಯರ ಅಭಿನಯ ಕೌಶಲ್ಯ ನೋಡಲು 
ಪೌರಾಣಿಕ ನಾಟಕಗಳನ್ನು ನೋಡುತ್ತಿದ್ದರು. ಈ ಪರಿಸ್ಥಿತಿ ಸುಧಾರಿಸಿ ಸಮಕಾಲೀನ 
| ಹತ್ತಾರು ಘಟನೆಗಳನ್ನು ಬಣ್ಣದ ಬೆಳಕಲ್ಲಿ ಕಾಣುವಂತಾದದ್ದು ವೃತ್ತಿರಂಗಭೂಮಿಯ 
ಎರಡನೆಯ ಘಟ್ಟದಲ್ಲಿ. ಪಾಶ್ಮಾತ್ಮರ ಆಧುನಿಕ ಶಿಕ್ಷಣ, ಸಾಮಾಜಿಕ ಬದಲಾವಣೆಗಳ 
ಪರಿಣಾಮವಾಗಿ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಾಮಾಜಿಕವಸ್ತು ಪ್ರಾಮುಖ್ಯತೆ ಪಡೆಯಿತು. 


ಸಾಮಾಜಿಕ ಪ್ರಜ್ಞೆಯತ್ತ ಜನರ ಗಮನ ಸೆಳೆದವು. ಈ ನಿಟ್ಟಿನಲ್ಲಿ ಚಿಕ್ಕೋಡಿ ಶಿವಲಿಂಗ 
ಸ್ಥಿಗಳ, ವಾಮನರಾವ ಮಾಸ್ತರರ, ಚರ. ಸವಾಶಿವರಾಯರು, ಐರಣಿಯ ಕೋಲ 
ಶಾಂತಪ್ಪನವರ ರಚನೆಗಳು ಹೊಸ ಪರಿಸ್ಥಿತಿ ನಿರ್ಮಿಸಿದವು. ಐತಿಹಾಸಿಕವಾಗಿ ಸಂಸ್ಕೃತದಿಂದ 
ನಮುವಾದಿತವಾದ ಮೃಚ್ಛಕಟಕವೆ ನಮ್ಮ ರಂಗದ ಮೇಲೆ ಪ್ರಯೋಗಗೊಂಡ ಮೊದಲ 
ಸಾಮಾಜಿಕ ನಾಟಕ. ಸಾರ್ವಕಾಲಿಕವೆನಿಸುವ ಸಾಮಾಜಿಕ, ರಾಜಕೀಯ ವಿಷಯಗಳನ್ನೊಳ 
ಕೊಂಡ ಈ ಕೃತಿಯನ್ನು ಶಿವಮೂರ್ತಿಸ್ವಾಮಿಗಳ ಶ್ರೀಕಾಡಸಿದ್ದೇಶ್ವರ ನಾಟಕ ಮಂಡಳಿ ಅತ್ಯಂತ 
ಸ್ವಿಯಾಗಿ ಪ್ರದರ್ಶಿಸಿತು. ಹಾಗೆ ನೋಡಿದರೆ ಸಾಮಾಜಿಕ ಪ್ರಜ್ಞೆಯನ್ನು ವೃತ್ತಿರಂಗ 
Hೊಮಿಯು ಪ್ರಾರಂಭದಿಂದಲೂ ಮೈಗೂಡಿಸಿಕೊಂಡು ಬಂದಿತೆನ್ನಬೇಕು. ವೃತ್ತಿರಂಗದ 
ಮೇಲೆ ನಟನೇ ಸಾಮ್ರಾಟ. ಎಷ್ಟೋ ವೇಳೆ ಈತ ಆಶು ನಟನಾಗಿ ರಂಗದ ಮೇಲೆ ನಿಂತ 
9ತಲ್ಲಿಯೇ ಮಾತುಗಳನ್ನು ಒಪ್ಪಿಸುತ್ತಿದ್ದ. ಇಂಥ ಮಾತುಗಳಲ್ಲಿ ತತ್ಕಾಲೀನ ಸಾಮಾಜಿಕ 
ಔಜಕೀಯ ವಿಷಯಗಳು ಧಾರವಾಳವಾಗಿ ಪ್ರಕಟಗೊಳ್ಳುತ್ತಿದ್ದವು. ನಾಟಕ ಪೌರಾಣಿಕವಿರಲಿ, 
ತಿತಿಹಾಸಿಕವೆ ಇರಲಿ ಚತುರ ಮಾತಿನ ಕಲಾವಿದ ಅಂದಂದಿನ ಸಾಮಾಜಿಕ ರಾಜಕೀಯ 
ಷಯಗಳನ್ನು ಸ್ವಾರಸ್ಯವಾಗಿ ಜನರಿಗೆ ತಿಳಿಸುತ್ತಿದ್ದ. ಇದು ಕಥಾಚೌಕಟ್ಟನ್ನು ಮೀರಿದ 
ಇತಾದರೂ ಪ್ರೇಕ್ಷಕರು ಚಕಾರವೆತ್ತದೆ ಇವನ್ನೆಲ್ಲ ಕೇಳಿ ಆನಂದಿಸುತ್ತಿದ್ದುದು ಅಂದಿನ 
, ಪ್ರೇಕ್ಷಕರ ಸಾಮಾಜಿಕ ಪ್ರಜ್ಞೆಗೆ ನಿದರ್ಶನವಾಗಿದೆ. ಹಾಸ್ಕ ಮತ್ತು ಸೇವಕ 


೧೦೦ | ಕರ್ನಾಟಕ ಭಾರತಿ 


ಪಾತ್ರಧಾರಿಗಳು ಸಮಕಾಲೀನ ವಿಷಯಗಳನ್ನು ವಿಡಂಬಿಸಿ ಪ್ರೇಕ್ಷಕರನ್ನು ನಗಿಸುವ ಸಂಗತಿ 
ಜನಪದ ರಂಗದ ಮೇಲೆ ಮಾರ್ಮಿಕವಾಗಿ ನಡೆಯುತ್ತಿದ್ದುದು, ಮುಂದೆ ವೃತ್ತಿರಂಗ ' 
ದಲ್ಲಿಯೂ ಅದು ಮುಂದುವರೆದುದನ್ನು ಕಾಣುತ್ತೇವೆ. ರಾಷ್ಟ್ರೀಯ ಚಳುವಳಿಯ ಸ ಸಂದರ್ಭ 
ದಲ್ಲಂತೂ ನಮ್ಮ ನಾಟಕಕಾರರು ಬರೆದ ಬಹಳಷ್ಟು ನಾಟಕಗಳು ಮಹಾತ್ಮಾ ಗಾಂಧೀಜಿ 
ಯವರ ಧ್ಶೇಯಾದರ್ಶಗಳನ್ನು ಪ್ರಚಾರ ಮಾಡುವಂಥ ಕೃತಿಗಳಾಗಿದ್ದವು. ಸಮಕಾಲೀನ 
ಸಮಾಜ ಕುರಿತು ರಚಿಸಲಾದ, ಪ್ರದರ್ಶಿಸಲಾದ ನಾಟಕಗಳನ್ನು ಸಾಮಾಜಿಕ" 
ನಾಟಕಗಳೆನ್ನುವುದಾದರೆ ಸಮಕಾಲೀನ ವಿಷಯಗಳನ್ನು ಗರ್ಭೀಕರಿಸಿಕೊಂಡು ರಚನೆಯಾದ ತ 
ನಾಟಕಗಳಿಗೂ ವೃತ್ತಿರಂಗಭೂಮಿಗೂ ಇರುವ ಸ್ನೇಹ ಹಳೆಯದೆ ಎನ್ನಬೇಕು. ಗರುಡ ' 
ಸದಾಶಿವರಾಯರ ಶ್ರೀರಾಮ ಪಾದುಕಾ ಪಟ್ಟಾಭೀಷೇಕ, ಮಾಯಾಬಜಾರದಂಥ ಪೌರಾಣಿಕ ' 
ನಾಟಕಗಳನ್ನು ಶಿವಲಿಂಗಶಾಸ್ತ್ರಿಗಳ ಕಿತ್ತೂರ ಚೆನ್ನಮ್ಮ, ಅಚ್ಕುತರಾಯರ ನರಗುಂದ ' 
ಮುತ್ತಿಗೆಯಂಡ' ಐತಿಹಾಸಿಕ ನಾಟಕಗಳನ್ನು ಸೂಕ್ಶ್ಮವಾಗಿ ಪರಿಶೀಲಿಸಿದರೆ ಇವುಗಳ 
ಬಾಹ್ಮರೂಪ ಪೌರಾಣಿಕ, ಐತಿಹಾಸಿಕವಾಗಿದ್ದರೆ ಆಂತರಿಕ ಸ್ವರೂಪ ಸಾಮಾಜಿಕವಾಗಿದ್ದುದು ' 
ವೇದ್ಯವಾಗುತ್ತದೆ. 


ಕನ್ನಡ ಸ್ವತಂತ್ರ ಸಾಮಾಜಿಕ ನಾಟಕಗಳು ರಂಗದ ಮೇಲೆ ವಿಜೃಂಭಿಸುವ ಪೂರ್ವ ದಲ್ಲಿ 
ಮರಾಠಿಯಿಂದ ಅನುವಾದಿತವಾದ ನಾಟಕಗಳು ಬಹುಕಾಲದವರೆಗೆ ಯಶಸ್ವಿಯಾಗಿ ಪ್ರದರ್ಶನ 
ಕಂಡವು. ಸಂಶಯ ಕಲ್ಲೋಳ, ಮಾನಾಪಮಾನ, ಏಕಚ ಪ್ಕಾಲಾ, ಪಂತಾಂಚಿ ಸೂನ ನಾಟಕಗಳ 
ಅನುವಾದಗಳಾದ ಸಂದೇಹ ಸಾಮ್ರಾಜ್ಯ, ಭಾಮಿನಿ, ನಿಷಾಮಹಿಮೆ ರಾಯರ ಸೊಸೆ ನೂರಾರು 
ಪ್ರದರ್ಶನಗಳಿಂದ ಜಯಭೇರಿ ಹೊಡೆದು ನಮ್ಮ ನಾಟಕಕಾರಿಗೆ ಸ್ಫೂರ್ತಿಯಾದವು. ಅಂದು ಈ 
ಕೃತಿಗಳ ಜನಪ್ರಿಯತೆ ಎಷ್ಟಿತ್ತೆಂದರೆ ಹೆಸರಾಂತ ಮಂಡಳಿಗಳೆಲ್ಲ ತಮಗೆ ಗೊತ್ತಿದ್ದ 
ನಾಟಕಕಾರರಿಂದಲೋ ಅಥವಾ ಶಾಲೆಯ ಮಾಸ್ತರರಿಂದಲೊ ಇವುಗಳನ್ನು ಪ್ರತ್ಶೇಕವಾಗಿಯೆ 
ಅನುವಾದಿಸಿಕೊಂಡು ಪ್ರಯೋಗಕ್ಕೆ ಅಣಿಗೊಳಿಸಿದರು. ಹೀಗೆ ಅನುವಾದಿಸಿದ ಒಂದು ಮರಾಠಿ ' 
ನಾಟಕದ ಐದಾರು ಕನ್ನಡ ಆವೃತ್ತಿಗಳಾದರೂ ನಮ್ಮಲ್ಲಿ ಸಿಗುತ್ತವೆ. 


ಉತ್ತರ ಕರ್ನಾಟಕದಲ್ಲಿ ಸಮಕಾಲೀನ ಅಂಶಗಳಿಗೆ ಪ್ರಾಧಾನ್ಮ ತೆ ನೀಡಿದವರಲ್ಲಿ 
ಚಿಕ್ಕೋಡಿ ಶಿವಲಿಂಗಶಾಸ್ತ್ರಿಗಳು ಮುಖ್ಯರು. ಇವರ ಅಸ್ಪೃಶ್ಯತಾ ನಿವಾರಣೆ ಮಹಾತ್ಮಾ 
ಗಾಂಧೀಜಿಯವರ ಅಸಹಕಾರ ಚಳುವಳಿಯ ಧ್ಯೇಯ ಧೋರಣೆಗಳನ್ನೇ ಪ್ರಚಾರ ಮಾಡುವಂಥ 
ಕೃತಿ. ಇನ್ನು ಪವಿತ್ರ ಖಾದಿ, ರಾಷ್ಟ್ರಧ್ವಜ ಉಜ್ವಲ ರಾಷ್ಟ್ರೀಯ ನಾಟಕಗಳೆನ್ನಬೇಕು. ಇವರು 
ಬೆಳಗಾವಿ ಜಿಲ್ಲೆಯ ಮಠವೊಂದರಲ್ಲಿ ನಡೆದ ಘಟನೆಯನ್ನು ಆಧರಿಸಿ ಬರೆದ `ಗುರುವಿರಕ್ತರ 
ಪ್ರಪಂಚವು, ಧರ್ಮಗುರುಗಳ ಅನೈತಿಕ ಅವ್ಯವಹಾರಗಳನ್ನು ಬಯಲಿಗೆಳೆದ ಕ್ರಾಂತಿಕಾರಿ 
ಸಾಮಾಜಿಕ ನಾಟಕವಾಗಿದೆ. ಶಿರಹಟ್ಟಿ ವೆಂಕೋಬರಾಯರ ಶ್ರೀ ಮಹಾಲಕ್ಷ್ಮಿ ಪ್ರಾಸಾದಿಕ 
ನಾಟಕ ಮಂಡಳಿಯಿಂದ ಪ್ರದರ್ಶನಗೊಳ್ಳುತ್ತಿದ್ದ ಗುರುರಾವ್‌ ಮಮದಾಪೊರ ಅವರ 
ಇಂದಿರೆ" ಹೆಣ್ಣಿನ ಶೋಷಣೆಯ ಬಗ್ಗೆ ರಚನೆಯಾದ ಮೊದಲ ಸಾಮಾಜಿಕ ನಾಟಕವೆಂದು 
ಗುರುತಿಸಲಾಗುತ್ತದೆ. 


ಕಂಪನಿ ನಾಟಕ ೧೦೧ 


ಸಾಮಾಜಿಕ ನಾಟಕಗಳನ್ನು ಬರೆಯಿಸಿ ಜನಪ್ರಿಯಗೊಳಿಸಿದ ಶ್ರೇಯಸ್ಸು ಹಲಗೇರಿಯ ಶ್ರೀ 
ಹಾಲಸಿದ್ಧೇಶ್ವರ ಮಂಡಳಿಗೆ ಸಲ್ಲುವಂಥದ್ದು. ಸಂಘದೊಡೆಯ ಜಟ್ಟೆಪ್ಪನವರು ಐರಣಿಯ ಕೋಲ 
ಶಾಂತಪ್ಪನವರಿಂದ ಬರೆಯಿಸಿದ ಸ್ತ್ರೀ ಬಿ. ಎ. ನಾಟಕಗಳು ಪಾಶ್ಚಾತ್ಮರ ಅನುಕರಣೆ, ಆಧುನಿಕ 
ಶಿಕ್ಷಣದಿಂದ ಉಂಟಾಗುವ ಸಮಸ್ಯೆಗಳನ್ನು ವಿಡಂಬಿಸುವಂಥವುಗಳಾಗಿವೆ. ಮಂಡಳಿಯು 
"ವಿನೋದಕ್ಕೆ ಅಳವಡುವಂತೆ ಸಾಮಾಜಿಕ ಕಥಾವಸ್ತುವನ್ನು ಅಳವಡಿಸಿ ನಾಟಕಗಳನ್ನು ರಚಿಸಿ, 
ಪ್ರತಿದಿನದ ಪ್ರದರ್ಶನಗಳಲ್ಲಿ ಅನುದಿನದ ಸಂಗತಿಗಳಿಗೆ ಉಪ್ಪುಕಾರ ಬೆರೆಸಿ ನಾಟಕ ನಿತ್ಯನೂತನ 
ವಾಗಿರುವಂತೆ ಮಾಡಿತು. ಈ ದೃಷ್ಟಿಯಿಂದ ಇಲ್ಲಿನ ಪ್ರಯೋಗಗಳು ಹಿರಣ್ಣಯ್ಯನವರಂತಹ 
ಮಹಾ ಪ್ರತಿಭಾವಂತನಾದ ವಿನೋದ ಕಲಾವಿದನ ಪ್ರಯೋಗಗಳ ನಿತ್ಕ ನೂತನತೆಗೆ ದಾರಿ 


`' ತೋರಿದಂಥವು "” 


ಸಾಮಾಜಿಕ ನಾಟಕಗಳ ಪರಂಪರೆಯಲ್ಲಿ ವಾಮನರಾಯರು ಅನುವಾದಿಸಿದ ಸಂದೇಹ 
ಸಾಮ್ರಾಜ್ಯ ' ಗರುಡ ಸದಾಶಿವರಾಯರ ಸ್ವತಂತ್ರ ಕೃತಿ `ವಿಷಮ ವಿವಾಹ ' ನಾಟಕಗಳು 
ಮುಖ್ಯವೆನಿಸಿದವು. ಈ ಅವಧಿಯ ನಾಟಕಗಳು ಆಯ್ದುಕೊಂಡ ವಸ್ತುವಿನ ದೃಷ್ಟಿಯಿಂದ 
ಸಾಮಾಜಿಕವಾದರೂ ರಚನಾ ವಿಧಾನ, ಭಾಷೆಯ ಬಳಕೆ, ಅಭಿನಯ ಶೈಲಿಗಳು ಮಾತ್ರ ಪೌರಾಣಿಕ 
ಜಾಡಿನಿಂದ ಮುಕ್ತವಾಗಿರಲಿಲ್ಲ. ಆದರೆ ಇವುಗಳಿಂದ ಪ್ರೇಕ್ಷಕರಲ್ಲಿ ಹೊಸ ಜಾಗೃತಿ ಮೂಡಿ 
ರಂಗಭೂಮಿ ಆತ್ಮೀಯವೆನಿಸಿತು. ರಾಜಕೀಯ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಜ್ವಲಂತ 
ಸಮಸ್ಯೆಗಳನ್ನು ದೈನಂದಿನ ಬದುಕಿನ ಹತ್ತಾರು ವಿಷಯಗಳಲ್ಲಿ ಪರಿಣಾಮಕಾರಿಯಾಗಿ ಚಿತ್ರಿಸಿದವರಲ್ಲಿ 
ಕಂದಗಲ್‌ ಹನುಮಂತರಾಯರು, ನಲವಡಿ ಶ್ರೀಕಂಠಶಾಸ್ತ್ರಿಗಳು, ಎಚ್‌. ಎಲ್‌. ಎನ್‌. ಸಿಂಹ, 
ಎಲ್‌. ಎಸ್‌. ಇನಾಂದಾರ್‌, ಜಿ. ಜಿ. ಹೆಗಡೆ, ನೀಲಕಂಠರಾವ ಮಾಸ್ತರ ಶೇಡಬಾಳಕರ, ಎಚ್‌. 
ಟಿ. ಮಹಾಂತೇಶ ಶಾಸ್ತ್ರಿಗಳು ಅಗ್ರಗಣ್ಯರೆನಿಸಿದ್ದಾರೆ. ಬಡತನದ ಭೂತ, ಮಾತಂಗ ಕನ್ಮಾ, ತಾವರೆ 
ತೊಟ್ಟಲು, ಬೆಳ್ಳಿಚುಕ್ಕಿ- ಇವು ಕಂದಗಲ್‌ ರಾಯರು ಬರೆದ ಶ್ರೇಷ್ಟ ಸಾಮಾಜಿಕ ನಾಟಕಗಳು. 
ರಾಯರ ಕಡುಬಡತನದ ಅನುಭವವೇ ಬಡತನದ ಭೂತ ನಾಟಕಕ್ಕೆ ದ್ರವ್ಯವಾಗಿದೆ. ಇಲ್ಲಿಯ 
ನಿರುದ್ಯೋಗಿ ಪದವೀಧರನ ದುರಂತ ಬದುಕು ಮನಮಿಡಿ ಯುವಂತಿದೆ. ಎಂದಿನಿಂದಲೂ ನಮ್ಮ 
ಸಮಾಜವನ್ನು ಕಾಡುತ್ತ ಬಂದ ಬಡತನದ ಸಮಸ್ಯೆಗೆ ಉಳ್ಳವರ ಔದಾರ್ಯದಲ್ಲಿಯೆ ಪರಿಹಾರವಿದೆ 
ಎಂದು ನಾಟಕಕಾರರು ಸೂಚಿಸಿದ್ದಾರೆ. ಬೆಳ್ಳಿ ಚುಕ್ಕಿಯಲ್ಲಿ ಮಕ್ಕಳ ಅಪಹರಣ ವಸ್ತುವಾದರೆ, 
ಮಾತಂಗಕನ್ಯಾದಲ್ಲಿ ಹೆಣ್ಣಿನ ಮೇಲಾಗುವ ದೌರ್ಜನ್ಯ, ಜಾತಿವೈಷಮ್ಮದಂತಹ ಸಮಸ್ಯೆಗಳು 
ಮುಖದೋರಿವೆ. ರಾಯರು ಗಂಭೀರ ಸಮಸ್ಯೆಗಳನ್ನು ಅತ್ಯಂತ ಕಾಳಜಿಯಿಂದ ನಿರೂಪಿಸುತ್ತಾರೆ. 
ಹಾಗೂ ಅವುಗಳಿಗೆ ಪರಿಹಾರ ಸಮತೆ, ಸಹಬಾಳ್ವೆಯ ಜೀವನದಲ್ಲಿದೆ ಎಂದು ಮಾರ್ಮಿಕವಾಗಿ 
ಸೂಚಿಸುತ್ತಾರೆ. ಪಾತ್ರ ಚಿತ್ರಣ ಗಮನಿಸಿದರೆ ಇವರು ಬಂಗಾಳಿ ಕಾದಂಬರಿಗಳಿಂದ 
ಪ್ರಭಾವಿತರಾಗಿದ್ದುದನ್ನು ಕಾಣುತ್ತೇವೆ. ಛಂದೋಬದ್ಧ ಭಾಷೆ ಇವರ ವೈಶಿಷ್ಟ್ಯ ನಾಟಕ 
ಸಾಮಾಜಿಕವಾದರೂ ಭಾಷೆಯ ಬಳಕೆ ಮಾತ್ರ ಪೌರಾಣಿಕ ಕೃತಿಗಳಿಂದ ಭಿನ್ನವಾಗಿರಲಿಲ್ಲ. 


ನವಯುಗ ಕುಮಾರಿ (ಸೋಹಂ ), ಮಂಗಳ ಸೂತ್ರ, ಲವ್‌ ಮ್ಯಾರೇಜ, ದೈವಚಿತ್ರ 
ಇವು ನಲವಡಿ ಶ್ರೀಕಂಠಶಾಸ್ತ್ರಿಗಳ ಸಾಮಾಜಿಕ ರಚನೆಗಳು. ರಾಯರು ಗದ್ಯಕ್ಕೆ ಆದ್ಕತೆ ನೀಡಿದರೆ 
ಇವರು ಗದ್ಯಪದ್ಮಗಳೆರಡನ್ನು ಸಮತೂಗಿಸಿಕೊಂಡು ಬರೆದರು. ' ನವಯುಗ ಕುಮಾರಿ 'ಯ 


೧೦೨ ಕರ್ನಾಟಕ ಭಾರತಿ 


ಮುನ್ನುಡಿಯಲ್ಲಿ ನಾಟಕಕಾರರು ವಸ್ತುವೈವಿಧ್ಯತೆಯ ಬಗ್ಗೆ ಹೀಗೆ ಹೇಳಿದ್ದಾರೆ. ಪರಿಸ್ಥಿತಿಯ 
ಚಿತ್ರ ! ಸ್ವಾತಂತ್ರ್ಯದ ಗುಟ್ಟು | ಪತಿತ ಭಗಿನಿಯ ಉದ್ದಾರ | ಕುಲಪಂಥಗಳ ತಿರಸ್ಕಾರ ! 
ಸೋಗಿನ ಸಾಧು ಸಂತರ ನಿಂದ್ಕವರ್ತನ, ಬಹಿಷ್ಕಾ ರ ಇತ್ಯಾದಿ ನಾಟಕ ನಿರೂಪಣವು ನಾಟ್ಕ 
ಭೂಮಿಯನ್ನು ಅಲಂಕರಿಸುತ್ತದೆ "ನ ಇವರ ಇತರ ನಾಟಕಗಳಿಗೆ ವಿಧವಾ ವಿವಾಹ, 
ಅಂತರ್ಜಾತಿ ವಿವಾಹ, ಪಾನನಿರೋಧ ಮುಂತಾದ ವಿಷಯಗಳು ವಸ್ತುವಾಗಿವೆ. ಅಂದಂದಿನ 
ಸಾಮಾಜಿಕ ರಾಷ್ಟ್ರೀಯ ಚಟುವಟಿಕೆಗಳಿಗೆ ಸ್ಪಂದಿಸಿ ಅವುಗಳಿಗೆ ರಂಗರೂಪ ಕೊಟ್ಟವರಲ್ಲಿ 
ಇನಾಮದಾರರು ಒಬ್ಬರು. ಭೂದಾನ, ನಮ್ಮದು ಕಾಶ್ಮೀರ, ಹಳ್ಳಿಯಿಂದ ದಿಲ್ಲಿಗೆ ರಾಷ್ಟ್ರೀಯ 
ಸಮಸ್ಯೆಗಳನ್ನು ಸೆರೆಹಿಡಿದ ನಾಟಕಗಳಾದರೆ, ಕುಲವತಿ, ಅತ್ತಿಗೆ, ಪಠಾಣ ಪಾಶ, 
ಜಹಗೀರದಾರ, ಧೂಳು ಮುಸುಕಿದ ಹೂವು ಸಮಕಾಲೀನ ಸಮಸ್ಯೆಗಳನ್ನು ಪ್ರದರ್ಶಿಸಿದವು. 
"ಕೆಸರಿನಲ್ಲಿ ಕಮಲ' ಜಿ. ಜಿ. ಹೆಗಡೆಯವರ ಸ್ವತಂತ್ರ ನಾಟಕವಾದರೆ, ಪಾಣಿಗ್ರಹಣ, ಆಹುತಿ, 


ವಿಷ್ಣುಮಾಸ್ತರರು ಮರಾಠಿಯಿಂದ ಅನುವಾದಿಸಿದ ಶ್ರೇಷ್ಠ ಸಾಮಾಜಿಕ ನಾಟಕಗಳೆನಿಸಿದವು. ' 


ಕಥೆಗೆ ಉಚಿತವಾದ ಹಾಸ್ಕ ಅಭಿನಯಕ್ಕೆ ತಕ್ಕ ಸಂಭಾಷಣೆಯಿಂದ ಇವರ ಕೃತಿಗಳು ಉತ್ತರ 
ಕರ್ನಾಟಕ ರಂಗಭೂಮಿಗೆ ನೂತನವೆನಿಸಿದವು. ಇನ್ನು ನೀಲಕಂಠರಾವ ಶೇಡಬಾಳಕರ 
ಮಾಸ್ತರರ ರೈತ ರಾಜ್ಯ, ರಾಜದ್ರೋಹ, ಬ್ಲ್ಯಾಕ್‌ ಮಾರ್ಕೆಟ್‌ ನಾಟಕಗಳು ಬ್ರಿಟಿಷ್‌ ಸರಕಾರದ 
ಆಡಳಿತ, ಕೃಷಿ ಕಾರ್ಮಿಕರ ಸಂಘಟನೆ, ಕಳ್ಳಸಂತೆಯ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ 
ಪ್ರದರ್ಶಿಸಿ ಜನಪ್ರಿಯ ಕೃತಿಗಳೆನಿಸಿದವು. ಈ ನಾಟಕಗಳಿಂದ ರಂಗದ ಮೇಲೆ ಆಡುಭಾಷೆ, 
ಹಿತಮಿತ ಸಂಗೀತ, ವೇಷಭೂಷಣ, ರಂಗಸಜ್ಜಿಕೆ, ಅಭಿನಯಗಳಲ್ಲಿ ಸಹಜತೆ ಅಳವಟ್ಟಿತಲ್ಲದೆ 
ವಿಡಂಬನೆಯಿಂದ ಜನರನ್ನು ನಗಿಸುವ ಎಚ್ಚರಿಸುವ ಕಾರ್ಯವು ನಡೆಯಿತು. ಹೀಗಾಗಿ ಇವು 
ು೦ಬ ಜನಪ್ರಿಯವೆನಿಸಿದವು. 


ಸಾಮಾಜಿಕ ನಾಟಕಗಳ ಈ ಬೆಳವಣಿಗೆಯಲ್ಲಿ ಸಂಖ್ಯೆ ಸತ್ವಗಳೆರಡರಿಂದ ಗಮನಾರ್ಹ 
ಕೃತಿಗಳನ್ನು ರಚಿಸಿ ಉತ್ತರ ಕರ್ನಾಟಕ ರಂಗಭೂಮಿಗೆ ಸಿರಿತನ ತಂದವರೆಂದರೆ ಎಚ್‌. ಟಿ. 
ಮಹಾಂತೇಶ ಶಾಸ್ತ್ರಿಗಳು. ಇವರ ನರರಾಕ್ಷಸ, ವಧೂವರ, ಕುಂಕುಮ, ಮಾನವತಿ, ರೂಪ ವತಿ, 
ಆದರ್ಶಪುತ್ರ, ಅಣ್ಣತಮ್ಮ, ಅಕ್ಕತಂಗಿ, ಹೆಣ್ಣುಗೊಂಬೆಗಳು-ಹೆಣ್ಣಿನ ಜೀವನದ ಸಮಸ್ಯೆಗಳ ವಿವಿಧ 
ಮುಖಗಳನ್ನು ಮನೋಜ್ಯವಾಗಿ ಬಿಚ್ಚಿತೋರಿಸುತ್ತವೆ. ಪ್ರಜಾಸರಕಾರ, ಎಲ್ಲಿದೆ ಸರಕಾರ ? 
ಭ್ರಷ್ಟಾಚಾರ ಮುಂತಾದವು ರಾಜಕೀಯ ಅವ್ಯವಸ್ಥೆಯನ್ನು ಚೆನ್ನಾಗಿ ಪ್ರದರ್ಶಿಸುತ್ತವೆ. ಇವರ 
ಕುಂಕುಮ' ವು ಏಕದೃಶ್ಶ ತಂತ್ರದಿಂದ ಕನ್ನಡ ರಂಗಭೂಮಿಗೆ ವೈಶಿಷ್ಟ್ಯಪೂರ್ಣವೆನಿಸುವ 
ಕೃತಿಯಾಗಿದೆ. ವಿಧವಾ ಸಮಸ್ಯೆ ಇದರ ವಸ್ತು. ವಿಧವೆಯಾದರೂ ಹೆಣ್ಣಿಗೆ ಮಾನವ ಸಹಜವಾದ 
ರಾಗರತಿಗಳಿರುತ್ತವೆ. ಅವುಗಳನ್ನು ಪೂರೈಸಿಕೊಳ್ಳಲು ಆಕೆ ದಾರಿತಪ್ಪಬಹುದು. ಆಗ ಅವಳನ್ನು 
ಅಪರಾಧಿನಿ ಮಾಡಿ, ಅವಳ ಬಾಳನ್ನು ಸೂಳೇಗೇರಿಗೆ ತಳ್ಳುವುದಕ್ಕಿಂತ ಪುನರ್ವಿವಾಹ ಮಾಡುವುದು 
ಒಳಿತೆಂದು ಈ ನಾಟಕ ಸೂಚಿಸುತ್ತದೆ. ಪ್ರಾಸಬದ್ದ ಗದ್ಕ, ಸರಳ ಸಂಭಾಷಣೆ, ಸಹಜ ಸನ್ನಿವೇಶಗಳ 
ನಿರ್ಮಾಣದಿಂದ ಶಾಸ್ತ್ರಿಗಳ ನಾಟಕಗಳು ಕರ್ನಾಟಕದ ತುಂಬ ಯಶಸ್ವಿಯಾಗಿ ಪ್ರದರ್ಶನಗೊಂಡವು. 


ಸಾಮಾನ್ಯವಾಗಿ ವೃತ್ತಿರಂಗ ನಾಟಕಗಳ ಭಾಷೆ ಅಲಂಕಾರಿಕವಾದುದು. ಪ್ರಾರಂಭದ 
ಪೌರಾಣಿಕ ನಾಟಕಗಳು ಯಕ್ಷಗಾನ ಬಯಲಾಟಗಳ ಭಾಷೆಯನ್ನು ಅನುಸರಿಸಿದರೆ, ಗರುಡ 


೧೦೩ 


ಸದಾಶಿವರಾಯರ ಮತ್ತು ಕಂದಗಲ್‌ ಹನುಮಂತರಾಯರ ಕಾಲದಲ್ಲಿ ಗ್ರಾಂಥಿಕ ಹಳೆಗನ್ನಡ 
ನಪ ಯೋಗಗಳಿಂದ ಸಂಭಾಷಣೆ ಗಂಭೀರ ಗತ್ತನ್ನು ಪಡೆಯಿತು. ಈ ನಾಟಕಗಳಲ್ಲಿ 
'ಹಾಸ್ಮ ಮತ್ತು ಸೇವಕ ಪಾತ್ರಗಳು ಮಾತ್ರ ಆಡುಭಾಷೆಯನ್ನು ಬಳಸುತ್ತಾರೆ. ಇದು ಸಂಸ್ಕೃತ 
ತಾಜಾ ನಡೆದುಬಂದ ಪದ್ಧತಿಯೆಂದು ಬೇರೆ ಹೇಳಬೇಕಾಗಿಲ್ಲ. ಕಥೆಯ 
ಕಾಲ, ದೇಶಗಳ ಗಣನೆಯಿಲ್ಲದೆ ಸಹ: ಹಿಂದಿ, ಮರಾಠಿ, ಇಂಗ್ಲೀಷ್‌ ಭಾಷೆಯ ವಾಕ್ಕ 
ಗಳನ್ನು ಬಳಸಿರುವುದನ್ನು ಕಾಣುತ್ತೇವೆ. ಇನ್ನು ಐತಿಹಾಸಿಕ ನಾಟಕಗಳಲ್ಲಿಯೂ ಗ್ರಾಂಧಿಕವಾದ 
ಭಾಷೆಯೇ ಮುಂದುವರೆಯಿತು. ಪೌರಾಣಿಕ ಕೃತಿಗಳಲ್ಲಿ ಸಂಗೀತದ್ದೇ ಮೇಲುಗೈಯಾದರೆ 
ಇಲ್ಲಿ ಗದ್ಯಕ್ಕೆ ಪ್ರಾಶಸ್ತ. ನಾಯಕ, ನಾಯಕಿ ಪಾತ್ರಗಳು ಉದ್ದುದ್ದ ಭಾಷಣ ಮಾಡುವಂತೆ 
'ದೀರ್ಫ್ಪವಾಗಿ ಮಾತುಗಳನ್ನಾಡುತ್ತವೆ. ಇದರಿಂದ ಅಭಿನಯಕ್ಕೆ ಅವಕಾಶ ಸಿಗದೆ ಕೆಲವೊಮ್ಮೆ 
ಸನ್ನಿವೇಶಗಳು ನೀರಸವೆನಿಸುತ್ತಿದ್ದವು. ರಾಷ್ಟ್ರೀಯ ಚಳುವಳಿಯ ಸಂದರ್ಭದಲ್ಲಿ ರೂಪ 
ಗೊಂಡ ನಾಟಕಗಳಲ್ಲಿ ಮಾತ್ರ ಆಡುಭಾಷೆಗೆ ಹೆಚ್ಚಿನ ಅವಕಾಶ ಸಿಕ್ಕಿತು. ಐತಿಹಾಸಿಕ 
ಕಥೆಗಳಿಗೆ ಯೋಗ್ಯ ಪರಿಸರ ನಿರ್ಮಿಸಲು ಕೆಲ ನಾಟಕಕಾರರು ಲಾವಣಿ, ದಾಸರ ಪದಗಳನ್ನು 
ಶರಣರ ವಚನಗಳನ್ನು ಬಳಸಿಕೊಂಡರು. ಆರಂಭದ ಸಾಮಾಜಿಕ ನಾಟಕಗಳನ್ನು ಪರಿಶೀಲಿ ' 
“ಸಿದರೆ ಅವುಗಳ ಭಾಷೆ ಕೂಡ ಪೌರಾಣಿಕ ಜಾಡಿನಲ್ಲಿಯೇ ಮುಂದುವರೆದಿದ್ದು ಗೊತ್ತಾಗುತ್ತದೆ. 
ಈ ಮಾತಿಗೆ ಗರುಡ ಸದಾಶಿವರಾಯ, ಕಂದಗಲ್‌ ಹನುಮಂತರಾಯರ ನಾಟಕಗಳೇ 
ನಿದರ್ಶನ, ಕೋಲ ಶಾಂತಪ್ಪ, ಜಿ. ಜಿ. ಹೆಗಡೆ, ಎಚ್‌. ಟಿ. ಮಹಾಂತೇಶ ಶಾಸ್ತ್ರಿಗಳ 
ರಚನೆಗಳಲ್ಲಿ ವಸ್ತುವಿಗೆ ತಕ್ಕ ಸರಸ ಸುಂದರ ಭಾಷಾ ಪ್ರಯೋಗ ಅಳವಟ್ಟಿತು. ಈ 
ನಾಟಕಕಾರರ ಪ್ರಾಸಮಯತೆಯಿಂದ ಸಂಭಾಷಣೆ ಕೃತಕವೆನಿಸಿ ಧ್ವನಿಸಬೇಕಾದ ಅರ್ಡ 
ಧ್ವನಿಸುತ್ತಿರಲಿಲ್ಲ. ಕೆ. ಎನ್‌. ಸಾಳುಂಕೆ, ಪಿ. ಬಿ. ಧುತ್ತರಗಿ, ಎಚ್‌. ಎನ್‌. ಹೂಗಾರ 
ಮುಂತಾದ ಇತ್ತೀಚಿನ ನಾಟಕಕಾರರು ದಿನ ಬಳಕೆಯ ಮಾತಿಗೆ ಅಗ್ರಸ್ಥಾನ ಕೊಟ್ಟರಾದರೂ 
ಅದರಲ್ಲಿಯೇ ಪ್ರಾಸದ ಆಕರ್ಷಣೆ ಹೆಚ್ಚಿಸಲು ಹೋಗಿ ಅರ್ಥಪರಿಣಾಮಕ್ಕೆ ಗಮನ 
ನೀಡಲಿಲ್ಲ. 

| ಪೌರಾಣಿಕ ನಾಟಕಗಳು ಭಕ್ತಿಯನ್ನು, ಐತಿಹಾಸಿಕ ನಾಟಕೆಗಳು ರಾಷ್ಟ್ರೀಯ ಪ್ರಜ್ಞೆ 
ಯನ್ನು, ಸಾಮಾಜಿಕ ನಾಟಕಗಳು ಸಮಕಾಲೀನ ಬದುಕನ್ನು ಬಿಂಬಿಸಲು ಮುಂದಾದವಾದರೂ 
ಇವೆಲ್ರ _ವುಗಳ ಒಟ್ಟು ಧೋರಣೆಯೆಂದರೆ ನೀತಿಪ್ರತಿಪಾದನೆ. ಮನರಂಜನೆಯ ನೆವದಲ್ಲಿ 
ಬಳಸಿಕೊಂಡ ವಸ್ತುವನ್ನು ಅತಿರೇಕದ ಧಾಟಿಯಲ್ಲಿಯೇ ನಿರೂಪಿಸುವ ಸಂದರ್ಭದಲ್ಲಿ ರಚನಾ 
ಕೌಶಲ್ಯ ಶಿಧಿಲಗೊಳ್ಳುವುದು ಈ ನಾಟಕಗಳ ದೊಡ್ಡ ಕೊರತೆ. ವೃತ್ತಿರಂಗಭೂಮಿ ಪ್ರೇಕ್ಷಕರು 
ಸಂಕೀರ್ಣತೆಯನ್ನು ಸ್ವೀಕರಿಸದಿರುವುದರಿಂದ ಇಲ್ಲಿ ಒಳ್ಳೆಯವರು, ಕೆಟ್ಟವರು ಎಂಬ ಸರಳ 
'ಪಾತಳಿಯ ಮೇಲೆಯೆ ಪತ್ರಗಳ ಚಿತ್ರಣವಾಗುತ್ತದೆ. ಒಳ್ಳೆಯವರಿಗೆ ರಕ್ಷೆ, ಕೆಟ್ಟವರಿಗೆ 
ಶಿಕ್ಷೆಯಾಗುವುದನ್ನು ಅಪೇಕ್ಷಿಸುವುದರಿಂದ ಇದೇ ಚೌಕಟ್ಟಿನಲ್ಲಿ ಕಥೆ ರೂಪಗೊಳ್ಳುತ್ತದೆ. 
ಇಲ್ಲಿ ಯ ಪ್ರೇಕ್ಷಕರಿಗೆ ಕಥೆ ಎಲ್ಲಿಯೂ ಗೊಂದಕ್ಕಿ ೀಡುಮಾಡದಂತಿರಬೇಕು. ಎಲ್ಲವೂ 
p ಕ್ರಮವಾಗಿ ನಡೆದು ಸುಖಾಂತದಲ್ಲಿ ಮಂಗಲವಾಗಬೇಕು. ಇಂದು ನೋಡಿದ ನಾಟಕ ಮರುದಿನ 
ಕಥಾರೂಪವಾಗಿ ಹೇಳುವಂತಿರಬೇಕು. ಪ್ರೇಕ್ಷಕರ ಈ ಮನೋಭಾವದ ಹಿನ್ನೆಲೆಯಲ್ಲಿಯೇ 
ವೃತ್ತಿರಂಗಭೂಮಿಯ ನಾಟಕಗಳು ರಚನೆಯಾಗುತ್ತವೆ. 


೧೦೪ ಕರ್ನಾಟಕ ಭಾರತಿ ' 


ಇನ್ನು ಸಾಮಾಜಿಕ ನಾಟಕಗಳ ವಸ್ತು ವೈವಿಧ್ಯ ಗಮನಾರ್ಹವಾದುದು. ಬಡತನದ 
ಸಮಸ್ಯೆ, ಜಾತಿಯ ಸಮಸ್ಸೆ, ವೇಶ್ಯಾ ಸಮಸ್ಯೆ, ವಿಧವಾ ಸಮಸ್ಯೆ, ಅಂಗವಿಕಲರ ಸಮಸ್ಯೆ, 
ಮುದುಕರ ಸಮಸ್ಯೆ, ವರದಕ್ಷಿಣೆ ಸಮಸ್ಕೆ, ಬಾಲ್ಕ ವಿವಾಹ ಸಮಸ್ಯೆ, ತಬ್ಬಲಿಗಳ ಸಮಸ್ಯೆ, 
ಡಾಂಭಿಕ ಸನ್ಮಾಸಿಗಳ ಸಮಸ್ಯೆ, ಗಂಡುಹೆಣ್ಣಿನ ಸಮಸ್ಯೆ, ಅಕ್ಕತಂಗಿ, ಅಣ್ಣತಮ್ಮ, ಅತ್ತೆಸೊಸೆ, 
ಸತಿಪತಿ, ತಂದೆ ಮಕ್ಕಳು, ನಾದಿನಿಯರ ಮದ್ಯದೊಳಗಿರುವ ಸಮಸ್ಕೆ- ಹೀಗೆ ವೃತ್ತಿರಂಗ 
ಭೂಮಿಯ ಸಾಮಾಜಿಕ ನಾಟಕಗಳು ಬಿಡಿಸಲು ಹೊರಟ ಸಮಸ್ಯೆಗಳು ಹಲವಾರು. ಕಾಳಸಂತೆ, 
ಪಾಶ್ಚಾತ್ಮರ ಅನುಕರಣೆ, ನಿರುದ್ಕೋಗ, ವರದಕ್ಷಿಣೆ, ವಿಧವಾ ವಿವಾಹ, ಸಿರಿವಂತರ ದೌರ್ಜನ್ಯ, 
ಹೆಣ್ಣಿನ ಶೋಷಣೆ, ಮುಖಂಡರ ದಬ್ಬಾಳಿಕೆ ಮತ್ತು ವೇಶ್ಕಾ ಸಮಸೆಗಳಂಥ ಗಂಭೀರ 
ಸಮಸ್ಯೆಗಳನ್ನು ಬಿಡಿಸಲು ಹೊರಟ ನಾಟಕಗಳು. ಬ್ಲ್ಯಾಕ್‌ ಮಾರ್ಕೆಟ, ಹಳ್ಳಿ ಹುಡುಗಿ, ಬಡತನದ 
ಭೂತ, ವರನೋಡಿ ಹೆಣ್ಣು ಕೊಡು, ಕಂಕುಮ, ಸಂಪತ್ತಿಗೆ ಸವಾಲ್‌, ಮಾತಂಗ ಕನ್ಮಾ, 
ಗೌಡ್ರ ಗದ್ದ ಮತ್ತು ಸೂಳೆಗೆ ಗಂಡ ಯಾರು? ಈ ಕೃತಿಗಳು ಯಾವ ವೈಚಾರಿಕ ನಾಟಕಗಳಿಗೂ 
ಕಡಿಮೆಯಿಲ್ಲದಂತೆ ರಚನೆಗೊಂಡವು. ಆದರೆ ನಿರೂಪಣೆಯ ತಂತ್ರದಲ್ಲಿ ಮಾತ್ರ ಹಾಸ್ಕಕ್ಕೆ, 
ಮನರಂಜನೆಗೆ ಗಮನಕೊಡುವುದರಿಂದ ಸಮಸ್ಯೆ ಹಗುರಾಗಿ ಪರಿಹಾರ ಸುಲಭವಾಗಿ ಪ್ರೇಕ್ಷಕರ 
ಮೇಲೆ ಮಾಡಬೇಕಾದ ಪರಿಣಾಮ ಮಾಡದೆಹೋಗುತ್ತವೆ. 


ಇನ್ನು ಇತ್ತೀಚಿನ ಸಾಮಾಜಿಕ ನಾಟಕಗಳ ಗಮನ ಸೆಳೆಯುವ ಅಂಶವೆಂದರೆ ನಾಟಕದ 
ಸರುಗಳು. ಜನರ ಕುತೂಹಲ ಕೆರಳಿಸುವಂಥ ಪ್ರಾಸಬದ್ಧ ಹೆಸರುಗಳನ್ನಿಡುವುದು ಈಗ 
ವಿಶೇಷವಾಗಿದೆ. ಸೂಳೆಗೂ ಗೊತ್ತು ತಾಳಿಯ ಕಿಮ್ಮತ್ತು, ಶೆಟ್ಟಿಯ ಹಾರಾಟ ಚೆಂದ್ರಿಯ 
ಚೆಲ್ಲಾಟ, ಕೈಲಾಗದ ಗಂಡ ಕೈಲಾಸ ಕಂಡ, ತಾಳಿಕಟ್ಟಿದರೂ ಗಂಡನಲ್ಲ, ಮದುವೆಯಾದರೂ 
ಮಡದಿಯಲ್ಲ, ಶೀಲಗೆಟ್ಟರೂ ಸೂಳೆಯಲ್ಲ, ರೀತಿ ತಪ್ಪಿದರೂ ನೀತಿ ಬಿಡಲಿಲ್ಲ, ಯಾಕವ್ವ 
ಗರತಿ ನನ್ಮಾಕ ಮರತಿ, ಕುಂಟ ಕುಲಕರ್ಣಿ ತುಂಟ ತಳವಾರ, ಹಾಲಿಗೆ ಬಂದ ಉಕ್ಕು ಹಣ್ಣಿಗೆ 
ಬಂದ ಸೊಕ್ಕು, ಕಳ್ಳದೇವರಿಗೆ ಸುಳ್ಳುಪೂಜಾರಿ, ಹಣ್ಣು ಮಾರುವ ಹಣ್ಣು, ಹೆಣ್ಣಿನ ಛಲ 
ಗಂಡಿನ ಬಲ, ಹೆಣ್ಣಿನ ಹಟ ಗಂಡಿನ ಚಟ, ಸಂತೆ ಮುಗಿದರೂ ಚಿಂತೆ ತಪ್ಪಿಲ್ಲ, ಪ್ರೀತಿ ಅರಳಿತು 
ಜನ್ಮ ಉಳಿಯಿತು, ಮುದುಕನ ಮದುವೆ, ಗಂಡ ಬಿಟ್ಟ ಗರತಿ, ಕಲಿತ ಕಳ್ಳ, ಬಂಜೆ ತೊಟ್ಟಿಲು 
ಇತ್ಯಾದಿ. ಈಚಿನ ಹೊಸ ನಾಟಕಕಾರರಂತೂ ವಸ್ತು, ವಿಷಯ, ಶೈಲಿ, ತಂತ್ರಗಳ ಬಗ್ಗೆ 
ವಿಚಾರಿಸುವುದಕ್ಕಿಂತ ಅದಕ್ಕಿಡಬೇಕಾದ ಹೆಸರಿನ ಬಗೆಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುತ್ತಾರೆ. ಇವು 
ಎಷ್ಟು ಜನರನ್ನು ತಾನೆ ಆಕರ್ಷಿಸಬಹುದು ? ಹೆಸರಿಗೆ ತಕ್ಕಂತೆ ಉಸಿರು ತುಂಬುವ ಕೆಲಸ 
ಇಂದು ನಡೆಯಬೇಕಾಗಿದೆ. 


ಕಂಪನಿ ನಾಟಕ ೧೦೫ 


೧೦. 


ಅಡಿಟಿಪ್ಪಣಿಗಳು 


ಡಾ. ಎಸ್‌. ಎಸ್‌. ಕೋತಿನ: 'ನೆಲ್ಲೂರ ನಂಬೆಕ್ಕ'- ಜ್ಞಾನದೇಗುಲ ಅಭಿನಂದನ ಗ್ರಂಥ ಸಂ: ವಿ. ಜಿ. 
ಹಿರೇಮಠ, ಪುಟ ೨೩೭ 


ಕೀತೀನಾಥ ಕುರ್ತಕೋಟಿ - ವಿಮರ್ಶೆಯ ವಿನಯ ; ನಾಟಕ ಪು. ೧೫೭ 
ಸಂದರ್ಶನ : ಅಶೋಕ ಚಂದರಗಿ ೨೬. ೧. ೮೯ 


ಮೊದಲ ಮರಾಠಿ ನಾಟಕಕಾರರು ಕನ್ನಡ ಯಕ್ಷಗಾನ ಬಯಲಾಟಗಳಿಂದ, ಚುರಮರಿ ಶೇಷಗಿರಿರಾಯರ 
ಅನುವಾದಿತ ಶಾಕುಂತಲದಿಂದ ಪ್ರೇರಣೆ ಪಡೆದಿರುವುದನ್ನು ಗಮನಿಸಬೇಕು. 


ತ. ಸು. ಶಾಮರಾಯ -ಕನ್ನಡ ನಾಟಕ -ಪು. ೧೬೫ 
ಕೆ. ಮರುಳಸಿದ್ದಪ್ಪ, ಆಧುನಿಕ ಕನ್ನಡ ನಾಟಕ (ವಿಸ್ತೃತ ಮುದ್ರಣ) ಪು. ೧೩೧ 


ಬಿ. ಪುಟ್ಟಸ್ವಾಮಯ್ಯ - ಪೌರಾಣಿಕ ನಾಟಕಗಳು, ಕನ್ನಡ ರಂಗಭೂಮಿ ನಡೆದು ಬಂದ ದಾರಿ, ಸಂ: ಡಾ. 
ಶ್ರೀರಂಗ ಪು. ೭೫ 


ಕೆ. ಮರುಳಸಿದ್ದಪ್ಪ - ಆಧುನಿಕ ಕನ್ನಡ ನಾಟಕ, ಪು. ೨೦೮ 
ಡಾ. ಎಚ್‌. ಕೆ. ರಂಗನಾಥ - ಕರ್ನಾಟಕ ರಂಗಭೂಮಿ, ಪು. ೧೪೩ 
ನಲವಡಿ ಶ್ರೀಕಂಠಶಾಸ್ತ್ರಿಗಳು -' ಸೋಹಂ ' ನಾಟಕದ ಮುನ್ನುಡಿಯಿಂದ 


ಹವ್ಯಾಸಿ ನಾಟಕ 


“ಶಾಲಿನಿ ರಘುನಾಥ 


ಹವ್ಕಾಸಿ ರಂಗಭೂಮಿಯ ಉದಯದೊಂದಿಗೆ ಕನ್ನಡದಲ್ಲಿ ಹವ್ಕಾಸಿ ನಾಟಕಸಾಹಿತ್ಯ 
ಪರಂಪರೆಯೂ ಪ್ರಾರಂಭವಾಯಿತೆನ್ನಬಹುದು. ಅದಕ್ಕೂ ಮೊದಲು ಐತಿಹಾಸಿಕವಾ! 
ಮಿತ್ರವಿಂದಾಗೋವಿಂದ (೧೭೦೦) ಕನ್ನಡದ ಮೊದಲ ನಾಟಕ, ಇಗ್ಗಪ್ಪ ಹೆಗಡೇ ವಿವಾಹ 
ಪ್ರಹಸನ (೧೮೮೭) ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ನಾಟಕ. ಶಿವರಾಮ 
ಧಾರೇಶ್ವರರ `ಕನ್ಮಾವಿಕ್ರಯ', ವೆಂಕಟರಂಗೋಕಟ್ಟೆಯವರ ' ಆರುಬೆರಳಿನ ಕುರುಹು 
ಶೇಷದಾಸಾಚಾರ್ಕರ ` ಸುವದನಾ ಭಾಸ್ಕರ " ಮುಂತಾದವು ಅಲ್ಲೊಂದು ಇಲ್ಲೊಂದರಂ 
ಆರಂಭಕಾಲದಲ್ಲಿ ಬಂದ ಕೆಲವೇ ಸಾಮಾಜಿಕ ನಾಟಕಗಳು. ಆದ್ದರಿಂದ ನಿಜವಾದ ಅರ್ಥದಲ್ಲಿ 
ಕೈಲಾಸಂ, ಶ್ರೀರಂಗರಿಂದಲೇ ಈ ಶತಮಾನದ ಎರಡನೆಯ ದಶಕದಿಂದ ಕನ್ನಡದಲ್ಲಿ 
ಹವ್ಕಾಸಿನಾಟಕ ಸಾಹಿತ್ಕ ಪರಂಪರೆ ಪ್ರಾರಂಭವಾಯಿತೆನ್ನಬಹುದು. ಈ ದೃಷ್ಟಿಯಿಂ॥ 
ಕನ್ನಡ ಹವ್ಯಾಸಿ ನಾಟಕ ಸಾಹಿತ್ಯ ಪರಂಪರೆಗೆ ಎಪ್ಪತ್ತೈದು ವರ್ಷಗಳ ಇತಿಹಾಸದಕ್ಕುತ್ತಡೆ 


ಕನ್ನಡದಲ್ಲಿ ಹವ್ಕಾಸಿನಾಟಕಗಳ ಸೃಷ್ಟಿಗೆ ಕಂಪನಿನಾಟಕಗಳು ಮುಖ್ಯ ಕಾರಃ 
ವೆನ್ನುವುದು ಒಂದು ಅರ್ಥದಲ್ಲಿ ವಿಪರ್ಮಾಸವೆನ್ನಿಸಿದರೂ ವಾಸ್ತವ. ಸಮಕಾಲೀನ ಪ್ರಜ್ಞೆಯಿಂ॥ 
ವಿಮುಖರಾಗಿದ್ದಲ್ಲದೇ ಐತಿಹಾಸಿಕ ನಾಟಕಗಳನ್ನು ತಮ್ಮದೇ ಆದ ಶೈಲಿಯಲ್ಲಿ ಪ್ರದರ್ಶಿಸುತ 
ಬಂದ ಕಂಪನಿ ನಾಟಕಗಳು ಬರಬರುತ್ತ ಜನರ ಮನಸ್ಸನ್ನು ಮೊದಲಿನಂತೆ ರಂಜಿಸದಾದವ 
ಬ್ರಿಟಿಷ ವಸಾಹತುಶಾಹೀ ವ್ಯವಸ್ಥೆ, ಇಂಗ್ಲೀಷ ಶಿಕ್ಷಣ, ಪಾಶ್ಚಾತ್ಮ ನಾಗರಿಕತೆಗಳ ಪರಿಣಾವ 
ವಾಗಿ ಹೊಸರೀತಿಯ ಮಧ್ಯಮವರ್ಗ ಭಾರತದಲ್ಲಿ, ಅದರಂತೆ ಕರ್ನಾಟಕದಲ್ಲಿ ಸೃಷಿ 
ಯಾಗಿತ್ತು. ಅವರನ್ನು ಆಕರ್ಷಿಸಬಲ್ಲ ತಾಕತ್ತು ವೃತ್ತಿರಂಗಭೂಮಿಯ ನಾಟಕಗಳಿ! 
ಇಲ್ಲವಾಗಿತ್ತು. ಸವಕಲಾಗಿರುವ ಮೌಲ್ಕಗಳ ಪ್ರದರ್ಶನ, ಆದರ್ಶೀಕೃತ ಪಾತ್ರಗಳ: 
ಅಸಹಜ ವೇಷಭೂಷಣಗಳು, ಕೃತಕ ಸಂಭಾಷಣೆಗಳು, ಅಭಿನಯಾತಿರೇಕ, ಹಿಡಿತವಿಲ್ಲ! 
ನೆರಳು ಬೆಳಕಿನ ವ್ಯವಸ್ಥೆ ಮುಂತಾದವುಗಳಿಂದಾಗಿ ವಿದ್ಯಾವಂತ ಪ್ರೇಕ್ಸಕರು ಬೇಸತ್ತಿದ್ದರು 
ಷೇಕ್ಸಪಿಯರನ ಅನುವಾದ ನಾಟಕಗಳೂ ರಂಗದ ಮೇಲೆ ಪರಿಣಾಮಕಾರಿ ಯಾ 
ಮೂಡಿಬರದೇ ಹೊಸ ಬಗೆಯ ಪ್ರಯೋಗಗಳಿಗಾಗಿ ಜನ ಕಾತರಿಸಿದ್ದರು. ನಾಟಕ, ಇತ 
ಕಲಾಸಾಹಿತ್ಕ ಪ್ರಕಾರಗಳಿ ಗಿಂತಲೂ ಹೆಚ್ಚು ಪ್ರಜ್ಞಾಶೀಲವಾದ ಮತ್ತು ಸ್ವಯಂ ಪ್ರಜ್ಞೆಯಿಂ 
ಕೂಡಿರುವ ಪ್ರಕಾರ. ಕಂಪನಿ ನಾಟಕಗಳು ದೃಶ್ಯರಚನೆ ಮತ್ತು ಸಂಗೀತಗಳ ಮೂಲ 
ಮನರಂಜನೆಯನ್ನು ಒದಗಿಸಿದರೂ ನಾಟಕ ಪ್ರಯೋಗಗಳನ್ನು ಒಂದು ಮಹತ್ವದ ಕಲೆಯಾ 


೧೦೭ 


ಈ ಅವುಗಳಿಗೆ ಸಾಧ್ಯವಾಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಆಂಗ್ಲವಿದ್ಯಾಭ್ಮಾಸವನ್ನು ಪಡೆದು 
ಲ್ಲಿಯೇ ಬಹುಕಾಲವಿದ್ದು, ಅಲ್ಲಿಯ ನಾಟಕ ಸಾಹಿತ್ಯ ಹಾಗೂ ರಂಗಪರಂಪರೆಯನ್ನು 
ಕಾಗಿ ಅಭ್ಯಾಸಮಾಡಿ, ಕರ್ನಾಟಕಕ್ಕೆ ಹಿಂತಿರುಗಿದ ಕೈಲಾಸಂ, ಶ್ರೀರಂಗರು ಹೊಸಬಗೆಯ 
ಕೋಗಗಳನ್ನು ಹುಟ್ಟುಹಾಕಿದರೆನ್ನಬಹುದು. 


ಇಪ್ಪತ್ತನೆಯ ಶತಮಾನದ ಮೊದಲದಶಕದಲ್ಲಿ ಧಾರವಾಡದ ಭಾರತಕಲೋತ್ತೇಜಕ 
[೫ ಸಮಾಜ (೧೯೦೪) ಬೆಂಗಳೂರಿನ ಅಮೆಚೂರ್‌ ಡ್ರಾಮಾಟಿಕ್‌ ಅಸೋಸಿಯೇಷನ್‌ 
) ಮುಂತಾದ ಹವ್ಕಾಸಿ ಕಲಾತಂಡಗಳು ಉದಯಿಸಿ ಹವ್ಕಾಸಿ ರಂಗಭೂಮಿಯ 
ನಿಗಿ ಕೆಲವರಿಂದ ನಾಟಕ ಬರೆಸತೊಡಗಿದರು. ಉತ್ತಮ ನಾಟಕಗಳಿಗಾಗಿ, ಬೆಂಗಳೂರಿನ 
ೂರ್‌ ಸಂಸ್ಥೆ ೧೯೧೯ರಲ್ಲಿ ನಾಟಕ ರಚನಾ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ಅದರಲ್ಲಿ 
)ರವರ ` ಟೊಳ್ಳುಗಟ್ಟಿ' ಪ್ರಥಮ ಬಹುಮಾನವನ್ನೂ, ಸಂಸರ ` ಸುಗುಣಗಂಭೀರ ' 
ಯ ಬಹುಮಾನವನ್ನೂ ಗಿಟ್ಟಿಸಿಕೊಂಡವು. ಇಲ್ಲಿಂದ ಮುಂದೆ ಲಿಖಿತನಾಟಕಗಳು 
ಖಾಗತೊಡಗಿದವು. ಅನೇಕರು ಈ ಕ್ಷೇತ್ರದಲ್ಲಿ ಪ್ರಯೋಗಗಳನ್ನು ನಡೆಸತೊಡಗಿ 
ಗೆಯ ನಾಟಕಗಳ ಸೃಷ್ಟಿಗೆ ಕಾರಣರಾದರು. ಕನ್ನಡದಲ್ಲಿ ಹವ್ಕಾಸಿ ರಂಗಭೂಮಿ 
ನಾಟಕ ಸಾಹಿತ್ಯದ ನಂಟು ಈ ಬಗೆಯಲ್ಲಿ ಪ್ರಾರಂಭವಾಗಿದ್ದರೂ, ಮುಂದೆ ಕನ್ನಡದಲ್ಲಿ 
ಕಾದ ನಾಟಕ ಸಾಹಿತ್ಯವೆಲ್ಲ ರಂಗಭೂಮಿಯ ಸಲುವಾಗಿಯೇ ರಚಿಸಿದ್ದು ಎನ್ನುವಂತಿಲ್ಲ. 
ಭೂಮಿ ನಾಟಕ ಸಾಹಿತ್ಯವನ್ನೇ ಯಾವಾಗಲೂ ಅವಲಂಬಿಸಿಲ್ಲ ಅದಕ್ಕೆ ಸಾಹಿತ್ಯಕೃತಿ 
ರೃವೇನಲ್ಲ ಎಂಬುದೂ ನಿಜ. ನಮ್ಮ ಜನಪದ ರಂಗಭೂಮಿ ಇದನ್ನು ಸಾಬೀತು 
ುತ್ತದೆ. ಆಧುನಿಕ ನಾಟಕಕಾರರಲ್ಲಿ ಕೆಲವರು ರಂಗಭೂಮಿಯೊಂದಿಗೆ ನಿಕಟ 
ವಿಟ್ಟುಕೊಂಡವರು. ಅಂಥವರು ರಂಗಸಾಧ್ಯತೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ 
ರಚಿಸಿದ್ದಾರೆ. ಇತ್ತೀಚಿನ ಅನೇಕ ನಾಟಕಗಳು ರಂಗಭೂಮಿಯಲ್ಲಿ ಪ್ರಯೋಗಗಳಿಂದ 
ತಗೊಂಡೇ ಮುದ್ರಣಗೊಳ್ಳುತ್ತಿವೆ. ಮತ್ತೆ ಕೆಲವರಿಗೆ ರಂಗಭೂಮಿ, ನಾಟಕ 
ಳನ್ನು ಒದಗಿಸಿದೆ. ಆದ್ದರಿಂದ ಕಾದಂಬರಿ ಕಾವ್ಯಗಳ ಹಾಗೆಯೇ ಅಂಥವರಿಗೆ ನಾಟಕವೂ 
ಸಾಹಿತ್ಯ ಮಾಧ್ಯಮವಾಗಿದೆ. ಮತ್ತೆ ಕೆಲವು ಲೇಖಕರಿಗೆ ರಂಗಭೂಮಿಯ ನೇರ 
ವೇ ಇಲ್ಲ. ಈ ಬಗೆಯ ನಾಟಕಗಳು ರಂಗಪ್ರಯೋಗದ ದೃಷ್ಟಿಯಿಂದ ಸಾರ್ಥಕ 
ಬಹುದು ಅಥವಾ ಇರಲಿಕ್ಕಿಲ್ಲ. ಕೆ. ವಿ. ಸುಬ್ಬಣ್ಣನಂಥವರು ನಾಟಕ ಸಾಹಿತ್ಯ 
ಟ[ಮವೇ ಬೇರೆ, ನಾಟಕ ರಂಗಮಾಧ್ಯಮವೇ ಬೇರೆ. ಅವುಗಳನ್ನು ವಿಮರ್ಶಿಸುವ 
ದಂಡಗಳೂ ಬೇರೆ ಬೇರೆ ಇರಬೇಕು ಎಂದು ಅಭಿಪ್ರಾಯಪಡುತ್ತಾರೆ (ಸುಬ್ಬಣ್ಣಕೆ. 
೯೯೨ ಪ್ರ. ೮೪) ಉಳಿದೆಲ್ಲ ಸಾಹಿತ್ಯ ಪ್ರಕಾರಕ್ಕಿಂತ ನಾಟಕ ಸಾಹಿತ್ಯ ಪ್ರಕಾರ 
ರಿ ವಾದ ಕಲೆಯಾಗಿದ್ದು, ನಾಟಕ ಸಾಹಿತ್ಯ ಮತ್ತು ರಂಗಭೂಮಿ ಒಂದರಿಂದ 
ತಂದು. ಪ್ರಭಾವಿತವಾಗಿರುವುದರಿಂದ ಸದ್ಮ ಹವ್ಮಾಸಿನಾಟಕಸಾಹಿತ್ಮವನ್ನು ಕುರಿತು 
ಮಾಡುವಾಗ ಸಹಜವಾಗಿಯೇ ರಂಗಭೂಮಿ ಪ್ರಸ್ತಾಪಗೊಳ್ಳುವುದು ಅನಿವಾರ್ಯ 
ತ್ರದೆ. (ಅದಿಲ್ಲವಾದರೆ, ' ಹವ್ಕಾಸಿ' ಶಬ್ದಕ್ಕೆ ಅರ್ಥವಿಲ್ಲದಂತಾಗುತ್ತದೆ). ನಾಟಕ 
೪ ಉತ್ತಮ ಸಾಹಿತ್ಯ ಕೃತಿಯಾಗಲಿಕ್ಕೆ ರಂಗಭೂಮಿ ಎಷ್ಟರಮಟ್ಟಿಗೆ ಪೂರಕವಾಗುತ್ತದೆ. 
| ನಾಟಕೀಯತೆಯ ಪರಿಕಲ್ಪನೆಯಲ್ಲಿ `ಗೆಸ್ಟರ್‌' ಸ್ಥಾನಮಾನವೇನು ? ನಾಟಕದ 


ಸಾಹಿತ್ಕಿಕ ಭಾಷೆಯನ್ನು ರೂಪಿಸುವಲ್ಲಿ ' ಗೆಸ್ಟರ್‌ ' ಎಂತಹ ಪಾತ್ರವಹಿಸುತ್ತವೆ. 
ಪ್ರಶ್ನೆಗಳು ಪ್ರಸನ್ನರು ಹೇಳುವಂತೆ ಚರ್ಚೆಯಾಗದೆ ಹಾಗೆಯೇ ಉಳಿದು ಬಿಡು 
(ಪ್ರಸನ್ನ ೧೯೮೫ ಪು. ೫೨) ಪಾಶ್ಚಿಮಾತ್ಮ ರಂಗಭೂಮಿಯ ಪರಂಪರೆ ಮತ್ತು ಸಾಹಿತ್ಯ 
ಅಧ್ಯಯನದ ಪ್ರಭಾವದಿಂದಾಗಿ ಹವ್ಮಾಸಿ ನಾಟಕ ಸಾಹಿತ್ಯ ಕನ್ನಡದ ಇತರ ಸಾಹಿ 
ಪ್ರಕಾರಗಳಿಗಿಂತ ಹೆಚ್ಚಿನ ಬದಲಾವಣೆಗಳಿಗೆ ಒಳಗಾಗಿದೆ. ಕೆಲವು ಪ್ರವೃತ್ತಿಗಳಂತೂ 
ಬಂದು ಆಗ (ತಾತ್ಕಾಲಿಕ ) ಹೊರಟು ಹೋಗಿವೆ. ಪ್ರಕಾಶ ಕಂಬತ್ತಳ್ಳಿ ಗುರುತಿಸಿರುವ 
ವಾಸ್ತವಿಕ ರಂಗಭೂಮಿ, ಅಸಂಗತರಂಗಭೂಮಿ, ಬ್ರೆಕ್ಟ್‌ನ್‌ ಎಪಿಕ್‌ ರಂಗಭೂಮಿ, ಮ 
ಆಧುನಿಕ ಜಾನಪದ ರಂಗಭೂಮಿ, ಬೀದಿ ರಂಗಭೂಮಿ, ರಾಜಕೀಯ ಬಗೆ 
ರಂಗಭೂಮಿಗಳ ರಂಗಸಿದ್ದಾಂತಗಳ ಪ್ರಭಾವಗಳು ಕನ್ನಡ ನಾಟಕ ಸಾಹಿತ್ಯದ ಮೇಲೂ ಆ 
(ಕೃಷ್ಣಯ್ಮ ಎಂ. ಎಚ್‌. ೧೯೯೧ ಪುಟ ೬೧) ಈ ಹಿನ್ನೆಲೆಯಲ್ಲಿ ಕನ್ನಡ ಹವ್ಮಾಸಿ ನಾ 
ಸಾಹಿತ್ಯ ಪ್ರವೃತ್ತಿಗಳನ್ನು ಅವಲೋಕಿಸೋಣ. 


ಕನ್ನಡ ನಾಟಕಗಳಲ್ಲಿ ವಾಸ್ತವತೆ ಇಗ್ಗಪ್ಪ ಹೆಗಡೇ ವಿವಾಹ ಪ್ರಹಸನ ನಾ 

ದಿಂದಲೇ ಪ್ರಾರಂಭವಾಗುತ್ತದೆ. ಅತ್ಯಂತ ಸಹಜವಾದ ಆಡುಮಾತಿನಲ್ಲಿ ಹವ್ಮಕ ಸಮಾಃ 
ಅಂದಿನ ವಾಸ್ತವದ ಚಿತ್ರಣವನ್ನು ನಾಟಕಕಾರರು ನೀಡಿದ್ದಾರೆ. ಅದನ್ನು ಬಿಟ್ಳ 
" ಕೈಲಾಸಂ'ರವರ ಕೃತಿಗಳಿಗೇ ನಾವು ಬರುತ್ತೇವೆ. ನಾಟಕಗಳ ಆಶಯವನ್ನು ಅವರು ತಠ 
ಮೊದಲ ನಾಟಕ 'ಟೊಳ್ಳುಗಟ್ಟಿ'ಯಲ್ಲಿಯೇ ಸೂಚಿಸಿದ್ದಾರೆ. ಪಾಶ್ಚಾತ್ಮ ನಾಗರೀಕ: 
ಪ್ರಭಾವದಿಂದ ತನ್ನತನವನ್ನು ಕಳೆದುಕೊಳ್ಳುತ್ತಿದ್ದ, ಭಾರತೀಯ ಸಮಾಜವನ್ನು ಕೈಲಾಃ 
ತಮ್ಮ ನಾಟಕಗಳಲ್ಲಿ ವಿಡಂಬಿಸಿ ತೋರಿಸಿದರು. ಕೆ. ಮರುಳಸಿದ್ದಪ್ಪನವರು `ಟೊಳ್ಳು 
'ಯ ಬಗ್ಗೆ ವಿಮರ್ಶಿಸುತ್ತಾ `ಪಾಶ್ಚಾತ್ಮ ಸಂಸ್ಕೃತಿಯು ನಮ್ಮ ಸಮಾಜದ ಉನ 
ಮೌಲ್ಯಗಳನ್ನು ಬೆಂಕಿಯಾಗಿ ದಹಿಸುತ್ತಿರುವಾಗ ಈ ಮೌಲ್ಕಗಳನ್ನು ಕಾಪಾಡಲು ಮಾಧ 
ನಂತಹ ಧೀರರುಬೇಕು. ಪುಟ್ಟುವಿನಂತಹ ಪುಸ್ತಕದ ಹುಳುಗಳಲ್ಲವೆಂಬ ಸಂದೇಶ ಇಲ್ಲಿದ 
ಪೂರ್ಲವಾಗಿದೆ. "ಎಂದಿದ್ದಾರೆ. (ಮರುಳಸಿದ್ದಪ್ಪ ಕೆ. ೧೯೯೩ ಪು. ೨೨೫) ಕೈಲಾಸಂ 
ಹದಿನೇಳು ನಾಟಕಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ` ಪೋಲಿಕಿಟ್ಟಿ' ಬಂಡ್ವಾಳಿಲ್ಲದ 
ಅಮ್ಮಾವ್ರ ಗಂಡ', ಹುತ್ತದಲ್ಲಿಹುತ್ತ ' ,` ಗಂಡಸ್ಥತ್ರಿ' ಮುಂತಾದವು ಪ್ರಸಿದ್ಧಿ ಪಡೆದ 
ಸಾಮಾಜಿಕ ಪ್ರತಿಷ್ಠೆ ಮತ್ತು ಡಂಭಾಚಾರಗಳ ವಿಡಂಬನೆ ಕೈಲಾಸಂ ಎಲ್ಲ ನಾಟಕಗಳ ) 
ಕಂಡುಬರುತ್ತವೆ. ಈ ನಾಟಕಗಳೆಲ್ಲ ಪ್ರಹಸನವರ್ಗಕ್ಕೆ ಸೇರಿದವು. ವಿಡಂಬ 
ಮೂಲಕವಾಗಿಯೇ ಸಮಾಜದ ದೋಷಗಳನ್ನು, ಸಮಸ್ಯೆಗಳನ್ನು ಎತ್ತಿತೋರಿಸುವಂತಹ 
ಷಾ, ಇಬ್ಬನ್‌, ಗಾಲ್ಲವರ್ದಿ ಮೊದಲಾದವರ ನಾಟಕಗಳಿಂದ ಸ್ಫೂರ್ತರಾಗಿ ಕೈಲಾಸಂ ಕನ್ನಡದ 
ನಾಟಕಗಳನ್ನು ರಚಿಸಿದರು. ಆದರೆ ಅವರಿಗೆ ಷಾ ಅಥವಾ ಇಬ್ಬನ್‌ ಅವರ ಮೂಲ ಭ 
ಕಾಳಜಿಗಳಾಗಲೀ ಅಥವಾ ತಂತ್ರದ ಬಗ್ಗೆ ಅವರಿಗಿದ್ದ ಎಚ್ಚರವಾಗಲೀ ದಕ್ಕದೇ ಹೊ 
ಆದರೆ ಕನ್ನಡಕ್ಕೊಬ್ಬನೇ ಕೈಲಾಸಂ ' ಎಂಬ ಪ್ರಸಿದ್ದಿ ಅವರಿಗೆ ಬಂದಿರುವದು ನಾಟಕದ 
ಅವರು ಬಳಸಿದ ವಿಶಿಷ್ಟ ಭಾಷಾಪ್ರಯೋಗದಿಂದ ಮತ್ತು ಪಾಶ್ಚಾತ್ಮ ನಾಟಕಗಳಿಂದ ಷ 
ಸಂವಿಧಾನ ಕೌಶಲ ಹಾಗೂ ಮಾತಿನ ಚಮತೃತಿಗಳಿಂದಾಗಿ. ಕೈಲಾಸಂ ನಾಟಕ ಭಾ 
ಅನನ್ಮವೆನಿಸಿದರೂ ಅದು, ವಿದ್ಕಾವಂತ ಮಧ್ಮಮವರ್ಗಕ್ಕೆ ಮುಖ್ಯವಾಗಿ ಸೀಮಿತವಾಯಿ 


ನಾಟಕ ೧೦೯ 


ನಾಟಕಮಾಧ್ಯಮಕ್ಕೆ ಅವಶೃವಿದ್ದ ಕ್ರಿಯಾತ್ಮಕತೆಯನ್ನು ಸಂಪೂರ್ಣವಾಗಿ ಪಡೆದು 
ಲಾರದೇ ಹೋಯಿತು. ಇಷ್ಟಿದ್ದರೂ ಕೈಲಾಸಂ ಕನ್ನಡ ನಾಟಕಗಳಿಗೆ ವಾಸ್ತವತೆಯ ತಳಹದಿಯನ್ನು 
ರು. ಅವರ ನಾಟಕಗಳಲ್ಲಿ ಚಿತ್ರಿತವಾದ ಸಮಸ್ಯೆಗಳು ಇಂದು ಆ ಪ್ರಮಾಣದಲ್ಲಿ 
ದರೂ ಅವುಗಳಿಗೆ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವಿದ್ದೇ ಇದೆ. 


ಕೈಲಾಸಂ ರವರ ಚೊತೆಗೆ `ಸಂಸ 'ರೂ ನಾಟಕ ರಚನೆಯನ್ನು ಪ್ರಾರಂಭಿಸಿದರು. 

ಕೈಲಾಸಂ ಪ್ರಮುಖವಾಗಿ ಸಾಮಾಜಿಕ ಸಮಸ್ಯೆಗಳನ್ನು ತಮ್ಮ ನಾಟಕಗಳಲ್ಲಿ ಚಿತ್ರಿ ಸುವ 
ತ್ನ ಮಾಡಿದರೆ, ಸಂಸರು ಐತಿಹಾಸಿಕ ವಸ್ತುಗಳ ಮೊರೆಹೋದರು. ಅವರು ಸುಮಾರು 

ಗಳನ್ನು ಬರೆದಿದ್ದಾರೆನ್ನಲಾಗುತ್ತದೆ. ಆದರೆ ನಮಗವರು ಉಳಿಸಿದ್ದು ಕೇವಲ ಆರು 
ಕಗಳನ್ನು. ಇವೆಲ್ಲವೂ ಮೈಸೂರು ಅರಸರಿಗೆ ಸಂಬಂಧಿಸಿದವು. ಸಂಸರು ಸಂಸ್ಕೃತ ನಾಟಕ 
ಪರೆ ಮತ್ತು ಷೇಕೃಪಿಯರನ ನಾಟಕಗಳ ಪ್ರಭಾವಗಳಿಗೆ ಒಳಗಾದರೂ ಪಾತ್ರರಚನೆ 
ಶಿ ಸಂಭಾಷಣಾ ಚಾತುರ್ಯಗಳಲ್ಲಿ ತಮ್ಮದೇ ವಿಶಿಷ್ಟತೆಯನ್ನು ಹೊಂದಿದ್ದಾರೆ. ಕನ್ನಡಕ್ಕೆ 
ಶ್ರಿಕ ನಾಟಕಗಳ ರಚನಾ ತಂತ್ರವನ್ನು ನೀಡಿದುದು ಅವರ ದೊಡ್ಡ ಕೊಡುಗೆ. ಜೊತೆಗೆ 
ಭೂಮಿಯ ನೇರ ಸಂಪರ್ಕ ಅವರಿಗೆ ಕೆಲಮಟ್ಟಿಗೆ ದೊರಕಿದ್ದು ಅದ್ಭುತವಾದ ರಂಗಪ್ರಜ್ಞೆ 
| ನಾಟಕಗಳಲ್ಲಿದೆ. `ವಿಗಡ ವಿಕ್ರಮರಾಯ ,' ` ಬಿರುದಂತೆಂಬರಗಂಡ ', ಸುಗುಣಿ 
ಭೀರ ' ಮುಂತಾದವು ಅವರ ನಾಟಕಗಳು. ವಿಗಡ ವಿಕ್ರಮರಾಯ ಸಂಸರ ನಾಟಕಗಳಲ್ಲೇ 
ಕ ವಾದುದು. ವಿಕ್ರಮರಾಯನ ಪಾತ್ರ ಚಿತ್ರಣದಲ್ಲಿ ಸಂಸರ ಪ್ರತಿಭೆ ಅಸಾಧಾರಣವಾಗಿ 
" ಮಾಡಿದೆ. ವೇಗವಾದ ಕಥಾ ನಿರೂಪಣೆ, ಸ್ಪಷ್ಟವಾಗಿ ಮೂರ್ತವೆತ್ತ ಪಾತ್ರಗಳು, 
ಮುತ ಸಂಭಾಷಣೆ, ಸ್ವಾರಸ್ಕಕರ ಘಟನೆಗಳು ಮುಂತಾದವುಗಳಿಂದ ಸಂಸರ ನಾಟಕ 
ಉತ್ತಮವೆನಿಸಿಕೊಳ್ಳುತ್ತವೆ. ಇಷ್ಟಿದ್ದೂ ಅವರ ನಾಟಕಗಳಲ್ಲಿ ಹೆಚ್ಚಿನವು ರಂಗಭೂಮಿ 
್ನ ಕಂಡಿಲ್ಲ. 


ದುರಂತದ ಕಲ್ಪನೆ ಕನ್ನಡ ನಾಟಕಸಾಹಿತ್ಯದಲ್ಲಿ ಬಂದುದು ಆಚಾರ್ಯ ಬಿ. ಎಂ. 
ುವರ ಪ್ರಯತ್ನದಿಂದಾಗಿ. ಗ್ರೀಕ್‌ ಮಾದರಿಯ ದುರಂತನಾಟಕಗಳನ್ನು ಅವರು 
ಶೈ ಒದಗಿಸಿದರು. ಈಸ್ಕಿಲಸ್‌ನ ಅನುವಾದ ನಾಟಕವಾಗಿ ` ಫಾರಸಿಕರು' ಕೃತಿಯನ್ನು 
ಕ ನೀಡುವುದರೊಂದಿಗೆ, ರನ್ನನ ಗಧಾಯುದ್ಧವನ್ನು ಅಲ್ಪ ಬದಲಾವಣೆಯೊಂದಿಗೆ 
4 "ಉತ್ತಮ ದುರಂತ ನಾಟಕವನ್ನಾಗಿ ಪರಿವರ್ತಿಸಿ ತೋರಿಸಿದರು. ಇದಲ್ಲದೇ 
ಣ ಕತೆಯೊಂದನ್ನು ಆಯ್ದುಕೊಂಡು ಅದರಲ್ಲಿಯ ಅಶ್ವತ್ಥಾಮನ್‌ ಪಾತ್ರದಲ್ಲಿ 
ತದ ಕಲ್ಪನೆಯನ್ನು ಹೊಸದಾಗಿ ಸೃಷ್ಟಿಸಿದರು. ಹೀಗೆ ಬಿ. ಎಂ. ಶ್ರೀ ಕನ್ನಡದಲ್ಲಿಯೇ 
ಶ ನಾಟಕಗಳ ಹೊಸ ಸಾಧ್ಯತೆಗಳನ್ನು ತೋರಿಸಿದರು. ಈ ಸಾಜ ಮುಂದಿನ 
| 'ಹಾಹಿತ್ಯದ ಮೇಲಾಯಿತು. ಕುವೆಂಪುರವರ ` ಸ್ಮಶಾನ ಕುರುಕ್ಷೇತ್ರ ," ಬೆರಳ್‌ಗೆ 
' ಮುಂತಾದವು, ವಿ. ಸೀ ಯವರ "ಆಗ್ರಹ', ¥ ಈೀಾರನುಯ, ನವರ 
ಡೋದರಿ' ಗೋವಿಂದ ಪೈಯವರ ly we ಕೃತಿಗಳನ್ನು ಇಲ್ಲಿ 


ಬದು. 


ಜೆ ಕರ್ನಾಟಕ ಭಾರ 


ಕನ್ನಡ ನಾಟಕ ಕ್ಷೇತ್ರದಲ್ಲಿ ದೀರ್ಥಕಾಲ ಸೇವೆಗೈದವರು ಶ್ರೀರಂಗರು, ಅ; ರ 
ಮೊದಲ ನಾಟಕ `ಸ್ವಾರ್ಥತ್ಕಾಗ' ರಚಿತವಾದುದು ೧೯೨೦ ರಲ್ಲಿ ಶ್ರೀರಂಗರು ಸುಮಾರ 
ನೂರಕ್ಕೂ ಹೆಚ್ಚು ನಾಟಕಗಳನ್ನು ರಚಿಸಿದ್ದಾರೆ. ಕೈಲಾಸಂರವರಂತೆ ಇವರೂ ಇಂಗ್ಲೆಂಡಿನ 
ರಂಗಭೂಮಿಯ ನಿಕಟ ಪರಿಚಯ ಹೊಂದಿದವರು. ಕೈಲಾಸಂ ನಾಟಕಗಳಿಗಿಂತಲೂ ಇವಥ 
ನಾಟಕಗಳಲ್ಲಿ ಸಾಮಾಜಿಕಪ್ರಜ್ಞೆ ದಟ್ಟವಾಗಿದೆ. ಆರಂಭದ ನಾಟಕಗಳಲ್ಲಿ ಸಾಮಾಜಿಕ 
ಸುಧಾರಣೆಯ ಹಂಬಲ ತೀವ್ರವಾಗಿದೆ. ಹರಿಜನ್ವಾರದಂತಹ ನಾಟಕ ಸನಾತನಿಗಳಿಂದ ಕಃ 
ಟೀಕೆಗೆ ಒಳಗಾಯಿತು. 'ಶೋಕಚಕ್ರ 'ನಾಟಕದಲ್ಲಿ ಅವರು ಜನರ ಮೌಢ್ಯ ಕಪಟ ಮತ್ತು 
ಸ್ವಾರ್ಥಗಳನ್ನು ಎತ್ತಿ ತೋರಿಸಿದ್ದಾರೆ. ಸ್ವಾತಂತ್ರ್ಯೋತ್ತರ ಭಾರತದ ಪರಿಸ್ಥಿತಿಯು ಬದಲಾಗಡೆ 
ಇದ್ದದ್ದು ಅವರನ್ನು ಕಳವಳಕ್ಕೀಡುಮಾಡಿದೆ. ಹೀಗೆ ನಾಟಕದ ಮೂಲಕ ಸಾಮಾಜಿಕ 
ಬದಲಾವಣೆಯನ್ನು ಕುರಿತು ಏನಾದರೂ ಮಾಡಲು ಸಾಧ್ಯ ಎಂಬ ಆಶಯದಿಂದ ಪ್ರಾರಂಭ 
ವಾದ ಶ್ರೀರಂಗರ ನಾಟಕ ರಚನೆ, ಏನೂ ಮಾಡಲು ಸಾಧ್ಯವಿಲ್ಲವೆಂಬ ನಿರ್ಧಾರಕ್ಕೆ ಬಂದು, 
ಮುಂದಿನ ಹಂತದಲ್ಲಿ ತಟಸ್ತ ಧೋರಣೆಯನ್ನು ಹೊಂದಿದೆ. ಇದೇ ನಮ್ಮ ಸಾಮಾಜಿಕ 
ದುರಂತದ ಸಂಕೇತ ಆದರೂ ಶ್ರೀರಂಗರ ಕೊನೆ ಕೊನೆಯ ನಾಟಕಗಳಾದ `ರಂಗಭಾರತ" 
`ಕೇಳುಜನ ಮೇ ಜಯ' ಮುಂತಾದವು ತಟಸ್ಥ ಧೋರಣೆಯನ್ನು ಹೊಂದಿದ್ದರೂ 
ರಂಗಭೂಮಿಯ ಸಾಧ್ಯತೆಗಳ ದೃಷ್ಟಿಯಿಂದ ಪ್ರಯೋಗಶೀಲವೆನ್ನಿಸುತ್ತವೆ. ಶ್ರೀರಂಗರು' 
ಸಾಮಾಜಿಕ ಸಮಸ್ಕೆಗಳನ್ನಷ್ಟೇ ಅಲ್ಲ. ನಾಟಕದ ಸಮಸ್ಯೆಗಳನ್ನು ಚರ್ಚಿಸಲು ಕೂಡೆ" 
ನಾಟಕವನ್ನೇ ಮಾಧ್ಯಮವನ್ನಾಗಿ ಮಾಡಿಕೊಂಡಿದ್ದಾರೆ. ಕಂಪನಿ ನಾಟಕಗಳನ್ನು ಕುರಿತು ತೀವ್ರ | 
ಅಸಮಾಧಾನವನ್ನು ವಿಲಾಸ ಇವರೂ ವ್ಯಕ್ತಪಡಿಸಿದ್ದಾರೆ. ಸ ` ಪೂರ್ವರಂಗ ' ' 
ಉತ್ತರ ರಂಗ ' ಕತ್ತಲೆ ಬೆಳಕು ' 'ಅಪರಾಧಂಗಳ ಕ್ಷಮಿಸೋ ' ಮುಂತಾದ ನಾಟಕಗಳಲ್ಲಿ 
ನಾಟಕ, ನಿರ್ದೇಶಕ, ನಟ, ರಂಗಭೂಮಿಗಳನ್ನು ಕುರಿತು ತಾತ್ವಿಕವಾಗಿ ಬಹಳಷ್ಟು 
ಆಲೋಚಿಸಿದ್ದಾರೆ. ಹೊಸ ಹೊಸ ತಂತ್ರಗಳನ್ನು ಬಳಸಿದ್ದಾರೆ. ಶ್ರೀರಂಗರ ರಂಗಪ್ರಜ್ಞೆ 
ಭಾಷೆಯ ಕಠೋರವೃಕ್ತಿನಿಷ್ಠತೆಯ ತೊಡಕನ್ನು ಮೀರಿ, ಅವರ ಕೆಲವು ರ. 
ನಾಟಕೀಯ ಗುಣವನ್ನು ದೊರಕಿಸಿಕೊಟ್ಟಿದೆ. ಇದಕ್ಕೆ `ಕತ್ತಲೆ ಬೆಳಕು' ಉತ್ತಮ ಉದಾಹರಣೆ. 

ಶ್ರೀರಂಗರ ಇಂಥ ಪ್ರಯೋಗಗಳಿಂದಾಗಿ ಕನ್ನಡ ನಾಟಕ ಕ್ಷೇತ್ರದಲ್ಲಿ ಹೊಸ ಬಗೆಯ ನಾಟಕಗಳು. 
ಹುಟ್ಟಿ ಕೊಳ್ಳಲು ಚಾಲನೆ ದೊರಕಿದಂತಾಯಿತು. ರಂಗಭೂಮಿಯ ಆಧುನಿಕ ಸೌಕರ್ಮಗಳನ್ನು' 
ಬಳಸಿಕೊಂಡು ತಟಸ್ಮಧೋರಣೆಯಲ್ಲಿಯೂ ಶ್ರೀರಂಗರು ನಾಟಕ ಪ್ರಯೋಗಗಳಲ್ಲಿ ಹೊಸೆ 
ಸಾಧ್ಯತೆಗಳನ್ನು ಅನ್ವೇಷಿಸಿದರು. 


ಕೈಲಾಸಂ, ಶ್ರೀರಂಗರಂತೆಯೇ ಶಿವರಾಮಕಾರಂತರೂ ಪ್ರಯೋಗ ಪ್ರಿಯರೇ. ಷಾ 
ನಾಟಕಗಳನ್ನು ಕುರಿತು ಅವರೂ ಅಸಮಾಧಾನ ವ್ಯಕ್ತಪಡಿಸಿದವರೇ. ಕಾರಂತರು "ಗರ್ಭಗುಡಿ." 
`ಬಿತ್ತಿದ ಬೆಳೆ, ` ನಮ್ಮ ಜಾತಿ," ಹೇಗಾದರೇನು ' ಮುಂತಾದ ನಾಟಕಗಳನ್ನು ರಚಿಸಿರುವ 
ರಾದರೂ ಗರ್ಭಗುಡಿ'ಯಲ್ಲಿ ವೃಕ್ತವಾದ ಸಾಮಾಜಿಕ ಕಳಕಳಿ ಮಹತ್ವವಾದುದು. ಈ ನಾಟಕ 
ಧರ್ಮದ ಅವನತಿಯನ್ನು ಸಾಂಕೇತಿಕವಾಗಿ ನಿರೂಪಿಸುತ್ತದೆ. 


ಮಾಸ್ತಿಯವರ ಕಾಕನ ಕೋಟೆ'ಯೂ ನಾಟಕಸಾಹಿತ್ಯದ ದೃಷ್ಟಿಯಿಂದ ಗಮನಿಸ 
ಬೇಕಾದ ಕೃತಿಯೇ. ಮಾಸ್ತಿಯವರು ಒಟ್ಟು ಹದಿಮೂರು ನಾಟಕಗಳನ್ನು ಬರೆದಿದ್ದರೂ `ಕಾಕನೆ 


ಹವ್ಕಾಸಿ ನಾಟಕ ೧೧೧ 


ಕೋಟೆ" ಭಾಷಾ ದೃಷ್ಟಿಯಿಂದ ಮಹತ್ವ ಪಡೆಯುತ್ತದೆ. ` ಬೂಡು ' ಕಾಲಕ್ರಮದಲ್ಲಿ `ನಾಡಾ' 
ಗಿ ಪರಿವರ್ತನೆ ಹೊಂದುವ ಸಂಕೀರ್ಣ ಘಟ್ಟದ ಚಿತ್ರಣ ಕಾಡು ಕುರುಬರ ಕಥೆಯ ಮೂಲಕ 
ಮೂಡಿಬಂದಿದೆ. 


ಪೌರಾಣಿಕ ಮತ್ತು ಐತಿಹಾಸಿಕ ವಸ್ತುವನ್ನು ಆರಿಸಿಕೊಂಡರೂ ಅದನ್ನು ಸಮಕಾಲೀನ 
ಪ್ರಜ್ಞೆಗೆ ತಿರುಗಿಸಿಕೊಳ್ಳುವ ಪ್ರಯತ್ನ ಕುವೆಂಪುರವರ ಕೆಲವು ನಾಟಕಗಳಲ್ಲಿ ಕಂಡು ಬರುತ್ತದೆ. 
ವರ್ಣ ವರ್ಗ ಹೋರಾಟಗಳನ್ನು ಶೂದ್ರ ತಪಸ್ವಿ ,' ` ಬೆರಳ್‌ಗೆ ಕೊರಳ್‌ ,'` ಜಲಗಾರ' 
ದಂತಹ ನಾಟಕಗಳಲ್ಲಿ ಕಾಣುತ್ತೇವೆ. ಆದರೆ ಕುವೆಂಪು ನಾಟಕಗಳಿಗೆ ಬಳಸಿದ ಭಾಷೆ ಮಾತ್ರ 
ಹಳಗನ್ನಡ ಪ್ರೌಢ ಭಾಷೆಯಾಗಿದೆ. 


ಇದಕ್ಕೆ ತದ್ವಿರುದ್ಧವಾಗಿ ಬೇಂದ್ರೆಯವರ ನಾಟಕಗಳಲ್ಲಿ ಉತ್ತರ ಕರ್ನಾಟಕದ 
ಆಡುಮಾತಿನ ಪ್ರಯೋಗಗಳನ್ನು ಕಾಣುತ್ತೇವೆ. ಬೇಂದ್ರೆಯವರಲ್ಲಿ ಸಾಮಾಜಿಕ ಕಳಕಳಿಯೂ 
ಅಷ್ಟೇ ತೀವ್ರವಾಗಿದೆ. ಅವರ ಜಾತ್ರೆ." ಸಾಯೋ ಆಟ,' `ನಗೆಯ ಹೊಗೆ "'ಉದ್ದಾರ' 
ಮುಂತಾದ ನಾಟಕಗಳು ಈ ಮಾತಿಗೆ ನಿದರ್ಶನಗಳಾಗಿವೆ. 


ಶ್ರೀರಂಗರನ್ನು ಬಿಟ್ಟರೆ ನಟರಾಗಿ ನಾಟಕಕಾರರಾಗಿ ರಂಗಭೂಮಿಯ ಸಂಕರ್ಪವನ್ನು 
ದೀರ್ಥಕಾಲ ಇಟ್ಟುಕೊಂಡವರು ಪರ್ವತವಾಣಿಯವರು. ಇಂಗ್ಲೀಷ್‌, ಪ್ರೆಂಚ್‌, ರಷ್ಯನ್‌ ನಾಟಕಗಳ 
ಅನುವಾದ ರೂಪಾಂತರಗಳಿಂದಲೇ ಹೆಚ್ಚು ಪ್ರಸಿದ್ಧರು. ' ಬಹದ್ದೂರ ಗಂಡ" ನಾಟಕವಂತೂ 
ರಂಗಭೂಮಿಯ ಮೇಲೆ ೧೫೦ ಕ್ಕಿಂತ ಹೆಚ್ಚು ಪ್ರಯೋಗಗಳನ್ನು ಕಂಡಿದೆ. ಪರ್ವತವಾಣಿಯವರು 
"ಉಂಡಾಡಿ ಗುಂಡ', : ಬಣ್ಣದ್ದೊಂಬೆ', ವಿಪರ್ಯಾಸ ,' "ವಾರ್ಷಿಕೋತ್ಸವ ,''ರೋಗಾಲಾಪನೆ 
' ಮುಂತಾದ ಜನಪ್ರಿಯ ಪ್ರಹಸನಗಳನ್ನು ರಚಿಸಿದ್ದಾರೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು 
ಆಡುವದಕ್ಕೆ ಅನುಕೂಲವಾಗುವ ಅನೇಕ ನಾಟಕಗಳನ್ನು ರಚಿಸಿದ್ದಾರೆ. ಈ ಪರಂಪರೆಯಲ್ಲಿ 
ಎ. ಎಸ್‌. ಮೂರ್ತಿ, ದಾಶರಥಿ ದೀಕ್ಷಿತ, ನವರತ್ನರಾವ್‌, ಕೆ. ಗುಂಡಣ್ಣ, ಕ್ಷೀರಸಾಗರ 
ಮುಂತಾದವರು ಕೆಲವು ಉತ್ತಮ ಪ್ರಹಸನ ಗಳನ್ನು ರಚಿಸಿದ್ದಾರೆ. 


ಜಿ. ಬಿ. ಜೋಶಿಯವರು `ಕದಡಿದ ನೀರು ,' " ಮೂಕಬಲಿ ," ಸತ್ತವರ ನೆರಳು' 
`ನಾನೇ ಬಿಜ್ಜಳ ' ಮುಂತಾದ ಕೆಲವೇ ಸತ್ವಶಾಲೀ ನಾಟಕಗಳನ್ನು ರಚಿಸಿದ್ದಾರೆ. ಇವುಗಳಲ್ಲಿ 
ಕೆಲವು ಭಿನ್ನ ಭಾಷೆಯ ನಾಟಕಗಳ ಅಳವಡಿಕೆಯಾಗಿದ್ದಾರೂ ಉತ್ತರ ಕರ್ನಾಟಕದ ಆಡು 
ಮಾತನ್ನು ಬಳಸಿಕೊಂಡು ನಾಟಕ ಕಟ್ಟುವ ಶೈಲಿ ಅವರಿಗೆ ಕರಗತವಾಗಿದೆ. ಸತ್ತವರ ನೆರಳು' 
ಬಿ. ವಿ. ಕಾರಂತರ ನಿರ್ದೇಶನದಲ್ಲಿ ಅಪೂರ್ವ ಯಶಸ್ಸನ್ನು ಪಡೆದ ನಾಟಕ. ಗಟ್ಟಿಯಾದ 
ಕಥಾವಸ್ತು, ಆಡುಮಾತು ಹಾಗೂ ಜೀವನದ ಬಗೆಗಿನ ಆಪ್ತತೆ, ತಿಳಿವಳಿಕೆ ಮುಂತಾದವು 
ಗಳಿಂದ ಜೋಶಿಯವರ ನಾಟಕಗಳು ಸಾಂಪ್ರದಾಯಿಕವಾದರೂ ಮಹತ್ವ ಪೂರ್ಣವೆನಿಸುತ್ತವೆ. 
. ಆರ್‌. ಪಿ. ಕುಲಕರ್ಣಿಯವರ `ಗೌರಿ, ' ಕುರ್ತಕೋಟಿಯವರ ಆಮನಿ' ನಾಟಕಗಳು 
ಜಡಭರತರ ನಾಟಕಗಳ ಗುಂಪಿಗೆ ಸೇರುವಂತಿದ್ದು, ಭಾಷೆಯ ದೃಷ್ಟಿಯಿಂದ ಹಚ್ಚು 
ಶಿಷ್ಟವೆನ್ನುವಂತಿವೆ. 


೧೧೨ ಕರ್ನಾಟಕ ಭಾರತಿ 


ವೈಯಕ್ತಿಕತೆ, ಅನುಭವದ ಪ್ರಾಮಾಣಿಕತೆ, ಹೊಸಮೌಲ್ಕಗಳ ನಿಷ್ಠುರ ಶೋಧನೆ 
ಮೊದಲಾದವುಗಳಿಂದ ಕೂಡಿದ ಹೊಸ ದೃಷ್ಟಿಕೋನ ಮುಂದಿನ ನಾಟಕಕಾರರ ಕೃತಿಗಳಲ್ಲಿ 
ಕಂಡುಬರುತ್ತದೆ. ಪರಂಪರೆಯಲ್ಲಿ ಶೃದ್ಧೆಯನ್ನು ಕಳೆದುಕೊಂಡು ಸಮಕಾಲೀನ ಸಾಮಾಜಿಕ 
ಬದುಕಿನೊಂದಿಗೂ ಸಂಬಂಧವಿಲ್ಲದ ಮಧ್ಯಮವರ್ಗದ ಬುದ್ದಿಜೀವಿಗಳು ತಮ್ಮ ಏಕಾಕಿತನಕ್ಕೆ 
ಪರಿಹಾರ ಕಂಡುಕೊಳ್ಳದೆ ಪರಿತಪಿಸುತ್ತಿದ್ದಾರೆ. ನಾಟಕ ಮಾಧ್ಯಮದಲ್ಲಿ ಬದುಕಿನ ನಿಷ್ಮುರ 
ಅನ್ವೇಷಣೆಗೆ ತೊಡಗಿದ್ದಾರೆ. ಇಂಥ ಹುಡುಕಾಟದಲ್ಲಿ ನಡೆಸಿದ ಭಿನ್ನರೀತಿಯ ಪ್ರಯೋಗಗಳಿಂದ 
ಅನೇಕ ಉತ್ತಮ ನಾಟಕಗಳು ಕನ್ನಡದಲ್ಲಿ ಹುಟ್ಟಿಕೊಂಡವು. ಗಿರೀಶ್‌ ಕಾರ್ನಾಡ್‌, ಚಂದ್ರಶೇಖರ 
ಕಂಬಾರ, ಲಂಕೇಶ ಮುಂತಾದವರನ್ನು ಈ ದಿಶೆಯಲ್ಲಿ ಹೆಸರಿಸಬೇಕು. 


ಗಿರೀಶ್‌ ಕಾರ್ನಾಡರನ್ನು ಕುರಿತು ಬರೆಯುತ್ತಾ ಅನಂತಮೂರ್ತಿಯವರು ಆಧುನಿಕ 
ಪಶ್ಚಿಮ ನಾಟಕದಿಂದ ಪ್ರಭಾವಿತವಾಗಿ ಆ ಮೂಲಕ ಆಧುನಿಕತೆಯನ್ನು ನಾಟ್ಕ ಪ್ರಜ್ಞೆಯನ್ನು 
ತೀವ್ರವಾಗಿಸಿಕೊಂಡು ಜೊತೆಗೆ ಭಾರತೀಯತ್ವವನ್ನು ಅಂದರೆ ಸಮಕಾಲೀನ ಭಾರತೀಯ 
ಪರಿಸರದ ಔಚಿತ್ಯವನ್ನಿಟ್ಟುಕೊಂಡು ಬರೆಯುತ್ತಿರುವವರಲ್ಲಿ ಕಾರ್ನಾಡರೇ ಶ್ರೇಷ್ಠರೆಂದು 
ನನ್ನ ಅನಿಸಿಕೆ ಎಂದಿದ್ದಾರೆ. ಪುರಾಣಿಕತೆ ಅಥವಾ ಐತಿಹಾಸಿಕ ವ್ಯಕ್ತಿ ಸಂಗತಿಗಳ ಸ್ವೂಲ 
ವಿವರಕ್ಕೆ ಬಾಧೆ ತಟ್ಟದಂತೆ ವರ್ತಮಾನ ಪರಿಸರದಲ್ಲಿ ಪಾತ್ರಗಳ ಅಂತರಂಗವನ್ನು ಅತ್ಯಂತ 
ಸಮರ್ಥ ವಾಗಿ ವಿಶ್ಲೇಷಿಸುವ ಕಲೆ ಕಾರ್ನಾಡರಿಗೇ ವಿಶಿಷ್ಟವಾದುದು. ವೃಂಗದ ಮೂಲಕ 
ಒಟ್ಟು ವಸ್ತುವಿನಲ್ಲೇ ಹುದುಗಿದ ದ್ವೈತವನ್ನು ಅವರು ಅಭಿವ್ಯಕ್ತಗೊಳಿಸುವ ರೀತಿ ಅನನ್ಮ 
ವಾದುದು. ಇದನ್ನು ನಾವು 'ಯಯಾತಿ,'' ಹಯವದನ, ' `ತುಘಲಕ್‌'ಗಳಲ್ಲಿ 
ನೋಡಬಹುದು. ಮೂರು ನಾಟಕಗಳಲ್ಲಿಯೂ ಮನುಷ್ಯನ ಒಂಟಿತನ ಮತ್ತುದಿಗ್ರಮೆಯ 
ನೋವು ಪ್ರತಿಧ್ವನಿಸುತ್ತದೆ. 'ಹಯವದನ'ದಲ್ಲಿ ಪರಿಷ್ಕಾರಗೊಂಡ ಜಾನಪದ ರಂಗ 
ತಂತ್ರಗಳನ್ನು ನಿರೂಪಣೆಗೆ ಬಳಸಿಕೊಳ್ಳಲಾಗಿದ್ದು ಭಾಗವತ, ಹಿಮ್ಮೇಳ, ಮುಖವಾಡಗಳು, 
ವೇಷಭೂಷಣಗಳು ಸಂಗೀತ ಇವೆಲ್ಲಾ ನಾಟಕವನ್ನು ಶೈಲೀಕರಣಗೊಳಿಸಿವೆ. ` ತಲೆದಂಡ 
'ದಲ್ಲಿ ಬಸವಣ್ಣನ ಕಾಲದ ಐತಿಹಾಸಿಕ ಘಟನೆಯನ್ನು ಸಮಕಾಲೀನ ಪ್ರಜ್ಞೆಯಿಂದ ನೋಡಿದರೆ 
"ನಾಗಮಂಡಲ" ದಲ್ಲಿ ಜಾನಪದ ವಸ್ತುವನ್ನು ಆಧುನಿಕ ಪ್ರಜ್ಞೆಗೆ ಬಳಸಿಕೊಳ್ಳಲಾಗಿದೆ. 


ಆಸ್‌ಬೋರ್ನ್‌ನ ಪ್ರತಿಭಟನಾ ಮಾದರಿಯ ರಂಗಭೂಮಿ ಕನ್ನಡ ನಾಟಕಕಾರರ 

ಲೆ ವಿಶೇಷ ಪ್ರಭಾವವನ್ನು ಬೀರಿದಂತಿಲ್ಲ. ಲಂಕೇಶರಿಂದ ಕನ್ನಡಕ್ಕೆ ಅದು ಬಂದರೂ 
ಹೆಚ್ಚುಕಾಲ ಉಳಿಯದೇ ಹೋಯಿತು. ಲಂಕೇಶರು ಈ ಮಾದರಿಯಲ್ಲಿ 'ಟಿ. ಪ್ರಸನ್ನನ 
ಗ್ರಹಸ್ಥಾಶ್ರಮ' ಮತ್ತು ನನ್ನ ತಂಗಿಗೊಂದು ಗಂಡು ಕೊಡಿ ' ಎರಡು ನಾಟಕಗಳನ್ನು 
ಬರೆದಿದ್ದಾರೆ. ಈ ಕುರಿತು ಗಿರಡ್ಡಿಯವರು, `ಈ ನಾಟಕಗಳ ಮೂಲಕ ಲಂಕೇಶರು 
ಬಂಡುಗಾರ ಲೇಖಕರೆಂದು Angry Young Man ಇಮೇಜನ್ನು ಬೆಳಸಿಕೊಂಡರು. ಈ 
ನಾಟಕಗಳ ನಾಯಕರು ಹತಾಶರಾದ ಬಂಡುಗಾರ ಯುವಕರು ತಮ್ಮ ಸುತ್ತಲಿನ ವ್ಯವಸ್ಥೆಯ 
ವ್ಯಕ್ತಿಗಳ ಬದುಕಿನ ಟೊಳ್ಳುತನವನ್ನು ತಿವಿದು ತಿವಿದು ಎತ್ತಿ ತೋರಿಸುವುದರಲ್ಲಿ ಖುಷಿ 
ಪಡುವವರು ಈ ಕೇಂದ್ರಪಾತ್ರಗಳ ಕೋಪ ತಾಪಗಳ ಪ್ರತಾಪವೇ ನಾಟಕದ ಮುಖ್ಯದ್ವನಿ' 


ತೆ ನಾಟಕ ೧೧೩ 


ಕ 
ವ್ರ 


'ಎಂದಿದ್ದಾರ ( ಗಿರಡ್ಡಿ ಗೋವಿಂದ ರಾಜು, ೧೯೮೯ 5 ಪ್ರ. ೨೯) ಬಿರುಕು, ` ಗಿಳಿಯು 
' ಫಂಜರದೊಳಿಲ್ಲ', 'ಸಿದ್ಧತೆ,' ` ಕ್ರಾಂತಿ ಬಂತು ಕ್ರಾಂತಿ" ಪೋಲಿಸರಿದ್ದಾರೆ ಎಚ್ಚರಿಕೆ ", `ತೆರೆಗಳು' 
` ಸಂಕ್ರಾಂತಿ' ಮುಂತಾದ | ನಾಟಕಗಳಲ್ಲಿ ಕುಪಿತ ಮಾದರಿ ಇಲ್ಲದಿದ್ದರೂ ಅವು ಜನತೆಯಲ್ಲಿರುವ 
ಕಪಟನೀತಿ, ಕ್ರೌರ್ಯ ಅವ್ಕವಸ್ಥೆಗಳನ್ನು ಪದರ ಪದರವಾಗಿ ಅನಾವರಣ ಗೊಳಿಸುತ್ತ ಹೋಗುತ್ತವೆ. 
ಭಾಷೆಯ ಹರಿತವಾದ ಬಳಕೆಯಿಂದಾಗಿ ಲಂಕೇಶರ ನಾಟಕಗಳಲ್ಲಿ ವ್ಯಂಗ ವಿಡಂಬನೆಗಳು 
 ತೀಕ್ಷ್ಮವೆನ್ನಿಸುತ್ತವೆ. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ನಗರದಲ್ಲಿ ವಿದ್ಯಾ ವಂತರಾಗಿ ನೆಲಸುವ ಆಧುನಿಕ 
ತರುಣರ ವಿಶಿಷ್ಟ ಮನಸ್ತಿತಿ ಹೊಯ್ದಾಟ ಮತ್ತು ನೈಚ್ಛಾ ನುಸಂಧಾನಗಳನ್ನು ಕೆಲವು ಕೃತಿಗಳು 
ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ. ಲಂಕೇಶರ `ತೆರೆಗಳು' ನಾಟಕ ಭಿನ್ನರೀತಿಯದಿದ್ದು ಇದರಲ್ಲಿ 
ಅಸಂಗತ ನಾಟಕ ತಂತ್ರವನ್ನು ಬಳಸಿಕೊಳ್ಳಲಾಗಿದೆ. `ಕ್ರಾಂತಿ ಬಂತು ಕ್ರಾಂತಿ " ರಾಜಕೀಯ 
ಹೊಣೆಗೇಡಿತನವನ್ನು ನಿರೂಪಿಸಿದರೆ,: ` ಸಂಕ್ರಾಂತಿ' ಐತಿಹಾಸಿಕ ಸಂಗತಿಯನ್ನು ವರ್ತಮಾನದ 
ಪರಿಸರದಲ್ಲಿ ಪರಿಶೀಲಿಸುತ್ತದೆ. 


ಸ ಕನ್ನಡದಲ್ಲಿ ಅಸಂಗತನಾಟಕಗಳ ಪ್ರಭಾವ ಕೆಲವರ ಕೃತಿಗಳಲ್ಲಾದರೂ ಕಂಡು 
' ಬರುತ್ತದೆ. ಗಿರಡ್ಡಿ ಗೋವಿಂದರಾಜ ಅವರು ಈ ನಾಟಕಗಳ ತಾತ್ವಿಕ ಅಂಶಗಳ ಬಗ್ಗೆ 
' ಬರೆಯುತ್ತಾ, ` ಅಸಂಗತ ನಾಟಕಗಳ ಜೀವನ ದೃಷ್ಟಿ ಮುಖ್ಯವಾಗಿ ಜೀವನ ಅರ್ಥಹೀನ 
' ವಾದುದು. ಉದ್ದೇಶ ರಹಿತವಾದುದು. ಅಲೌಕಿಕವಾದುದು ಎಂಬುದನ್ನೇ ಸ್ಥಾಯಿಯಾಗಿ 
ಇಟ್ಟು ಕೊಂಡಿರುವಂತಹುದು. ಸಂವಹನ ದುಸ್ಸಾಧ್ಮತೆ ತನ್ನತನವನ್ನು ಕಂಡುಕೊಳ್ಳುವ 
ಸಮಸ್ಯೆ, ತೋರಿಕೆ ಮತ್ತು ವಾಸ್ತವಗಳ ನಡುವಿನ ಗೊಂದಲ, ವ್ಯಕ್ತಿಯ ಅಪರಿಚಿತೆ, ಏಕಾಂಗಿ 
ತನ ಮೌಲ್ಕರಹಿತ ಜಗತ್ತು ಇತ್ಯಾದಿ ಸ್ವಾಯಿಯ ಪರಿಮಿತಿಯ ಒಳಗೇ ಸುಳಿದಾಡುವ 
| ಸಂಚಾರಿಗಳು. ಜೀವನದ ಬಗೆಗಿನ ಈ ಬಗೆಯ ದೃಷ್ಟಿಕೋನ ನವ್ಯಸಾಹಿತ್ಯವನ್ನು ಆಳವಾಗಿ 
ಪ್ರಭಾವಿಸಿದ ಅಸ್ತಿತ್ವವಾದದ ಒಂದು ಭಾಗವೇ ಹಿಂದೆ. ಅಂತೆಯೇ ಮೇಲೆ ಸೂಚಿಸಿದ 
_ ಸಂಚಾರಿಗಳಲ್ಲಿ ಕೆಲವು ನವ್ಯಸಾಹಿತ್ಯದ ವಸ್ತುವಾಗಿಯೂ ಬಂದಿದೆ ಎಂದಿದ್ದಾ ರೆ.' (ಗಿರಡ್ಡಿ 
3 ಗೋವಿಂದರಾಜ ೧೯೮೯ ಪು. ೩3) ಅಸಂಗತ ನಾಟಕಗಳಲ್ಲಿ ಕೆಲವು ಜೀವನದ ಅಸಾಂಗತ್ಮವನ್ನು 
ಸುಸಂಗತವಾದ ಕಥೆ, ಪಾತ್ರ ಮಾತು ನಾಟ್ಯಶಿಲ್ಲಿಗಳ ಮೂಲಕ ತೋರಿಸಿದರೆ, ಮತ್ತೆ ಕೆಲವು 
' ಅದೇ ಅಸಾಂಗತ್ಯವನ್ನು ಅಷ್ಟೇ ಅಸಂಗತವಾದ ತಂತ್ರದ ಮೂಲಕ ತೋರಿಸಿವೆ. ಕನ್ನಡದಲ್ಲಿ 
| ನವ್ಮೆ ನಾಟಕಕಾರರಲ್ಲಿ ಅನೇಕರು ಅಸಂಗತ ನಾಟಕಗಳನ್ನು ಬರೆದಿದ್ದಾರೆ. ಚಂದ್ರ ಶೇಖರ 
' ಪಾಟೀಲರ ' ಕೊಡೆಗಳು, ' i ಅಪ್ಪ ', ' ಟಿಂಗರಬುಡ್ಡಣ್ಣ, , ಚಂದ್ರಶೇಖರ ಕಂಬಾರರ, 
. * ಚಾಳೇಶ,' `ನಾರ್ಸಿಸಸ್‌ ' `ನ ರತ್ನೆ ರ ಎಲ್ಲಿಗೆ, ಗೋಡೆ ಬೇಕೇ ಗೋಡ? ` ಬೊಂತೆ" 
ಚಂದ್ರಕಾಂತ ಕುಸುನೂರರ `ಮನೆ ' ಹಳ್ಳಾ ಕೊಳ್ಳಾನೀರು ' ತೇಜಸ್ವಿಯವರ ಯಮಳ 
' ಪ್ರಶ್ನೆ, ಚದುರಂಗರ `ಇಲಿಬೋನು 'ಆರ್ಯರ ಬಯಲು ಆಲಯದೊಳಗೇ ಸಾಗರ ಅವರ 
| ಸೈಟ್‌" ಮುಂತಾದವುಗಳನ್ನು ಹೆಸರಿಸಬಹುದು. ಗಿರೀಶ್‌ ಕಾರ್ನಾಡರ "ಹಯವದನ ', 
.. 'ತುಘಲಕಗಳಲ್ಲಿ', ಲಂಕೇಶರ ಬಿರುಕು, ಜಿ. ಬಿ. ಜೋಶಿಯವರ `ನಾನೇ ಬಿಜ್ಜಳ' ಗಳಲ್ಲಿಯೂ 
೫ ಟ್ರಸಂಗತತೆಯ ಅಂಶಗಳಿವೆ. ಸಂವಿಧಾನ ಶಿಲ್ಪ, ಪಾತ್ರ ರಚನೆ, ಸಂಭಾಷಣೆ ಸನ್ನಿವೇಶಗಳು 
| ಫೊದಲಿನ ನಾಟಕಗಳಿಗಿಂತ ಭಿನ್ನವಾದುದರಿಂದ ಅಸಂಗತ ನಾಟಕಗಳು ಕನ್ನಡಕ್ಕೆ ಅಷ್ಟು 
4 ಸುಲಭವಾಗಿ ಒಗ್ಗಿ ಕೊಳ್ಳಲಾರದೇ ಹೋದವು. ಇಂಥ ನಾಟಕಗಳ ರಚನೆಯೂ ತುಂಬಾ 


೧೧೪ ಕರ್ನಾಟಕ ಭಾರತಿ 


ಕಷ್ಟದ್ದು. ಆದರೆ ರಂಗ ಪ್ರಯೋಗದ ದೃಷ್ಟಿಯಿಂದ ಇವು ಹೊಸ ಸಾಧ್ಯತೆಗಳನ್ನು ದೊರಕಿಸಿ 
ಕೊಟ್ಟಿದ್ದನ್ನು ಮರೆಯುವಂತಿಲ್ಲ. 


` ಬ್ರೆಕ್ಟ್‌" ನ ಎಪಿಕ್‌ ರಂಗಭೂಮಿಯ ಸಿದ್ಧಾಂತ ಮೂಲತಃ ನಮ್ಮ ಭಾರತೀಯ ರಂಗ 
ಪರಂಪರೆಯಲ್ಲಿ ಹಾಸುಹೊಕ್ಕಾಗಿ ಇರುವುದೇ ಆಗಿದೆ. ವಾಸ್ತವ ರಂಗಭೂಮಿ ಅಸಂಗತ 
ರಂಗಭೂಮಿಗಳು ಕೆಲಕಾಲ ಅಸ್ತಿತ್ವದಲ್ಲಿದ್ದು ಕ್ರಮೇಣ ನಮ್ಮ ರಂಗಪರಂಪರೆಯಲ್ಲಿ ಚರ್ವಿತ 
ಚರ್ವಣವೆನ್ನಿಸಿದಾಗ ಪಶ್ಚಿಮದಿಂದ ಹೊಸತು ಎನ್ನುವಂತೆ ಬಂದ, ಆದರೆ ಹಳೆಯ 
ಪರಂಪರೆಯಲ್ಲಿದ್ದ ತಂತ್ರಗಳೇ ಎಪಿಕ್‌ ರಂಗಭೂಮಿ ಸಿದ್ಧಾಂತಗಳಲ್ಲಿದ್ದವು. ಪ್ರೇಕ್ಷಕರನ್ನು 
ತಲ್ಲೀನರಾಗದಂತೆ ತಡೆಯುವ, ಜೀವನ ಬೇರೆ, ನಾಟಕದ ಅನುಭವ ಬೇರೆ ಎಂದು ಎಚ್ಚರಿಸುವ 
ವಿಧಾನಗಳು ಸ್ವಗತ, ಪ್ರತ್ಕಕ್ಸ, ಅತ್ಮಗತಗಳಲ್ಲದೇ ಸೂತ್ರಧಾರ. ಮೇಳ, ಹಾಡು ಕುಣಿತ 
ರಂಗಸಜ್ಜಿಕೆ, ಭಾಷೆ ಮತ್ತು ವೇಷಗಳಲ್ಲಿವೆ. ಹೀಗೆ ನಾಟಕದ ರೀತಿಗೆ ಮುಖ್ಯವಾಗಿ ಸಂಬಂಧಿಸುವ 
ಈ ಕಲ್ಪನೆಗಳಿಂದ ಪ್ರಚೋದಿತರಾಗಿ, ಕನ್ನಡದಲ್ಲಿ ಕೆಲವರು ಉತ್ತಮ ನಾಟಕಗಳನ್ನು ರಚಿಸಿದ್ದಾರೆ. 
ಇದರಿಂದ ಒಂದರ್ಥದಲ್ಲಿ ಹಿಂದೊಮ್ಮೆ ಕಳಚಿದ ಕೊಂಡಿಯನ್ನು ಬೆಸೆಯುವ ಪ್ರಯತ್ನ 
ಮಾಡಿದಂತಾಗಿದೆ. ಈ ತಂತ್ರವನ್ನು ಪ್ರಜ್ಞಾ ಪೂರ್ವಕವಾಗಿ ಬಳಸಿದವರೆಂದರೆ ಗಿರೀಶ್‌ ಕಾರ್ನಾಡ್‌, 
ಚಂದ್ರಶೇಖರ ಕಂಬಾರ್‌, ಎಚ್‌. ಎಮ್‌. ಚೆನ್ನಯ್ಯ, ನಿಸರ್ಗ ಪ್ರಿಯ ಚಂದ್ರಶೇಖರ ಪಾಟೀಲ 
ಮುಂತಾದವರು. ಕಾರ್ನಾಡರ ' ಹಯವದನ ', ರೀತಿಯಲ್ಲಿ ಎಪಿಕೆ ರಂಗಭೂಮಿ ಮಾದರಿಯ 
ನಾಟಕಕ್ಕೆ ಉದಾಹರಣೆಯಾಗಬಲ್ಲುದು . ಹಾಡು, ಕುಣಿತಗಳು ಜೊತೆಗೆ ಮುಖವಾಡಗಳು, ಗೊಂಬೆ, 
ಮೂಕಾಭಿನಯ, ದೈವೀಶಕ್ತಿಯ ಪ್ರಕಟಣೆ ಇತ್ಕಾದಿತಂತ್ರಗಳೂ ಇಲ್ಲಿ ಕೂಡಿಕೊಂಡಿವೆ. 


ಜಾನಪದ ತಂತ್ರವನ್ನು ಆಧುನಿಕ ನಾಟಕಗಳಿಗೆ ಬಳಸುತ್ತಿರುವವರಲ್ಲಿ ಕಂಬಾರರು ಮುಖ್ಯರು. 
`ಯಷ್ಯಶೃಂಗ ', ಜೋಕುಮಾರಸ್ವಾಮಿ `` ನಾಯೀಕಥೆ ', 'ಕಾಡುಕುದುರೆ', 'ಸಿರಿಸಂಪಿಗೆ' 
ಮುಂತಾದ ನಾಟಕಗಳನ್ನು ಇಲ್ಲಿ ಹೆಸರಿಸಬಹುದು. ' ಬುಷ್ಕಶೃಂಗ'ದಲ್ಲಿ ಜಾನಪದ ವಸ್ತುವಿಗೆ 
ಪುರಾಣಕಥೆಯ ಸಾಂಕೇತಿಕ ಹಿನ್ನೆಲೆ ಇದ್ದರೆ, ಜೋಕುಮಾರ ಸ್ವಾಮಿ 'ಯಲ್ಲಿ ಆಧುನಿಕತೆಗೆ 
ಜಾನಪದ ಆಚರಣೆ- ನಂಬಿಕೆಗಳ ಹಿನ್ನೆಲೆ ಇದೆ. ಫಲವತ್ತತೆಯ ಸಂಕೇತವಾದ 
ಜೋಕುಮಾರಸ್ವಾಮಿಯ ದೈವಕಥೆಯೊಂದಿಗೆ ಉಳುವವನಿಗೇ ಭೂಮಿ ' ಎಂಬ ಆಧುನಿಕ 
ಘೋಷಣಾತತ್ವವೂ ಆಡಗಿದ್ದು, ಇದೊಂದು ಸಶಕ್ತ ನಾಟಕವಾಗಿ ಪರಿಣಮಿಸಿದೆ. ಕಾವೃಮಯವಾದ 
ಭಾಷೆ ಮತ್ತು ಮಧುರವಾದ ಜಾನಪದ ರಾಗ ಸಂಯೋಜನೆ ಯಿಂದಾಗಿ ಮತ್ತೆ ಮತ್ತೆ ಮೆಲುಕು 
ಹಾಕಬಹುದಾದ ಹಾಡುಗಳು, ಸಣ್ಣಾಟಗಳ ಮುಕ್ತ ಸಂಭಾಷಣೆಯನ್ನು ನೆನಪಿಸುವಂತಹ 
ಮಾತುಗಾರಿಕೆಗಳಿಂದಾಗಿ ಜೋಕುಮಾರಸ್ವಾಮಿ, ಜನಪ್ರಿಯ ನಾಟಕವೂ ಆಗಿದ್ದು, ರಂಗದಮೇಲೆ 
ಅದ್ಭುತ ಯಶಸ್ಸುಗಳಿಸಿದೆ. 


ಎಚ್‌. ಎಮ್‌. ಚೆನ್ನಯ್ಕನವರ ಎಲ್ಲರಂಥವನಲ್ಲ ನನ ಗಂಡ .'' ಹುಯ್ಕೆಲ 
ವೊಡಂಗುರವ ', ನಿಸರ್ಗಪ್ರಿಯರ .'' ಬೆಳಕಿನ ಕೆರ,' ಚಂದ್ರಶೇಖರ ಪಾಟೀಲರ : ಗೋಕರ್ಣದ 
ಗೌಡಶಾನಿ ' ಮುಂತಾದವು ಎಪಿಕ್‌ ಮಾದರಿಯ ತಂತ್ರವನ್ನು ಬಳಸಿಕೊಂಡು ರಚಿತವಾದ 
ಇತರ ನಾಟಕಗಳೆನ್ನಬಹುದು. ಇವರೆಲ್ಲ ಭಾಗಶಃ ಎಪಿಕ್‌ ಮಾದರಿಯನ್ನು ರೂಢಿಸಿ 


ಹವ್ಯಾಸಿ ನಾಟಕ ೧೧೫ 


ಕೊಂಡವರು. ಕಾರಣ, ದಿವಸ್ಪತಿ ಹೆಗಡೆಯವರು ಗುರುತಿಸಿರುವಂತೆ, ' ಬ್ರೆಕ್ಟನ" ಅನು 
ಕರಣೆಯ ಹಿನ್ನೆಲೆಯಲ್ಲಿ ಅವನ ತಾತ್ವಿಕ ಉದ್ದೇಶಗಳ ಒತ್ತಾ ಸೆ ನಮ್ಮಲ್ಲಿ ಇತ್ತು ಎಂದು 
ಹೇಳುವಂತಿಲ್ಲ. ನಮ್ಮ ಜಾನಪದ ಕಲೆಗಳಲ್ಲಿ ಬ್ರೆಕ್ಟ್‌ ಹೇಳುವ ಎಪಿಕ್‌ ತಂತ್ರ, ಪರಕೀಯತ 
(ಏಲಿಯನೇಶನ್‌ ) ಹಾಗೂ ಐತಿಹಾಸಿಕತೆ ( ಹಿಸ್ಪಾರಿಫಿಕೇಶನ್‌ ) ಈ ಮೂರು ಗುಣಗಳು 
ಇದ್ದವು. ಹಾಗಿದ್ದಾಗಲೂ ನಮ್ಮ ಪ್ರೇಕ್ಸಕ ಪಾತ್ರಗಳೊಂದಿಗೆ, ಕತೆಯೊಂದಿಗೆ ತಲ್ಲೀನ 
ನಾಗುತ್ತಿದ್ದ. ಅಂತಹ ಪ್ರೇಕ್ಷಕನಿಗೆ ಬ್ರೆಕ್ಟನ ತಾತ್ವಿಕ ಪ್ರಯೋಗಗಳು ಬರಿಯ ತಾಂತ್ರಿಕ 
ಹೊಸತನವಾಗಿ ಜಾನಪದ ರಂಗದಿಂದ dco. “ಹಿಂತ ಎನಿಸಬಹುದೇ ವಿನಾ 
ಅದಕ್ಕಿಂತ ಹೆಚ್ಚಿನ ಪರಿಣಾಮವೇನೂ ಆಗದು. ಆದ್ದರಿಂದ ಕನ್ನಡದಲ್ಲಿ ಎಪಿಕ್‌ ರಂಗಭೂಮಿ 
ಹೊಸತಂತ್ರ ಆಗಿ ನಿಂತಿದೆ. ಹಾಗೂ ಜಾನಪದ ನಾಟಕಗಳಿಗೆ ಇಂಬುಕೊಟ್ಟಿದೆ (ಹೆಗಡೆ, 
ದಿವಸ್ಪತಿ ೧೯೯೩ಪು. ೨೫೦) 


ನವ್ಮ ನಾಟಕಗಳಲ್ಲಿ ಭಿನ್ನ ಭಿನ್ನ ರೀತಿಯ ಪ್ರಯೋಗಗಳು ನಡೆಯುತ್ತ ಬಂದ ಹಾಗೆ, 
ಸಂಖೆಯಲ್ಲಿ ಅದು ಇಳಿಮುಖವನ್ನು ಕಾಣತೊಡಗಿತು. ಪ್ರಯೋಗಕ್ಕಾಗಿ ತಂಡಗಳು ಮತ್ತೆ 
ನಾಟಕಗಳ ಅನ್ವೇಷ ಣೆ ಪ್ರಾರಂಭಿಸಬೇಕಾಯಿತು. ಈ ಸಂದರ್ಭದಲ್ಲಿ ಪಾಶ್ಚಾತ್ಮ ಮತ್ತು ಇತರ. 
ಭಾರತೀಯ ಸಾಹಿತ್ಯದಿಂದ ಕೆಲವು ನಾಟಕಗಳನ್ನು ಅನುವಾದ, ರೂತ್‌ ಮಾಡಿ 
ಕೊಂಡರು. ಸುಮಾರು ೧೦-೧೫ ವರ್ಷಗಳ ಕಾಲ ಈ ಅನುವಾದ ನಾಟಕಗಳೇ ಕನ್ನಡ 
ರಂಗಭೂಮಿಯನ್ನಾ ಳಿದವೆನ್ನಬೇಕು. ಬ್ರೆಕ್ಟ್‌ನ ನಾಟಕಗಳೆಲ್ಲಅನುವಾದವಾಗಿ ಪ ಪ್ರಯೋಗ 


ವಾದವು "ಅನೆಮರಿ . `` ತಾಯಿ', 'ತ್ರಿಪೆನ್ನಿ ಅಪೇರಾ ,' ಸತ್ಯವಂತರಿಗಿದು ಪಟ! 


`ಗೆಲಿಲಿಯೋ ' ಕಕೇಷಿಯನ್‌ ಚಾಕ್‌ ಸರ್ಕಲ್‌ 'ಮುಂತಾದವು dod ಷೇಕ್ಸಪಿಯರ್‌ನ 
ನಾಟಕಗಳಲ್ಲಿ ಒಥೆಲೋ, ಮ್ಸಾಕಬೆತ್‌, ಮಿಡ್‌ ಸಮ್ಮರ್‌ ನೈಟ್ಸ್‌ ಡ್ರೀಂ, ಹ್ಯಾಮ್ಲೆಟ್‌ಗಳೂ 

ಪ್ರಯೋಗಗೊಂಡ ವು. ಅದರಂತೆ ಹಿಂದಿ, ಮರಾಠಿ ಮತ್ತಿತರ ಭಾರತೀಯ ಭಾಷೆಗಳ 
ಇಹ ಮ ನಾಟಕಗಳೂ ಕನ್ನಡಕ್ಕೆ ಬಂದವು. ವಿಜಯಾ ತಂಡೂಲ್ಕ ರ್‌ರವರ ' ಸದ್ದು, 
ವಿಚಾರಣೆ ನಡೆಯುತ್ತಿದೆ, `ಘಾಸಿರಾಂಕೊತ್ತಾಲ್‌ [`` ಹಕ್ಕಿ ಹಾರುತಿದೆ ನೋಡಿದಿರಾ ' 
ಬಾದಲ್‌ ಸರ್ಕಾರರ ` ಬಾಕಿ ಇತಿಹಾಸ', 'ಅಥೇ ಲಿಹೂರೆ , Ww ಏವಂ ಇಂದ್ರಜಿತ್‌'ಗಳನ್ನೂ 
ಇಲ್ಲಿ ಹೆಸರಿಸಬಹುದು. 


ಹೀಗೆ ಅನುವಾದ ನಾಟಕಗಳು ಕನ್ನಡ ರಂಗಭೂಮಿಯನ್ನು ಜೀವಂತವಾಗಿಟ್ಟ 
ಸಂದರ್ಭದಲ್ಲಿ ಬಂದ ಕೆಲವು ರಾಜಕೀಯ ಅಕಕ ಪ್ರಭಾವ, ಕನ್ನಡ ನಾಟಕಣರ6 ಮೇಲೂ 
ಆಯಿತು. ` ಕುರಿ' ಮತ್ತು `ಮುಖ್ಯ ಮಂತ್ರಿ' ಯಂತಹ ನಾಟಕಗಳಿಂದ ಸ್ಫೂರ್ತಗೊಂಡ ಟಿ. 
ಎನ್‌. ಸೀತಾರಾಂ "ಆಸ್ಟೊ ೀಟ 'ವನ್ನು ರಚಿಸಿದರು. ಇದಲ್ಲದೇ ಕಂಬಾರರ "ಹರಕೆಯ ಕುರಿ 
ವೈಕುಂಠ ರಾಜುರವರ ` ಸಂದರ್ಭ "" ವಿಶುಕುಮಾರರ `ಡೊಂಕುಬಾಲದ ನಾಯಕರು ' 
ಮುಂತಾದವನ್ನು ಕನ್ನಡದ ರಾಜಕೀಯ ನಾಟಕಗಳು ಎಂದು ಹೆಸರಿಸಲಾಗಿದೆ. ಇವುಗಳಲ್ಲೆಲ್ಲ 
ಸಮಕಾಲೀನ ಹಟಕೀಯದ ಅಧಃ ಪತನದ ಚಿತ್ರ ಣವಿದೆ. 


ತೊಂಬತ್ತರ ದಶಕದಲ್ಲಿ ಕನ್ನಡದಲ್ಲಿ ಕೆಲವು ಸ್ವತಂತ್ರ ನಾಟಕಗಳೂ ರಚಿತವಾಗಿದ್ದು 
ಕನ್ನಡ ನಾಟಕ ರಚನೆಯ ಸತ್ವ ಇನ್ನೂ ಮುಗಿದಿಲ್ಲ ಎಂಬುದನ್ನು ಸಾಬೀತುಗೊಳಿಸಿವೆ. ಕಿ. 


೧೧೬ ಕರ್ನಾಟಕ ಭಾರತಿ 


ರಂ. ನಾಗರಾಜರ ' ನೀಗಿಕೊಂಡ ಸಂಸ", ಕಾಲಜ್ಞಾನಿ ಕನಕ" ಚಿ. ಶ್ರೀನಿವಾಸರಾಜುರವರ 
ನಾಳ ಯಾರಿಗೂ ಇಲ್ಲ' ಹೆದ್ದಾರಿಯಲ್ಲೊಂದು ರಾತ್ರಿ ಹಳಿಯ ಮೇಲಿನ ಸದ್ದು 'ಎಚ್‌. 
ಎಸ್‌. ಶಿವಪ್ರಕಾಶರ ` ಮಹಾಚೈತ್ರ ." ಸುಲ್ತಾನ ಭ್‌ '` ಮಂಟೇಸ್ವಾಮಿ ಕಥಾಪ್ರ ಸಂಗ ' 

ಪ್ರಸನ್ನರ, 'ಒಂದುಲೋಕದ ಕಥೆ ' : ದಂಗೆಯ ಮುಂಚಿನ ದಿನಗಳು "ತದ್ರೂಪಿ 
"ನಾಗರಾಜ್‌ ಅವರ ` ಲಕ್ಷಾಪತಿ ರಾಜನ ಕಥೆ' 'ನರಸಿಂಹನರವರ "ಟಿಪಿಕಲ್‌ ಟಿ. ಪಿ. -ಕೈಲಾಸಂ, ' 
`ಟಿ. ಎನ್‌. ಸೀತಾರಾಮರ 'ನಮ್ಮೊಳಗೊಬ್ಬ ನಾಜೂಕಯ್ಯ, ಶಂಕರ್‌ ಅವರ `ಖಯತುವೂ 
ಬದಲಾಗುವುದು' ಮುಂತಾದವನ್ನು ಹೆಸರಿಸಬಹುದಾಗಿದೆ. 


ಕಳೆದ ದಶಕದಲ್ಲಿಯೇ ಕನ್ನಡದಲ್ಲಿ ಸ್ವತಂತ್ರ ನಾಟಕಗಳ ಕೊರತೆಯನ್ನು ಹೋಗಿಸುವ 
ಸಲುವಾಗಿಯೇ ಹೊಸ ಹೊಸ ರೀತಿಯ ಪ್ರಯೋಗಗಳನ್ನು ಮಾಡತೊಡಗಿದರು. ಕನ್ನಡದ 
ಕೆಲವು ಕಥಗಳನ್ನು ನಾಟಕವಾಗಿಸುವ ಪ್ರಯತ್ನವೂ ನಡೆಯಿತು. ಜೀನಾ ಮಹಾದೇವರ 

"ಒಡಲಾಳ .' ಡಾಂಬರು ಬಂದುದು ', ಅಂಕೇಶಥ್ಗ 'ರೊಟ್ಟಿ , ಪೂರ್ಣ ಚಂಧ್ಯ ತೇಜಸ್ವಿ 

ಯವರ ತು ಕಥೆ.'` ಚಿದಂಬರ ರಹಸ್ಕ .' ಕಿರಿಗೂರಿನ ಗಯ್ಯಾಳಿಗಳು , '' ಅಬಚೂರಿನ 
ಪೋಸ್ಟಾ ಫೀಸ ಕುಬಿ ಮತ್ತು ಇಯಾಲ ' ಮತ್ತು ' ಕಥೆಗಾರರ ಕಳ್ಳಿ ಯಲ್ಲೊ ೦ದು ಕೆಂಪು 
ಹಪ. ` ಕೊಂಬಿನವರು.. ಪುಟ್ಟಿ ಕೃನ ಮೆಡಿಕಲ್‌ ಕಾಲೇಜು. ಊನ ' ಸುರಂಗ ' ಬೇಸು 
` ಕಪ್ಪೆ ಬಾವಿ ನಕ್ಟತ್ರ ,"` ಮೌನಿ.'` ಕತ್ತಲನು ತ್ರಿಶೂಲ ಹಿಡಿದ ಕಥೆ ' ಮುಂತಾದ ಕಥೆಗಳನ್ನು 
ನಾಟಕವಾಗಿಸಿದ್ದನ್ನು ಇಲ್ಲಿ ಹೆಸರಿಸಬಹುದು. 


ಈ ಹಿಂದೆ ಲಂಕೇಶರೇ ತಮ್ಮ ಕಾದಂಬರಿ ' ಬಿರುಕ'ನ್ನು ನಾಟಕವಾಗಿಸಿದ್ದರು. ಕುವೆಂಪು 
`ಕಲ್ಕಿ ' ಕವನವನ್ನು ನಾಟಕವಾಗಿಸುವ ಪ್ರಯತ್ನವನ್ನೂ ಈ ಅವಧಿಯಲ್ಲಿ ಮಾಡಲಾಯಿತು. 
ಹೀಗೆ ಭಿನ್ನ ಭಿನ್ನ ರೀತಿಯ ಪ್ರಯೋಗಗಳು ಕನ್ನಡದಲ್ಲಿ ಬಂದವು. ಚಿ. ಶ್ರಿ ಶ್ರೀನಿವಾಸರಾಜುರವರ 

"ಐದು ಮೂಕ ನಾಟಕ' ಗಳನ್ನು ಇಲ್ಲಿಯೇ ಹೆಸರಿಸಬಹುದು. ದಲಿತ ಬಂತಾ ಹಿನ್ನೆಲೆ 
ಯಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ಲಘುವಾಗಿ ವಿಡಂಬಿಸುವ ನಾಟಕಗಳು ರಚಿತವಾಗಿದ್ದು 
ಬೀದಿ ನಾಟಕಗಳೆನ್ನಬಹುದಾದ ಅವುಗಳದ್ದೇ ಒಂದು ಪ್ರಕಾರ ಕನ್ನಡದಲ್ಲಿ ತಲೆ ಎತ್ತಿದೆ. ಈ 
ಪ್ರಕಾರಕ್ಕಾಗಿಯೇ ಒಂದು ಪ್ರತ್ಮೇಕ ಪ್ರಬಂಧ ರಚಿಸಲ್ಪಡುವುದರಿಂದ ಇಲ್ಲಿ ಅದನ್ನು ಹೆಸರಿಸಿ 
ಕೈಬಿಡಲಾಗಿದೆ. 


ಕನ್ನಡ ರಂಗಭೂಮಿಗೆ ಆಧುನಿಕ ಸೌಕರ್ಮಗಳೆನ್ನಿಸುವ ಸ್ಪಾಟ್‌ಲೈಟ್‌, ಸೈಕ್ಲೋರಮಾ 
ಮುಂತಾದವುಗಳು ಒದಗಿ ಬಂದಾಗ ನಾಟಕದ ರಚನೆಯಲ್ಲೂ ಮಾರ್ಪಾಟುಗಳಾಗುವುದು 
ಅನಿವಾರ್ಯವಾಯಿತು. ಡ್ರಾಯಿಂಗ್‌ ರೂಂ ನಾಟಕಗಳ ಬದಲಿಗೆ ಭಿನ್ನಬಗೆಯ ನಾಟಕಗಳು 
ಅವಶ್ಯ್ಮವೆನ್ನಿಸಿದವು. ಕೆಲವರು ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಗೆ ಹೋಗಿ ತರಬೇತಿಯನ್ನು 
ಪಡೆದುಬಂದರು. ಶಿವಾನಂದ, ಬಿ. ವಿ.ಕಾರಂತ, ರಾಮಮೂರ್ತಿ ಮತ್ತು ಅಕ್ಷರ ಇವರನ್ನು 
ಇಲ್ಲಿ ಮುಖ್ಯವಾಗಿ ಹೆಸರಿಸಬಹುದು. ಪಾಶ್ಚಾತ್ಮ ನಾಟಕ ತಂಡಗಳೂ ಕರ್ನಾಟಕಕ್ಕೆ ಬಂದು 
ಪ್ರಯೋಗಗಳನ್ನು ಕೊಟ್ಟರು. ಇವೆಲ್ಲವುಗಳ ಪರಿಣಾಮ ಕನ್ನಡ ನಾಟಕಕಾರರ ಮೇಲೆ, 
ನಿರ್ದೇಶಕರ ಮೇಲೆ ಆಗಿ, ನಾಟಕದ ಸ್ವರೂಪಗಳೂ ನಿಚ್ಚಳವಾಗತೊಡಗಿದವು. ಅಂತೆಯೇ 
ನಾಟಕ ಸಾಹಿತ್ಯಕೃತಿಯೇ ಬೇರೆ, ನಾಟಕ ರಂಗಪ್ರಯೋಗವೇ ಬೇರೆ, ಅವೆರಡೂ ಭಿನ್ನ 
ಮಾಧ್ಯಮಗಳು ಎಂಬುದು ಸ್ಪಷ್ಟವಾಗತೊಡಗಿತು. ಈ ಅರಿವಿನಲ್ಲಿ ರಂಗಕೃತಿಗಳನ್ನು ರಚಿಸಲು 


ಹವ್ಕಾಸಿ ನಾಟಕ ೧೧೭ 


ಕೆಲವರು ಪ್ರಯತ್ನಿಸಿದರು. ಅಂಥ ಕೃತಿಗಳಲ್ಲಿ ಸಾಹಿತ್ಯ ಗುಣ ಕಡಿಮೆಯಾಗಿದ್ದು, ಭಾಷೆಯೂ 
ಅಲಕ್ಷ್ಮಗೊಂಡಿರುವುದು ಕಂಡುಬರುತ್ತದೆ. ಕೆಲವರು ಅನೇಕ ರಂಗ ಪ್ರಯೋಗಗಳನ್ನು ಕಂಡಮೇಲೆ 
ತಮ್ಮ ಕೃತಿಯನ್ನು ಪ್ರಕಟಿಸುವ ಪ್ರಯತ್ನವನ್ನೂ ಮಾಡಿದರು. ಇಂಥ ಸಂದರ್ಭದಲ್ಲಿ ಆ ಕೃತಿಗಳಲ್ಲಿ 
ಕೆಲವಾದರೂ ರಂಗ ಯೋಗ ಮತ್ತು ವಾಚನಯೋಗ್ಯವಾಗುವ ಸಂಭವವಿದೆ. ಗ್ರೀಕ್‌ ನಾಟಕಗಳು 
ಹಾಗೂ ಷೇಕ್ಸಪಿಯರನ ನಾಟಕಗಳೂ ಹೀಗೆಯೇ ಸೃಷ್ಟಿಯಾದವೆಂದು ಹೇಳುತ್ತಾರೆ. ಹವ್ಕಾಸಿನಾಟಕ 
ಸಾಹಿತ್ಯವು ಕನ್ನಡದಲ್ಲಿ ಹವ್ಮಾಸಿ ರಂಗ ಭೂಮಿಯ ಏರಿಳಿತಗಳೊಂದಿಗೆ ಸಂಬಂಧವನ್ನು 
ಹೊಂದಿರುವುದು ಅದರ ಪ್ರಭಾವಕ್ಕೆ ಒಳಗಾಗಿರುವುದು ಸ್ಪಷ್ಟವಾಗುತ್ತದೆ. ಇಂದಿಗೂ ಕನ್ನಡದಲ್ಲಿ 
ಉತ್ತಮ ನಾಟಕಗಳ ಕೊರತೆ ಇರುವುದು ನಿಜ. ಬೆಂಗಳೂರಿನ ರಂಗನಿರಂತರ, ಮೈಸೂರಿನ 
ರಂಗಾಯಣ, ಹೆಗ್ಗೋಡಿನ ನೀನಾಸಂ ಮುಂತಾದ ರಂಗತರಬೇತಿ ಕೇಂದ್ರಗಳು ರಂಗಭೂಮಿಯ 
ವ್ಯಾಪ್ತಿಯನ್ನು ವಿಸ್ತರಿಸಲು ಶ್ರಮಿಸುತ್ತಿವೆ. ಕಂಪನಿ ನಾಟಕ ಮತ್ತು ಹವ್ಕಾಸಿ ನಾಟಕಗಳ ಕಂದರವನ್ನು 
ತುಂಬಲು ಪ್ರಯತ್ನಿಸುತ್ತಿವೆ. 

ನಾಡಿನಾದ್ಯಂತ (ರೆಪರ್ಟರಿ ) ತಿರುಗಾಟಗಳ ಮೂಲಕ ರಂಗಪ್ರಜ್ಞೆ, ನಾಟಕದಲ್ಲಿ ಅಭಿರುಚಿ 
ಮೂಡಿಸುತ್ತಿವೆ. ಇಂಥ ಚಟುವಟಿಕೆಗಳಿಂದಲಾದರೂ ಕನ್ನಡದಲ್ಲಿ ನಾಟಕ ಸಾಹಿತ್ಯ ರಚನೆಗೆ ಹೆಚ್ಚಿನ 
ಸ್ಫೂರ್ತಿ ಅಥವಾ ಚಾಲನೆ ಸಿಗುವುದೋ ನೋಡಬೇಕು. 


ಆಯ್ದ ಆಧಾರ ಗ್ರಂಥಗಳು 
೧. ಅಶೋಕ ಟಿ. ಪಿ. (ಸಂ) ಕೆ. ವಿ. ಸುಬ್ಬಣ್ಣ ಅವರ ಆಯ್ದ ಬರಹಗಳು, ಕನ್ನಡ ವಿಶ್ವವಿದ್ಕಾಲಯ, 
ಹಂಪಿ, ೧೯೯೨ 
೩ ಗಿರಡ್ಡಿ ಗೋವಿಂದರಾಜ, ನಾಟಕ ಸಾಹಿತ್ಮ ಮತ್ತು ರಂಗಭೂಮಿ ಅಕ್ಷರ ಪ್ರಕಾಶನ, ಹೆಗ್ಗೋಡು 
೧೯೮೫ 


ಪ್ರಸನ್ನ, ನಾಟಕ ರಂಗಕೃತಿ, ಅಕ್ಷರ ಪ್ರಕಾಶನ, ಹೆಗ್ಗೋಡು ೧೯೮೫ 

ಮನ್ವಂತರ ನಾಟಕಾಂಕ, ಮನ್ವಂತರ ಪ್ರಕಾಶನ, ಧಾರವಾಡ, ೧೯೬೭ 

ಮರುಳಸಿದ್ದಪ್ಪ ಕೆ. ಆಧುನಿಕ ಕನ್ನಡ ನಾಟಕ, ಲಿಪಿ ಪ್ರಕಾಶನ, ಬೆಂಗಳೂರು ೧೯೯೩. 
ರಂಗನಾಥ ಎಚ್‌. ಕೆ. ಕರ್ನಾಟಕ ರಂಗಭೂಮಿ, ಸುರುಚಿ ಪ್ರಕಾಶನ, ಮೈಸೂರು ೧೯೭೮. 


೫ ಹ. Pp 


ಬೀದಿನಾಟಕ ಸಾಹಿತ್ಯ 


- ಶಿವಾನಂದ ಶೆಟ್ಟರ್‌ 


ಪೀಠಿಕೆ : 

ಕನ್ನಡ ಸಾಹಿತ್ಯದಲ್ಲಿ ಇತರ ಹಲವು ಸಾಹಿತ್ಯ ಪ್ರಕಾರಗಳನ್ನು ವಿಶ್ಲೇಷಿಸಿದಂತೆ ಬೀದಿ 
ನಾಟಕ ಸಾಹಿತ್ಮ ಪ್ರಕಾರವನ್ನು ವಿಶ್ಲೇಷಿಸುವುದು ಸುಲಭದ ಕೆಲಸವಂತೂ ಅಲ್ಲವೇ ಅಲ್ಲ. 
ಇದರರ್ಥ ನಮ್ಮಲ್ಲಿ ಬೀದಿನಾಟಕ ಪ್ರಕಾರ ಸ್ಪಷ್ಟ ರೂಪದಲ್ಲಿಲ್ಲವೆಂದಲ್ಲ. ಪಶ್ಚಿಮಬಂಗಾಲ, 
ಕೇರಳಗಳನ್ನು ಹೊರತುಪಡಿಸಿದರೆ ಇಡೀ ಭಾರತದಲ್ಲಿ ಒಂದಿಲ್ಲೊಂದು ರೀತಿಯ ಸುದ್ದಿ 
ಯಲ್ಲಿರುವ ರಂಗಭೂಮಿಯೆಂದರೆ ಕರ್ನಾಟಕದ್ದೇ. ಅದರಲ್ಲೂ ವಿಶೇಷವಾಗಿ ಬೀದಿ 
ನಾಟಕಗಳು. ಆದರೆ ಆಶ್ಚರ್ಯದ ಸಂಗತಿಯೆಂದರೆ ಸುಮಾರು ಎರಡು ದಶಕಗಳ 
ಇತಿಹಾಸವಿರುವ ಕನ್ನಡ ಬೀದಿನಾಟಕ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಇನ್ನೂತನಕ ಒಂದೂ 
ಪೂರ್ಣ ಪ್ರಮಾಣದ ಗ್ರಂಥ ಪ್ರಕಟವಾಗಿಲ್ಲ. ಅಲ್ಲಲ್ಲಿ ಕೆಲ ಬಿಡಿ ಲೇಖನ, ವಿಮರ್ಶೆಯನ್ನು 
ಬಿಟ್ಟರೆ ಗಣನೀಯವೆನ್ನಬಹುದಾದ ಪ್ರಮಾಣದಲ್ಲಿ ಈ ಪ್ರಕಾರದ ಮೌಲ್ಯಮಾಪನ ಈ ವರೆಗೆ 
ನಡೆದಿಲ್ಲ. ಬೀದಿನಾಟಕ ಒಂದು ವಿಶಿಷ್ಟವಾದ ರಂಗ ಪ್ರಕಾರ. ಇತರೆ ಪ್ರಕಾರಗಳೊಂದಿಗೆ 
ಹೋಲಿಸಿ ಹೇಳುವುದಾದರೆ ಇದೊಂದು ಹೊಸ ಪ್ರಕಾರವೇ ಎನ್ನಬೇಕು. ಬಹುಶಃ ಇದೇ 
ಬೀದಿನಾಟಕದ ಕುರಿತು ಸಮಗ್ರ ಮಾಹಿತಿ ದೊರಕದಿರುವುದಕ್ಕೆ ಪ್ರಮುಖ ಕಾರಣ. ಬೀದಿ 
ನಾಟಕ ಇಂದಿನ ನಮ್ಮ ಎಲ್ಲ ಬಗೆಯ ಜನಾಂದೋಲನಗಳ ಅವಿಭಾಜ್ಕ ಅಂಗವಾಗಿದೆ. 
ಹೀಗಾಗಿ ಇದನ್ನು ಕುರಿತಾದ ವ್ಕಾಪಕ ಚರ್ಚೆ ಅನಿವಾರ್ಯವಾಗುವ ಹಂತವನ್ನು ನಾವಿಂದು 
ತಲುಪಿದ್ದೇವೆ. ಈ ಮಾಧ್ಯಮದ ಸ್ವರೂಪಲಕ್ಷ್ಮಣಗಳ ಬಗೆಗೆ ಗಂಭೀರವಾದ ಚರ್ಚೆ 
ಏರ್ಪಡದಿರಲು ನಮ್ಮ ಅಕಾಡೆಮಿಕ್‌ ವಲಯಗಳಲ್ಲಿನ ಮಡಿವಂತಿಕೆಯೂ ಕಾರಣವಾಗಿರು 
ವಂತೆ ತೋರುತ್ತದೆ. ಒಂದು ವಿಶಿಷ್ಟ ಸಂದರ್ಭದಲ್ಲಿ ಹುಟ್ಟಿಕೊಂಡ ಬೀದಿನಾಟಕದ 
ಹಿನ್ನೆಲೆ-ಮುನ್ನೆಲೆಗಳನ್ನು ಅರ್ಥಮಾಡಿಕೊಂಡು, ವ್ಯಾಖ್ಯಾನಿಸಿ, ಅದರ ಕುರಿತ ದಾಖಲೆ, 
ವಿವರಗಳನ್ನು ಹುಡುಕುವುದು ನಮ್ಮ ಸಾಂಪ್ರದಾಯಿಕ (೦ಗೆಗಿಂರಂ೫) ಸಾಹಿತ್ಯ ಸಂಶೋಧಕರಿಗೆ 
ಆಗದೇ ಹೋಯಿತು. ಅಥವಾ ಅದೊಂದು ತೀವ್ರ ಪ್ರಾಶಸ್ತೃದ ಕೆಲಸವೆಂದು ಅವರು 
ಭಾವಿಸಲೇ ಇಲ್ಲ. ಬೀದಿನಾಟಕ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿವಹಿಸಿದ ಶ್ರೀಮತಿ ವಿಜಯಾ 
ಅವರು ಬೀದಿ ನಾಟಕಗಳನ್ನು ದಾಖಲೆಗೊಳಿಸುವಲ್ಲಿನ ವಿಫಲತೆಗೆ ಕಾರಣಗಳನ್ನು ಹುಡುಕುತ್ತ 
'ಪ್ರಚಾರದ ಅಗತ್ಮವಿಲ್ಲ. ಅದಕ್ಕಾಗಿ ನಾವು ಕೆಲಸ ಮಾಡುತ್ತಿಲ್ಲ. ನಮಗೆ ಜನರಿಗೆ 
ಸಂವಹನವಾಗುವುದು ಮುಖ್ಯ 'ಎಂಬ ಉದಾತ್ಮ ಅನ್ನಿಸುವಂಥ ನಂಬಿಕೆಯೂ ಸಹ ಕೆಲವರು 
ಜನಮನದಲ್ಲಿ ಆಗುತ್ತಿರುವ ಕೆಲಸದ ಬಗ್ಗೆ ತಿಳಿಸದೇ ನಿಲ್ಲಲು ಕಾರಣವಾಗಿರಬಹುದು. ಒಟ್ಟಾರೆ 


| 
| 


ಮಲ್ಲಿ ಆಗುವ ಎಷ್ಟೋ ಕೆಲಸಗಳು ಸದ್ದಿಲ್ಲದೇ ತಣ್ಣಗಾಗಿ ಬಿಡುತ್ತವೆ ' ಎನ್ನುತ್ತಾರೆ.” ಆದರೆ 
ಬರುವ ದಿನಗಳಲ್ಲಿ ಹೀಗಾಗಲಿಕ್ಕಿಲ್ಲ. ಏಕೆಂದರೆ ಒಂದು ಕಡೆ ಬೀದಿನಾಟಕವನ್ನು ತುಳಿಯುವ 
?ಂತರ ಕಲಾವಿದರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೇ ಅಪಾಯ ತಂದಿದ್ದ ಸರಕಾರಗಳೇ ಇಂದು 
ಕುಟುಂಬಯೋಜನೆಯ ಪ್ರಚಾರಕ್ಕಾಗಿ, ಕೋಮು ಸೌಹಾರ್ದತೆಯ ಅಗತ್ಯವನ್ನು 
ಹುವುದಕ್ಕಾಗಿ, ಜನಪರ ಸಂಘಟನೆಗಳ ಮೊರೆಹೊಕ್ಕು ಬೀದಿ ನಾಟಕಗಳನ್ನು ಆಡಿಸುತ್ತಿವೆ. 
ಶ್ರಿಂದು ಕಡೆ ಯಾವ ಜಾತಿವಾದಿ ಕೋಮುವಾದಿ ಪ್ರತಿಗಾಮಿ ಸಂಘಟನೆಗಳು ಈ ಮಾಧ್ಯಮದ 
ಔಇಂತರ ಪ್ರತಿಭಟನೆ ಎದುರಿಸುತ್ತಿದ್ದವೋ, ಅವೇ ಸಂಘಟನೆಗಳಿಂದು ಜನ ಸಮೂಹದ ಮೇಲೆ 
' ನಾಟಕಗಳು ಬೀರುವ ಪ್ರಭಾವವನ್ನು ಅರಿತುಕೊಂಡು ಅವುಗಳನ್ನು ತಮ್ಮ ಉದ್ದೇಶಕ್ಕೆ 
ಪ್ರಯತ್ನಿಸುತ್ತಿವೆ. ಹಾಗೂ ಕೆಲವು Aರಳೀಗೆsing ಓಂ೦9೧೦/ಗಳೂ ಸಹಿತ 
'ಕಂಪನಿಗಳ ಸರಕು ಮಾರಾಟದ ಪ್ರಚಾರಕ್ಕೆ ಬೀದಿ ನಾಟಕದ ತಂತ್ರಗಳನ್ನೇ ಬಳಸಿಕೊಳ್ಳು 
ದನ್ನು ನೋಡಿದರೆ ಈ ಪ್ರಕಾರ ಮುಂಬರುವ ದಿನಗಳಲ್ಲಿ ಎಷ್ಟೊಂದು ವ್ಯಾಪಕವಾಗಿ 
'ನ್ಹಾವರಿಸಲಿದೆ ಎಂಬುದು ತಿಳಿದೀತು. ಸಂತೆಯಲ್ಲಿ ಕುಳಿತು ಹಲ್ಲುಪುಡಿ ಮಾರುವವರೂ, 
ಬರಾಟದವರೂ, ಹಾವಗಾರಾಟದವರೂ ಸಹ ಬೀದಿಯಲ್ಲಿನ ಜನರನ್ನು ಆಕರ್ಷಿಸುತ್ತಾರೆ. 
ಆ ಕುತೂಹಲ ಆ ಕ್ಷಣದ್ದು ಮಾತ್ರ. ಬೀದಿ ನಾಟಕದ ಕುರಿತಾದ ಕುತೂಹಲ ಹಾಗಲ್ಲ. 
'ಜನ ಸಾಮಾನ್ಯನೊಬ್ಬ ತನ್ನನ್ನುತಾನೇ ಆರಿಸುವ ನಿರಂತರ ಕುತೂಹಲ. ಆದ್ದರಿಂದ ಈ 
ಟಕ ಪ್ರಕಾರ ಸದ್ದಿಲ್ಲದೇ ತಣ್ಣಗಾಗಲಾರದು. ಅದು ಇಂದಲ್ಲ ನಾಳೆ ಮನೆ ಮನಗಳನ್ನು 
ಔಟ್ಟುವಂತಹದ್ದೇ. ನಿಜವಾದ ಬೀದಿ ನಾಟಕ ಯಾವುದು ಎಂಬ ಚರ್ಚೆ ನಮ್ಮ ಇಂದಿನ ಸಾಂಸ್ಕೃತಿಕ 
ಾರ್ಯತೆಗಳಲ್ಲಿ ಒಂದು. 


ನಾಟಕ : ಏನು? ಏಕೆ? ಒನ್ನೆಲೆ 


' ಕಾವ್ಯ ಭಾಷಣಗಳು ಬೀದಿಗೆ ಬಂದಂತೆಯೇ ನಾಟಕಗಳು ಕೂಡ ಬೀದಿಗೆ ಬಂದವು. 
| ಸ್ಪಷ್ಟ. ದಂತಗೋಪರದೊಳಗೆ ಕುಳಿತು ಕಲೆಯನ್ನು ಪ್ರದರ್ಶಿಸುವುದರ ಔಚಿತ್ಯ 
ಕಲ್ಪಟ್ಟಿತ್ತು. ಒಂದು ಕಲೆ ಅಥವಾ ಸಾಹಿತ್ಯ ಪ್ರಕಾರ ಬೀದಿಗೆ ಬರುವುದೆಂದರೆ ಜನ 
ಹವನ್ನು ತಲುಪುವುದು ಎಂದರ್ಥ. ರಂಗಮಂದಿರಗಳಲ್ಲಿ ಆಡಲ್ಪಡುವ ನಾಟಕಗಳು 
ಇರು ಸಂದರ್ಭಗಳಲ್ಲಿ ಒಂದು ರೀತಿಯ ಗ್ಲ್ಯಾಮರ್‌ ಆಗಿ ಕೇವಲ ಮಧ್ಯಮ, 
ಮಧ್ಯಮ, ಶ್ರೀಮಂತ ವರ್ಗದ ಮನರಂಜನೆಗಾಗಿ ಆಡಲ್ಪಡುವಂಥವು. ರಂಗಭೂಮಿ 
2 ಮನರಂಜನೆಗಾಗಿ ಎಂಬ ಅಭಿಪ್ರಾಯ ಒಂದು ಕಾಲಕ್ಕೆ ಇತ್ತು. ಆದರೆ ಇತರೆ ಜನಪ್ರಿಯ 
ಮಗಳಾದ ಸಿನಿಮಾ, ಟಿ. ವ್ಹಿ. ವಿಡಿಯೋಗಳಂತೆ ಕೇವಲ ಮನರಂಜನೆಯೇ ಪ್ರಮುಖ 
ಶವಾದರೆ ರಂಗಭೂಮಿ ಅವುಗಳಿಗಿಂತ ಭಿನ್ನವಾದ ಸಾಧನೆಯನ್ನೇನು ಮಾಡಿ 
ಯಿತು.? ಜನಪ್ರಿಯ ಸಮೂಹ ಸಂಸ್ಕೃತಿಗೆದುರಾಗಿ, ಜನತೆಗೆ ಪರ್ಯಾಯ ಸಂಸ್ಕೃತಿ 
ದನ್ನು ಹುಟ್ಟುಫಾಕುವಲ್ಲಿ ರಂಗಭೂಮಿ ಪ್ರಮುಖ, ಪರಿಣಾಮಕಾರಿ ಸಾಧನವಾಗ 
ದಂದು ನಂಬಿದ ಹಲವು ಜನ ನಾಟಕಕಾರರು, ರಂಗಕರ್ಮಿಗಳು ತಮ್ಮ ಮಾಧ್ಯಮದ 


ಜಿ. ಎನ್‌. ಮೋಹನ್‌ರ ' ಸಮೂಹದಿಂದ ಸಮೂಹಕ್ಕೆ ಬೀದಿ ನಾಟಕ' ಪುಸ್ತಿಕೆಗೆ ಬರೆದ ವಿಜಯಾರ 


ಮಂದಿಯು 
ಕ್ಯ ಶಿ 


By 
po 


ಮುಖಾಂತರ ಸಾಮಾಜಿಕ ರಾಜಕೀಯ ಸ್ಮಿತ್ಮಂತರಗಳಿಗೆ ಪ್ರತಿಕ್ರಿಯಿಸತೊಡಗಿದಕ 
ಪುನರ್ರಚನೆಯಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಒಂದು ಮುಖ್ಯವಾದ ಹಂತ. ಇದು 
ಗುರುತಿಸಲ್ಪಟ್ಮ ಸತ್ಯ. ಸಾಮಾಜಿಕ ರಾಜಕೀಯ ಆರ್ಥಿಕ ರಚನೆಗಳ ಪುನರ್‌ ಜಿ 
ಸಾಂಸ್ಕೃತಿಕ ಮಾಧ್ಮಮಗಳು ಜನರನ್ನು ಬದಲಾವಣೆಯ ಪ್ರಕ್ರಿಯೆಯಲ್ಲಿ ತೊಡ 
ಬಾಡುವಲ್ಲಿ ಪ್ರಮುಖ ಪಾತ್ರವಹಿಸಿವೆ. `ರಂಗಭೂಮಿಯಲ್ಲದ ರಂಗಘ 
ಬೀದಿನಾಟಕದ ಕಲ್ಪನೆ ಜಾಗತಿಕವಾಗಿ ಹುಟ್ಟಿಕೊಂಡದ್ದು ಈ ಶತಮಾನದ ಪ್ರಾಕಠ 
ಬೀದಿನಾಟಕಗಳು ವೃವಸ್ಥೆಯ ಬದಲಾವಣೆಯ ನಿರ್ಣಾಯಕ ಹಂತದಲ್ಲಿಯೇ ಜಿ 
ಹೆಚ್ಚಾಗಿ ಕಂಡು ಬರುವುದನ್ನು ನೋಡಿದರೆ ಇವು ವೃವಸ್ಥೆಯೊಂದರ ವಿರುದ್ಧ 
ಬೀಜಗಳಾಗಿಯೇ ಕೆಲಸ ಮಾಡಿದ್ದು ವಿದಿತವಾಗುತ್ತದೆ. ಬೀದಿ ನಾಟಕಕ್ಕೆ 
ಅರ್ಪಿಸಿಕೊಂಡು ಅವುಗಳ ಕುರಿತೇ ವಿಶೇಷ ಸಂಶೋಧನೆ ಕೈಕೊಂಡಿದ್ದ ಷಾ 
ದಿ. ಸಪ್ಪರ್‌ ಹಸ್ಮಿ ರಂಗಭೂಮಿ ನನಗೆ ಪ್ರತಿಭಟನೆಯ ಪ್ರಬಲ ಮಾಧ್ಯಮ, 6 
ಉದ್ದೇಶ ಹೋರಾಟ ಮಾಡುವುದು ಮತ್ತು ಜನರನ್ನು ಕಾರ್ಯೋನ್ಮುಖರನ್ನಾಗಿ $ 
ರಂಗಭೂಮಿ ತನ್ನ ಪಾಡಿಗೆ ತಾನು ಮಾತ್ರ ಏನೂ ಸಾಧಿಸಲಾಗದು 1 
ಪ್ರಜಾಪ್ರಭುತ್ವವಾದಿ ಆಂದೋಳನದ ಅವಿಭಾಜ್ಮ ಅಂಗವಾಗಿ ಕಾರ್ಯ 
ಮಾಧ್ಯಮದಿಂದ ನಾವು ಹೊಸ ಜಾಗತಿಕ ದೃಷ್ಟಿಕೋವವನ್ನು ಬೆಳೆಸಬಹುದು. 
ದಹದಹಿಸುತ್ತಿರುವ ಮತ್ತು ತಾತ್ಪೃತವಾದ ಸಮಸ್ಕೆಗಳ ಕುರಿತು ಚಜ 
ಎನ್ನುತ್ತಾರೆ. ನಮಗೆ ನಮ್ಮ ಸಮಸ್ಯೆಗಳನ್ನು ಅರ್ಥ್ಯಸಿಕೊಳ್ಳಲು ಹಾಗೂ ೬೯ 
ಭಾಷಣಗಳು ಪತ್ರಿಕಾವರದಿಗಳನ್ನು ಮೀರಿ, ಸಾಂಸ್ಕೃತಿಕ ಮಾಧ್ಮಮದ ಮುಖ 


ನಮ್ಮ ದೇಶದ ರಾಜಕೀಯ ಚರಿತ್ರೆಯ ಒಂದು ಘಟ್ಟದಲ್ಲಿ(ಅವನ್ನು 
ರಂಗಭೂಮಿ ವಿಮರ್ಶಕರು ಅಂತರಿಕ ತುರ್ತು ಪರಿಸ್ಥಿತಿಯ ಕಾಲವೆಂದು ಗುಡು 
ಆಂದೋಲನಗಳು ರೂವುಗೊಳ್ಳುತ್ತಿದ ಹಂತದಲ್ಲಿ ಇತರೆ ಸಾಹಿತ್ಮ ಪ್ರಕಾರಗಳ 
ಚಿಂತನೆ ಹೇಗೆ ಆಕ್ರಮಿಸಿತೋ ಹಾಗೆ ಅಥವಾ ಅದಕ್ಕಿಂತ ಮೊಡ್ಡ ಪ್ರಮಾಣದಲ್ಲಿ 
ಯನ್ನು ಆಕ್ರಮಿಸಿಕೊಂಡಿತು. ನಮ್ಮ ಪ್ರೊಸೀನಿಯಂ ರಂಗಭೂಮಿಯು ಸಹಿತ 
ಆಯಾಮ ಪಡೆಯಿತು. ರಂಗಭೂಮಿ ಅಂದೋಲನವೊಂದರ ಭಾಗವಾಗುವ 3 
ಸಹಜವಾಗಿಯೇ ನಾಟಕದ ವಸ್ತು -ತಂತ್ರಗಳೂ ಬದಲಾಗಬೇಕಾಗುತ್ತದೆ ; € 
ಆದರೂ ಪ್ರೊಸೀನಿಯಂ ನಾಟಕಗಳು ಆಂದೋಲನದಲ್ಲಿ ಸಕ್ರಿಯರಾಗಬೇಕಿದ್ದ 
ವನ್ನು ಇಡಿಯಾಗಿ ತಲುಪಲಾರವಾದವು. ಹಣ ತೆತ್ತು ನಾಟಕನೋಡುವ ಹ 
ಜನರ ರಾಜಕೀಯ ಪ್ರಜ್ಞ ಆಗ ವೃದ್ಧಿಸಿರಬಹುದೇ ಎನು ಅದರಿಂದ ಆಗಿನ ಆಂ 
ವಿಶೇಷ ಉಪಯೋಗವೇನು ಆಗಲಿಲ್ಲ. ಬಹಳವೆಂದರೇ ಆ ವರ್ಗದ ಜನಿ 
ಅರ್ಥಪೂರ್ಣ ಮನರಂಜನೆಯಾಯಿತು ಅಷ್ಟೇ. ಹೀಗಾಗಿ ಪ್ರೊಸೀನಿಯಂ 
ಸಂಖ್ಯಾತ ಜನರಿಂದ ದೂರವೇ ಆಯಿತು. ನಗರ ಪ್ರವೇತದ ಕೆಲವೇ ಜನರ: 
ನಮ್ಮ ರಂಗಭೂಮಿ ದೇಶದ ಪ್ರಮುಖ ಸಾಂಸ್ಕೃತಿಕ ಶಕ್ತಿಯಾಗಿ ಬೆಳೆ 
ಅದರಿಂದಾಗಿ ದೇಶದ ಸಮಕಾಲೀನ ಸ್ಥಿತಿಗತಿಗಳನ್ನು ಬಿಂಬಿಸುವ ಜನತಾಶೆ 


ಎತ 


/ತೃಕಂಡುಬಂತು. ಜನಸಾಮಾನ್ಯರಲ್ಲಿ ಹೊಸ ಸಾಮಾಜಿಕ ರಾಜಕೀಯ : ೈಜೈಯನ್ನುಂಟು 
ಡಲು ಬೇರೊಂದು ಮಾಧ್ಯಮದ ಶೋಧನೆ ಅನಿವಾರ್ಯವಾಯಿತು. ಈ ಹುಡುಕಾಟ 
ಯೇ ನಾಟಕಗಳು ರಂಗಮಂದಿರಗಳನ್ನು ಬಿಟ್ಟು ಬೀದಿಗೆ ಬರಲು ಪ್ರಯತ್ನಿಸಿದವು. 
ಸುಮಾರು ಇದೇ ಹಂತದಲ್ಲಿಯೇ ಜನಸಾಮಾನ್ಕರು, ವಿಶೇಷವಾಗಿ ಅಕ್ಷರ ಮಾ ೈಮ 
ತ್ತಿಲ್ಲದವರು, ಇಂಥ ಒಂದು ಹೊಸ ಮಾಧ್ಯಮದಲ್ಲಿ ತಮ್ಮ ಸ್ವಂತ ಹುಡುಕಾಟಿವನ್ನೂ 
0ಭಿಸಿದ್ದರು. ಅದರ ಪ್ರತಿಫಲವೇ ಬೀದಿನಾಟಕ ಸಾಹಿತ್ಯ. ಇದು ಹಣಕ್ಕೆ ಪ್ರತಿಯಾಗಿಯೆೇ 
'ರಲ್ಪಡುವ ಸಾಹಿತ್ಯವಲ್ಲ. ಏಕೆಂದರೆ ಇದನ್ನು ಬಯಸುವವರು ಕೊಳ್ಳುವ ಶಕ್ತಿಯನ್ನು 
ದುಕೊಂಡವರು. ಆದರೆ ಮನರಂಜನೆಯ ಮುಖಾಂತರ ಸಂದೇಶದ ಸಾಂಗತ್ಯಕ್ಕಾಗಿ 
ಡುಕಾಡುವವರು. ದೇಶದ ಹಳ್ಳಿ, ಕೊಂಪೆ, ಕೊಳಗೇರಿ, ಓಣಿ, ಗುಡಿಸಲು ಗಳಲ್ಲಿನ 
ಇಂತರ ಜನ ಈ ಮಾಧ್ಯಮವನ್ನು ತೆರೆದ ಹೃದಯದಿಂದ ಸ್ವಾಗತಿಕಿದರು. ಪ್ರಾರಂಭಿಕ 
ತದಲ್ಲಿ ಬೀದಿನಾಟಕಗಳ: ಕರಪತ್ರಗಳಂತೆ ಕಂಡಿದ್ದರೆ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. 
ದಿಗೂ ಸಹ ಬೀದಿನಾಟಕ ಮುಖ್ಯವಾಗಿ ದಿನಪತ್ರಿಕೆಯೊಂದರ ಕಾರ್ಯ ವನ್ನು 
೯ ಸುತ್ತದೆ ಎನ್ನುವವರಿದ್ದಾರೆ. ನಮ್ಮ ದಿನನಿತ್ಯದ ಸಮಸ್ಯೆಗಳನ್ನು ಅರ್ಥಮಾಡಿ 
ಳ್ಳುವಲ್ಲಿ ಹಾಗೂ ಅವುಗಳ ವಿಶ್ಲೇಷಣೆಯನ್ನು ಅಕ್ಷರ ಬಲ್ಲವರಿಗೆ ತಲುಪಿಸುವ 
ಕೆಗಳಂತೆ ಬೀದಿನಾಟಕಗಳು ಅನಕ್ಷರಸ್ಥರಿಗೆ ಗ್ರಾಮೀಣ ಮುಗ್ದರಿಗೆ ಅವರ ಸಮಸ್ಯೆಗಳನ್ನು 
ತೋರಿಸಿದರೆ ಅದರಲ್ಲಿ ತಪ್ಪೇನಿದೆ? ಅದು ಸರಿಯೇ. ಆದರೆ ಬೀದಿನಾಟಕಗಳು ಒಂದು 
ದೇಶ ಸಾರುವ ಕರಪತ್ರಗಳು ಮಾತ್ರ ಎಂಬ ಆರೋಪಕ್ಕೆ ಉತ್ತರಿಸುತ್ತ ರಂಗವಿಮರ್ಶಕ 
ಎನ್‌. ಮೋಹನರು, ಸಂದೇಶವನ್ನು ಹೊತ್ತ ಮಾತ್ರಕ್ಕೆ ಬೀದಿನಾಟಕ ಕರಪತ್ರ 
ುವುದಿಲ್ಲವೆನ್ನುತ್ತಾರೆ. ಬೀದಿ ನಾಟಕಗಳನ್ನು ಪಕ್ಷಗಳು, ಸಂಘಟನೆಗಳು ಬಳಸಿಕೊಳ್ಳುತ್ತವೆ 
ದ ಮಾತ್ರಕ್ಕೆ ಅವುಗಳಿಂದ ದೂರವಿರಬೇಕು ಎನ್ನುವುದು ಬೀದಿನಾಟಕದ ಮೂಲಗುಣಕೆ, 
ರಿ ಹಾಕಿದಂತೆ ಎನ್ನುತ್ತಾರೆ. ರಾಜಕೀಯವೇ ನಮ್ಮ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ 
ನವನ್ನು ನಿರ್ಧರಿಸುವುದರಿಂದ ರಾಜಕೀಯ ಪ್ರಶ್ನೆಗಳನ್ನು ಎದುರಿಸಲಾಗದ ಮಡಿವಂತಿಕೆ 
ಕವದ ಕಟುಸತ್ಯಗಳಿಂದ ಪಲಾಯನ ಮಾಡುವ ಪ್ರಯತ್ನವಾಗುತ್ತದೆಯೇ ಹೊರತು 


ಇ 
ಗೂ” 


ಬೀ ಸಮೂಹದಿಂದ, ಸಮೂಹಕ್ಕಾಗಿ ಇರುವಂತಹದೆನ್ನುತ್ತಾರೆ. ದಿ. ಹಸ್ಮಿ, 
ವುದು ಇದರ ಮುಖ್ಯ ಕೆಲಸವೆನ್ನುತ್ತಾರೆ. ತಿದ್ದುವುದು, ಎಚ್ಚರಿಸುವುದು ಎಂಬ ಅವರ: 
ತೆಗಾ ಗಿ ಬಳಸಿದ ಶಬ್ದಗಳನ್ನೇ ಓಡಿದುಕೊಂಡು, ಬೀದಿನಾಟಕಗಳನ್ನಾಡುವವರು, ಜನರನ್ನು 
ವಾಗಿ ತಿಳಿಯುತ್ತಾರೆ ಅಢವಾ ದಡ್ಡರೆಂದುಕೊಳ್ಳುತ್ತಾರೆ ಎಂಬಂತಹ ಆರೋಪ, 
ಕಪಗಳೂ ಕೇಳಿ ಬರುತ್ತವೆ. ಚರ್ಚೆ ಇನ್ನೂ ಚಾಲ್ತಿಯಲ್ಲಿದೆ. ಆದ್ದರಿಂದ ಅಕ್ಕರ ಬಲ್ಲ 
ಸ್ನೊ ಅಕ್ಷರ ಮಾಧ್ಯಮದ ಮುಖಾಂತರ ತಿದ್ದುವುದು ನ್ಕಾಯಸಮ್ಮತವಾಗುವುದಾದರೆ 
ಗಳಲ್ಲಿನ ಅರೆಸಾಕ್ತರಿ- ಅನಕ್ಷರಸ್ಥರನ್ನು ಬೀದಿನಾಟಕದ ಮೂಲಕ ತಿದ್ದುವುದು, 
ಶ್ರೆಜ್ಜೆ ಮೂಡಿಸುವುದು ಯಾಕೆ ನ್ಯಾಯಸಮ್ಮತವಾಗಲಾರದು ? ಎಂಬ ಪ್ರಶ್ನೆ ಬೀದಿ 
ರರಿಂದ ಸಕಾರಣವಾಗಿಯೇ ಎತ್ತಲ್ಪಟ್ಟಿದೆ. ಹಣಕ್ಕೆ ಪ್ರತಿಯಾಗಿ ಸ.ದ್ದಿಪತ್ರ ಜನರನ್ನು 
ನ್ನು ತಿದ್ದಬಲ್ಲದು. ಹಣಗಳಿಕೆಯ ಉದ್ದೇಶವೇ ಇಲ್ಲದ ಬೀದಿನಾಟಕ ಪುಕ್ಕಟೆ 


೧೨4 ಕರ್ನಾಟಕ ಭಾರತಿ 


ಯಾಗಿ ಜನರನ್ನು ತಿದ್ದಬಲ್ಲುದಾದರೆ ಯಾವುದು ಮೇಲು? ಪತ್ರಿಕೆ, ಬೀದಿನಾಟಕ ಎರಡೂ 
ಕೀಳಂತೂ ಅಲ್ಲ. ಆ ಪ್ರಶ್ನೆ ಬೇರೆ, ಆದರೆ ಬೀದಿನಾಟಕ ಕಲಾವಿದರೂ ಇತರ ನಾಟಕಗಳನ್ನಾಡಿ 
ಸುಲಭವಾಗಿ ಹಣಗಳಿಸಬಹುದು. ಅವರು ಸಾಮಾಜಿಕ ಪ್ರಗತಿಗೆ, ಬದಲಾವಣೆಗೆ ಶ್ರಮಿಸಲು 
ಬದ್ಧರಾಗಿರುವವರು. ಅವರ ಈ ಬದ್ಧತೆಯೇ ಎಷ್ಟೋಸಲ ಅವರಿಗೆ ಕಷ್ಟಗಳನ್ನು 
ತಂದೊಡ್ಡಿದೆ. ರಂಗನಾಟಕ ಎದುರಿಸದೇ ಇರುವ ಬೆದರಿಕೆ, ಹಲ್ಲೆಗಳನ್ನು ಬೀದಿನಾಟಕ 
ಎದುರಿಸಿದೆ. ಕಲಾವಿದ ಪ್ರೇಕ್ಷಕ ಸಂಬಂಧದ ಸ್ವರೂಪದ ಹಿನ್ನೆಲೆಯಲ್ಲಿ ಹೇಳುವುದಾದರೆ 
ಪ್ರೊಸೀನಿಯಂ ನಾಟಕ ಸುಲಭ, ಬೀದಿನಾಟಕ ಕಷ್ಟಕರ. ಏಕೆಂದರೆ ಬೀದಿನಾಟಕಗಳು ತಮ್ಮ 
ಪ್ರದರ್ಶನಗಳ ಕಾಲಕ್ಕೆ ಸಹಾನುಭೂತಿಪರ ಪ್ರೇಕ್ಷಕರ ಜೊತೆಗೆ, ಅಪರಿಚಿತ, ಕೆಲವೊಮ್ಮೆ 
ಸೈದ್ದಾಂತಿಕವಾಗಿ ಕಡು ವಿರೋಧಿಗಳಾದ ಪ್ರೇಕ್ಷಕರನ್ನೂ ಎದುರಿಸಬೇಕಾಗುತ್ತದೆ. ಕೆಲವೊಮ್ಮೆ 
ಅವರ ಮಧ್ಯೆ ಚಕಮಕಿಗಳೂ ಆಗುವುದುಂಟು. ಬೀದಿನಾಟಕದ ವಿಶೇಷವಡಗಿರವುದು 
ಇಲ್ಲಿಯೇ. ಬೇರೆಲ್ಲ ಮಾಧ್ಯಮಗಳು ಜನರನ್ನು ಅವರ ನೈಜಸಮಸ್ಕೆಗಳಿಂದ ವಿಮುಖ 
ಗೊಳಿಸುತ್ತಿರುವಾಗ ಬೀದಿನಾಟಕ ಮಾತ್ರ ಜನರೊಂದಿಗೆ ಅತಿ ಸಮೀಪದಿಂದ ಬೆರೆತುಕೊಳ್ಳುವ 
ಸಂವಹನ ಸಾಮರ್ಡ್‌ದಿಂದಾಗಿ ಅವರನ್ನು ನೇರವಾಗಿ ಪ್ರಚೋದಿಸ ಬಲ್ಲದೆಂಬುದು 
ಅನುಭವದಿಂದ ಸಾಬೀತಾಗಿದೆ. ಇದೇ ಬೀದಿ ನಾಟಕದ ಹೆಗ್ಗಳಿಕೆ. ಈ ಮಾಧ್ಯಮಕ್ಕೆ ಅಪಾರ 
ಜನ ಸಮೂಹವನ್ನು ತಲುಪುವ ಸಾಧ್ಯತೆಯಿದೆ. ಆದ್ದರಿಂದಲೇ ಸ್ಥಾಪಿತ ವ್ಯವಸ್ಥೆಯ 
ಪ್ರತಿಪಾದಕರಿಗೆ (Status ೦೬೦1519) ಬೀದಿನಾಟಕಗಳೆಂದರೆ ಸಿಟ್ಟು ಬರುತ್ತದೆ. ಇಂದಿನ 
ಭ್ರಷ್ಟರಾಜಕೀಯ ವ್ಯವಸ್ಥೆಯನ್ನೂ, ರಾಜಕಾರಣಿಗಳನ್ನೂ ಕಲಾತ್ಮಕವಾಗಿ ವಿಡಂಬಿಸುವ 
ಹಲವಾರು ಬೀದಿನಾಟಕಗಳು ಜನಮನವನ್ನು ಸೂರೆಗೈದಿವೆ. ಈ ಪ್ರಕಾರ ಪಟ್ಟಭದ್ರ 
ಹಿತಾಸಕ್ತಿಗಳ ವಿರುದ್ದ ಕ್ರಿಯೆಯನ್ನು ಹುಟ್ಟುಹಾಕುವ ಶಕ್ತಿ ಪಡೆದಿರುವುದರಿಂದ ಪಟ್ಟಭದ್ರರಿಗೆ 
ಇದು ಬಿಸಿತುಪ್ಪವಾಗಿದೆ. ಹೋರಾಟಕ್ಕೊಂದು ಸಾಂಸ್ಕೃತಿಕ ಆಯಾಮಕೊಟ್ಟು ಜನಕೋಟಿ 
ಯನ್ನು ಸಂಮ್ಮೋಹನಗೊಳಿಸಬಲ್ಲ ಮಾಧ್ಯಮವಿದಾದ್ದರಿಂದಲೇ ಸರಕಾರ ಪೋಲೀಸರು 
ಎಷ್ಟೋ ಸಲ ಇದರ ಧ್ವನಿ ಅಡಗಿಸುವ ಪ್ರಯತ್ನ ಮಾಡಿದ್ದಾರೆ. ಇವುಗಳನ್ನು ನಿರ್ಬಂಧಿಸಲು 
ಸಧ್ಮಕ್ಕೆ ಯಾವುದೇ ಕಾನೂನುಗಳಿಲ್ಲವಾದ್ದರಿಂದ ಸಂಚಾರಕ್ಕೆ ಅಡ್ಡಿ ' ಎಂಬ ಕಾಯ್ದೆ ಹಚ್ಚಿ 
ಅಥವಾ ನಿಷೇಧಾಜ್ಞೆ ಹೇರಿ ಐದು ಜನಕ್ಕಿಂತ ಹೆಚ್ಚಿಗೆ ಜನ ಸೇರಿದ್ದಾರೆಂಬ ಕಾನೂನು ಲಾಗೂ 
ಮಾಡಿ ಬೀದಿನಾಟಕಕಾರರನ್ನು ಬಂಧಿಸಿದ ಉದಾಹರಣೆಗಳಿವೆ. ಮುಂಬೈ ಪೋಲೀಸರು 
'ಭಿಕ್ಕುಕರ ನಿಯಂತ್ರಣ ಕಾಯ್ದೆ' ಹಚ್ಚಿ ಬೀದಿನಾಟಕ ಕಲಾವಿದರನ್ನು ಬಂಧಿಸಿ ಹೊಸದಾದ 
ವಿಚಿತ್ರ ದಾಖಲೆಯನ್ನೇ ಸ್ಥಾಪಿಸಿದ್ದಾರೆ. ಈ ಎಲ್ಲ ಕಾರಣಗಳಿಂದಲೇ ಬೀದಿನಾಟಕಕ್ಕೆ 
ಸಾಂಸ್ಕೃತಿಕ ರಂಗದಲ್ಲಿ ವಿಶೇಷ ಸ್ಥಾನಮಾನ ಲಭಿಸಿರುವುದು. 


ಬೀದಿ ನಾಟಕ : ಸಾಹಿತ್ಯ ಹೌದು, ಅಲ್ಲ, ಚರ್ಚೆ, ಅದರ ಸ್ವರೂಪ: 


ಶುದ್ಧ ಸಾಹಿತ್ಯ ಪ್ರತಿಪಾದಕರಾದ ಕೆಲವರು ಬೀದಿನಾಟಕವನ್ನು ಸಾಹಿತ್ಯ ಪ್ರಕಾರಗಳ 
ಲ್ಲೊಂದಾಗಿ ಪರಿಗಣಿಸಲಾಗದೆಂಬ ನಿಲುವನ್ನು ಇನ್ನೂ ತಳೆದಿದ್ದಾರೆ. `ಕಲೆಗಾಗಿ ಕಲೆ ' ಎಂಬ 
ವಾದಕ್ಕಂಟಿಕೊಂಡ ಹಲವು ಜನ ಶಿಷ್ಟ ವಿಮರ್ಶಕರು ಬೀದಿನಾಟಕಕ್ಕೆ ರಂಗಭೂಮಿಯ 
ಸ್ಥಾನಮಾನ ಕೊಡಲು ಹಿಂದೇಟು ಹಾಕುವುದು ನಮಗೆ ಕಂಡುಬರುತ್ತದೆ. ತಮ್ಮದೇ ಆದ 


ರ್‌ 
ಇ 


ಬೀದಿನಾಟಕ ಸಾಹಿತ್ಯ ೧೨೩ 


ದಂತಗೋಪುರದೊಳಗೆ ಕುಳಿತು ತತ್ವಮಂಡಿಸುವವರು ಈ ಪ್ರಕಾರವನ್ನು ಹಗುರವಾಗಿ 
ಪರಿಗಣಿಸಲು ಕಾರಣಗಳನ್ನು ಹುಡುಕುವುದು ಕಷ್ಟದ ಕೆಲಸವೇನಲ್ಲ. ನಾಟಕ ಯಾವುದೇ 
ಪ್ರಕಾರದಿದ್ದಿರಲಿ ಅದರ ಸಾಹಿತ್ಮ ಎಷ್ಟೇ ಶ್ರೇಷ್ಠವಾದದ್ದಿರಲಿ, ಅದು ಜೀವ ಪಡೆಯುವದೇ 
ಪ್ರದರ್ಶನದ ಕ್ರಿಯೆಯ ಮುಖಾಂತರವೆನ್ನುವುದನ್ನು ಇವರು ಒಪ್ಪರು. ಒಂದು ನಾಟಕ 
ವಾಚನದ ದೃಷ್ಟಿಯಿಂದ ಎಷ್ಟೇ ಕಳಪೆಯಾಗಿದ್ದರೂ ಇಂದಿನ ರಂಗಭೂಮಿಯ ಹಲವು 
ಪರಿಕರಗಳ ಉಪಯೋಗದ ಸಾದ್ಯತೆ, ಸಾಧನಗಳಿಂದಾಗಿ ಒಂದು ಅತ್ಯುತ್ತಮ ಪ್ರಯೋಗವಾಗಿ 
ಹೊರಹೊಮ್ಮ ಬಲ್ಲುದು. ಇದು ಕೆಲವೊಮ್ಮೆತಿರುವ ಮೂರುವು ಆಗುವ ಸಾಧ್ಯತೆಯೂ ಇದೆ. 
ಒಂದು ನಾಟಕ ಕೃತಿ ನಿರ್ದೇಶಕನ ಕೈ ತಲುಪುವ ಮೊದಲು ಮಾತ್ರ ನಾಟಕ ಕರ್ತೃವಿನ ಕಲ್ಪನೆಯ 
ಕೂಸಾಗಿರಬಲ್ಲದು. ಅನಂತರ ಅದು ನಿರ್ದೇಶಕ, ಕಲಾವಿದರ, ತಂತ್ರಜ್ಞರ ಹಾಗೂ ಪ್ರೇಕ್ಷಕರ 
ಆಸ್ತಿ. ಬೀದಿನಾಟಕದ ಕುರಿತಂತೆ ಹೇಳುವುದಾದರೆ ಸ್ಕ್ರಿಪ್ಟ್‌ ಎನ್ನುವುದೊಂದು ಸಾಮಾನ್ಯವಾಗಿ 
ರುತ್ತದೆ. ಅದು ಬಹಳಷ್ಟು ಪ್ರಸಂಗಗಳಲ್ಲಿ ಪ್ರಕಟಿತ ರೂಪದಲ್ಲಿರುವುದಿಲ್ಲ. ಹಸ್ತಪ್ರತಿಯೇ 
ಪ್ರಧಾನವಾಗಿರುತ್ತದೆ. ಹಸ್ತಪ್ರತಿ ತಯಾರಿಸಿದ ನಾಟಕಕಾರ ಒಂದರ್ಥದಲ್ಲಿ ರಬ್ಬರಿನಂತಹ ` 
ಸ್ಥಿತಿಸ್ಥಾಪಕ ಗುಣಹೊಂದಿದ ವ್ಯಕ್ತಿ. ಅವನ ನಾಟಕವನ್ನು ಪ್ರಸಂಗಕ್ಕನುಸಾರವಾಗಿ ಹೇಗೆ 
ಬೇಕಾದರೂ ಜಗ್ಗಾಡಬಹುದು. ಒಟ್ಟಿನ ಮೇಲೆ ತನ್ನ ನಾಟಕದ ಆಶಯ ಈಡೇರಿದರೆ ಆತ 
ತೃಪ್ತ. ಸಾಮಾನ್ಯವಾಗಿ ಕಲಾಭವನಗಳಲ್ಲಿ, ಕಲಾಕ್ಟೇತ್ರಗಳಲ್ಲಿ ಆಡಲ್ಪಡುವ ದೊಡ್ಡ ನಾಟಕ 
ಕಾರರ ನಾಟಕಗಳು, ಸಾಹಿತ್ಯ ಮತ್ತು ಪ್ರದರ್ಶನ ಎರಡೂ ಉದ್ದೇಶದಿಂದ ರಚಿಸಲ್ಪಟ್ಟವುಗಳು. 
ಇಲ್ಲಿ ಮೂಲ ಸ್ಕ್ರಿಪ್ಟನಲ್ಲಿರುವ ಎಲ್ಲಾ ಡೈಲಾಗುಗಳು ಯಥಾವತ್ತಾಗಿ ಉಚ್ಛರಿಸಲ್ಪಡುತ್ತವೆ. 
ಹಾಗೂ ಈ ನಾಟಕಗಳನ್ನು ನೋಡುವ ಮಧ್ಯಮವರ್ಗ, ಸಾಹಿತ್ಯ ಮತ್ತು ಪ್ರದರ್ಶನ 
ಗಳೆರಡನ್ನೂ ಆಸ್ವಾದಿಸುವ ಶಕ್ತಿಯುಳ್ಳದ್ದು ನಾಟಕ ನೀಡುವವರಾದರೋ ತಮ್ಮ ಪ್ರದರ್ಶನ 
ಜನರಿಗೆ ತಲುಪುತ್ತದೆಂದೇ ಅಂದುಕೊಂಡಿರುತ್ತಾರೆ. ನಾಟಕ ಎಷ್ಟೇ ಬೇಸರ ಹುಟ್ಟಿಸಿದರೂ 
ಸಂಭಾಷಣೆಗಳನ್ನು ಸಿಕ್ಕಾಪಟ್ಟೆ ಎಳೆದಾಡಿ ಜನರ ಮೇಲೆ ಎಸೆದರೂ ಅದನ್ನು ಸುಮ್ಮನೇ 
ಕುಳಿತು ತಾಳಿಕೊಳ್ಳುವ ಸುಸಂಸ್ಕೃತರು ಈ ಮಧ್ಯಮ ವರ್ಗದ ಪ್ರೇಕ್ಷಕರು. ಆದರೆ ಬೀದಿ 
ನಾಟಕ ಹಾಗಲ್ಲ. ಇಲ್ಲಿ ಸ್ಕ್ರಿಪ್ಪೊಂದು ಹೊಸೆಯಲ್ಪಟ್ಟಿದ್ದರೂ ಅದೇ ಕೊನೆಯಾಗ ಬೇಕಾಗಿಲ್ಲ. 
ಅದು ಬದಲಾವಣೆಗಳಿಗೆ ಒಗ್ಗಿಕೊಳ್ಳುವ ಸ್ಥಿತಿಸ್ಥಾಪಕ (£೯1೩51010/) ಶಕ್ತಿಯನ್ನು 
ಹೊಂದಿರಬೇಕಾಗುತ್ತದೆ. ಹಲವು ಸಂದರ್ಭಗಳಲ್ಲಿ ಬೀದಿನಾಟಕಕಾರರು ಸಮಾಜ ವಿಜ್ಞಾನ 
ಸಂಶೋಧಕರಂತೆ ಕೆಲಸ ಮಾಡಬೇಕಾಗುತ್ತದೆ. ಸಾಮಾಜಿಕ ಸಮಸ್ಯೆಯ ಅಧ್ಯಯನವೊಂದನ್ನು 
ಕೈಕೊಂಡ ಸಮಾಜ ವಿಜ್ಞಾನಿ ಅದರ ಆಳಗಲ-ಕಾರಣಗಳನ್ನು ಶೋಧಿಸುವ ದೃಷ್ಟಿಯಿಂದ 
ಜನರಿಗೆ ಕೇಳಲಿಕ್ಕಾಗಿ ಪ್ರಶ್ನಾವಳಿಯೊಂದನ್ನು ಸಿದ್ಧಪಡಿಸುತ್ತಾನೆ. ಅವನ ಪೂರ್ವಾನುಮಾನ 
(Hypothesis)ವನ್ನು ಪರೀಕ್ಷಿಸಲು ತನ್ನ ಪ್ರಶ್ನೆಗೆ ಪ್ರತಿಯಾಗಿ ಬರುವ ಉತ್ತರಗಳು 
ಅಧ್ಯಯನಕ್ಕೆ ಸಹಕಾರಿ ಎಂಬುದು ಅವನ ಊಹೆ. ಆದರೂ ತನ್ನ ಪ್ರಶ್ನೆಗಳ ಸಂಗತತೆಯನ್ನು 
ಪರೀಕ್ಷಿಸಲು ಅಂತಿಮ ಕ್ಷೇತ್ರಕಾರ್ಯಕ್ಕೆ ಪೂರ್ವಭಾವಿಯಾಗಿ ಸಣ್ಣ ಪ್ರಮಾಣದ 
ಸಮೀಕ್ಷೆಯೊಂದನ್ನು (Pilot Survey) ಕೈಕೊಳ್ಳುತ್ತಾನೆ. ಈ ಹಂತದಲ್ಲಿ ಅವನಿಗೆ ತಾನು 
ರೂಪಿಸಿದ ಪ್ರಶ್ನೆಗಳು ಪುನರ್ರೂಪಗೊಳ್ಳಬೇಕಾದುದರ ಅಗತ್ಯ ತಿಳಿಯುತ್ತದೆ. ತನ್ನ ಕೆಲ 
ಪ್ರಶ್ನೆಗಳು ಮೂಲರೂಪದಲ್ಲಿ ಸರಿಯೆಂದು ತೋರಲೂ ಬಹುದು. ಎಷ್ಟೊ ಪ್ರಶ್ನೆಗಳು 
ಅಸಂಗತವೆಂಬುದೂ ಗೊತ್ತಾಗುತ್ತದೆ. ಕೆಲವೊಮ್ಮೆ ಹೊಸ ಪ್ರಶ್ನೆಗಳನ್ನು ಎತ್ತಬೇಕಾದ 


೧೨೪ ಕರ್ನಾಟಕ ಭಾರತಿ ' 


ಅಗತ್ಯವನ್ನೂ ಅವನು ಮನಗಾಣುತ್ತಾನೆ. ಈ ಎಲ್ಲ ಪ್ರಯೋಗಗಳ ನಂತರ ಅವನು ಅರ್ಥ ಬ 
ಪೂರ್ಣವಾದ ಕೊನೆಯ ಕಾರ್ಯಾಚರಣೆ ಕೈಕೊಳ್ಳಲು ಸಾಧ್ಯ. ಬೀದಿನಾಟಕವಾದರೂ ತನ್ನ | 
ಆಶಯವನ್ನು ಕ್ರಿಯೆಗಿಳಿಸುವ ರೀತಿ ಹೆಚ್ಚು ಕಡಿಮೆ ಇದೇ ರೀತಿಯದಾಗಿರುತ್ತದೆ. 


ಬೀದಿನಾಟಕಕಾರನೊಬ್ಬ ತಾನು ಕೈಗೆತ್ತಿಕೊಂಡ ಸಮಸ್ಕೆ ಯಾವುದು? ಅದು ಯಾವ ' 
-ಜನವರ್ಗವನ್ನು ಕಾಡುವ ಸಮಸ್ಕೆ? ಎಂಬೆಲ್ಲ ಪ್ರಶ್ನೆಗಳಿಗೆ ಬೀದಿಗೆ ಹೋಗುವ ಮೊದಲೇ 
ಸಮಗ್ರವಾದ ಉತ್ತರ ಕೊಡುವ ಸ್ಥಿತಿಯಲ್ಲಿರಲಾರ. ತನಗೆ ಯಾವುದು ಜನರ ಸಮಸ್ಯೆಯೆಂದು 
ತೋರುವುದೋ ಆ ನಿಟ್ಟಿನಲ್ಲಿ ಸಾಹಿತ್ಕ ರಚಿಸುತ್ತಾನೆ. ಅವನ ಸಾಹಿತ್ಯ ಪ್ರಯೋಗಗೊಳ್ಳುವ 
ಹಂತದಲ್ಲಿ ಜನಸಮೂಹದ ನೈಜ ಸ್ಥಿತಿಗತಿಗಳಿಗೆ (6೦೬೧೮ 19811195) ಸ್ಪಂದಿಸುತ್ತದೆಯೇ ' 
ಇಲ್ಲವೇ ಎಂಬುದನ್ನು ತೀರ್ಮಾನಿಸುವವರು ನಿರ್ದೇಶಕರು ಹಾಗೂ ನಟನಟಿಯರು. ಏಕೆಂದರೆ 
ಎಲ್ಲ ಸಮಸ್ಕಾ ಪ್ರಶ್ನೆಗಳೂ ಎಲ್ಲ ಜನವರ್ಗಗಳನ್ನು, ಏಕಪ್ರಕಾರವಾಗಿ ಕಾಡುವುದಿಲ್ಲ. ಕೆಲ 
ಸಮಸ್ಯೆಗಳನ್ನು ಎದುರಿಸುವುದು ಒಂದು ವರ್ಗಕ್ಕೆ ತ್ವರಿತ ಅಗತ್ಯವಾಗಿ ಕಾಣಬಹುದು. ಕೆಲಪ್ರಶ್ನೆ ' 
ಗಳನ್ನು ನಿಧಾನವಾಗಿ ಬಿಡಿಸಿದರೂ ಆದೀತು. ಜನರ ಸಮಸ್ಯೆಗಳನ್ನೇ ನಾಟಕದ ಮೂಲಕ ' 
ಬೀದಿಗೆ ತೆಗೆದುಕೊಂಡು ಹೋದಾಗ ಅವರು ಅದಕ್ಕೆ ಎಷ್ಟು ತೀವ್ರವಾಗಿ ಪ್ರತಿಕ್ರಿಯಿಸುತ್ತಾರೆ 
ಎಂಬುದು ಬಹುಮುಖ್ಯವಾಗುತ್ತದೆ. ಜನತೆಯ ಸಮಸ್ಯೆಯನ್ನು ಪ್ರಧಾನವಾಗಿ ಒಳಗೊಂಡ 
ಬೀದಿನಾಟಕ ಕೇರಿಗಳಲ್ಲಿನ, ಕೊಳಚೆ ಪ್ರದೇಶ, ಮೊಹಲ್ಲಾಗಳಲ್ಲಿನ ಜನರ ಬೌದ್ದಿಕ ಮಟ್ಟ 
ಮತ್ತು ತಾಳ್ಮೆಯನ್ನು ಗಂಭೀರವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸಬೇಕಾಗುತ್ತದೆ. ಬೀದಿ 
ನಾಟಕಗಳು ಪ್ರದರ್ಶನಕ್ಕೆ ಪ್ರಾಧಾನ್ಮಕೊಡುವ ದೃಷ್ಟಿಯಿಂದಲೇ ಬರೆಯಲ್ಪಟ್ಟವುಗಳು. 
ಅವುಗಳ ಪ್ರದರ್ಶನ ಸಮಯ ಒಂದು ತಾಸಿಗಿಂತ ಹೆಚ್ಚಾದರೆ ಪ್ರೇಕ್ಷಕರಿಗೆ ಅವು 
ಬೇಸವನ್ನುಂಟು ಮಾಡಬಲ್ಲವು. ಬೀದಿನಾಟಕವು ಸ್ವರೂಪದಲ್ಲಿ ಸರಳವಾಗಿರುತ್ತದೆ. 
ಜನಮನವನ್ನು ನೇರವಾಗಿ ಮುಟ್ಟಬಲ್ಲದು. (Shon in length but strong in 
statement) ಇವುಗಳ ಪ್ರಯೋಗದಲ್ಲಿ ಗಿಮಿಕ್ಸ ಉಪಯೋಗಿಸಬಹುದಾದರೂ ಅವು 
ಜನರ ಮೇಲೆ ತಾತ್ವಿಕ, ತಾಂತ್ರಿಕ ಭಾರ ಹಾಕಬಾರದು. ಗಿಮಿಕ್ಸ ನಾಟಕದ ಉದ್ದೇಶಕ್ಕೆ 
ಪೂರಕವಾಗಿರಬೇಕು. ಅದೇ ಪ್ರಧಾನವಾಗಿರಬಾರದು. ತಂತ್ರಕ್ಕಾಗಿ ತಂತ್ರವೆಂಬ ಮಂತ್ರ 
ರಂಗನಾಟಕದಲ್ಲಿ ನಡೆದೀತು. ಆದರೆ ಬೀದಿನಾಟಕದಲ್ಲಿ ಸ್ಟೇಜಿಗಿರುವ ಪರಿಕರಗಳೆಲ್ಲ ಇರಲು 
ಸಾಧ್ಯವೇ ಇಲ್ಲದ ಕಾರಣ ಸಂಪಹನಕ್ರಿಯೆ ಪರಿಣಾಮಕಾರಿಯಾಗಲು ಮಾತ್ರ ತಂತ್ರಗಳನ್ನು 
ಬಳಸಬಹುದು. ಇವು ಅಸ್ಪಷ್ಟ ಅಥವಾ ಅಸಂಗತವಾಗಿರಕೂಡದು. ಈ ತಂತ್ರಗಳು, 
ಸಂಭಾಷಣೆಯೆಲ್ಲ ನೇರವಾಗಿ ರಾಮಬಾಣದಂತೆ ನಾಟಿ ನಿರೀಕ್ಷಿತ ಪರಿಣಾಮ (Result 
Orientation) ಉಂಟಾಗುವಂತೆ ಮಾಡಬೇಕು. 


ಬೀದಿನಾಟಕ ಸಾಹಿತ್ಯದ ಬಗೆಗೆ ಮೂಗು ಮುರಿಯುವವರು ನೆನಪಿಡಬೇಕಾದ 
ಸಂಗತಿಯೊಂದಿದೆ. ಹಲವಾರು ಜನ ಶ್ರೇಷ್ಠ ಸಾಹಿತಿ ನಾಟಕಕಾರ ನಾಟಕಗಳು ಈ ತಂತ್ರಕ್ಕೆ 
ಅಳವಡಿಸಲ್ಪಟ್ಟಿವೆ. ಬೆಂಗಳೂರಿನ ಚಿತ್ರಾ ತಂಡದವರಿಗಾಗಿ ವಿಜಯಾ ಅವರು ಕುವೆಂಪು ಅವರ 
"ಧನ್ವಂತರಿ ಚಿಕಿತ್ಸೆ ' ನಾಟಕವನ್ನು ಬೀದಿ ತಂತ್ರಕ್ಕೆ ಅಳವಡಿಸಿ ಕನ್ನಡ ಬೀದಿನಾಟಕಗಳಿಗೆ 
ಹೊಸ ಆಯಾಮ ಕೊಟ್ಟಿದ್ದಾರೆ. ಅದೇ ಚಿತ್ರಾ ತಂಡ ಕುವೆಂಪು ಅವರ ` ಕರಿಸಿದ್ದ ಕಥನ 
ಕವನ, ' ಜಿ. ಎಸ್‌. ಶಿವರುದ್ರಪ್ಪನವರ ಮುಂಬೈಜಾತಕ ' ವನ್ನು, ಸಹ ಬೀದಿಗೆ ತರಲು 


ಬೀದಿನಾಟಕ ಸಾಹಿತ್ಯ ೧೨೫ 


ಪ್ರಯತ್ನಿಸಿದೆ. ಸಮುದಾಯಕ್ಕಾಗಿ ಬಸವಲಿಂಗಯ್ಯ ಬೈಕ್ಟರಂಥ ಶ್ರೇಷ್ಟ ಜಾಗತಿಕ 
ನಾಟಕಕಾರನ * ಕಲಿಯಣ್ಣ ನೀ ಕಲಿಕಲಿ (1೧ praise of learning) ಎಂಬ ಬೀದಿ ನಾಟಕ 
ನಿರ್ದೇಶಿಸಿದ್ದಾರೆ. ಸಮುದಾಯ ಬಹುಹಿಂದೆಯೇ ಕುವೆಂಪು ಅವರ `ಕಲ್ಕಿ' ಕವನವನ್ನು ಬೀದಿ 
ನಾಟಕವನ್ನಾಗಿಸಿದೆ. ಶ್ರೇಷ್ಠತಮ ಸಾಹಿತ್ಯವನ್ನೂ ಕೂಡ ಬೀದಿಗೆ ತರುವ ಸಾಧ್ಯತೆಯನ್ನು 
ಹಲವಾರು ಜನ ನಿಪುಣ ನಿರ್ದೇಶಕರು ತೋರಿಸಿ ಕೊಟ್ಟಿದ್ದಾರೆ. ಆದರೆ ಬೀದಿನಾಟಕದ ಸಾಹಿತಿ 
ಗಳಾಗಲಿ, ನಟರಾಗಲಿ ಶ್ರೇಷ್ಠತೆಯ ವ್ಯಸನದಿಂದ ಬಳಲುವವರಲ್ಲ. ಏಕೆಂದರೆ ಅವರಿಗೆ ತಮ್ಮ 
"ಹೆಸರು ಮುಖ್ಯವಲ್ಲ. ಅವರಿಗೆ ಪ್ರದರ್ಶನದ ಮುಖಾಂತರ ಜನಸಮೂಹವನ್ನು ತಲುಪುವುದು 
ಮುಖ್ಯವಾಗುತ್ತದೆ. 


ಕನ್ನಡದಲ್ಲಿ ಬೀದಿನಾಟಕ : ರಾಜಕೀಯ ಸಂಘಟನೆಗಳು ಹಾಗೂ ಬದ್ಧತೆ : 


ಕರ್ನಾಟಕದ ಹಿನ್ನೆಲೆಯಲ್ಲಿ ಹೇಳುವುದಾದರೆ ೧೯೭೪ರಲ್ಲಿ ಚಿತ್ರಾ ತಂಡ ' ಕಟ್ಟು' ನಾಟಕದ 
ಮೂಲಕ ಬೀದಿನಾಟಕವನ್ನು ಹುಟ್ಟುಹಾಕಿತು. ಇದು ದಾಖಲೆಯ ದೃಷ್ಟಿಯಿಂದ ಮೊದಲ 
ಪ್ರಯೋಗವಾದರೂ ನಾಟಕದ ಬಂಧ ಹಾಗೂ ಅನುಭವದ ದೃಷ್ಟಿಯಿಂದ ತುರ್ತು ಪರಿಸ್ಥಿತಿಯ 
ಸುತ್ತಮುತ್ತಲಿನ (೧೯೭೫-೭೬) ಅವಧಿಯಲ್ಲಿ ಅಸ್ಲಿತ್ವ ಕಂಡುಕೊಂಡ ' ಸಮುದಾಯ' ಎಂಬ 
ಹೆಸರಿನ ಸಾಂಸ್ಕೃತಿಕ ಸಂಘಟನೆ ಸಾವಿರಾರು ಬೀದಿನಾಟಕಗಳನ್ನು ನೀಡುವ ಮುಖಾಂತರ ಈ ರಂಗ 
ಪ್ರಕಾರಕ್ಕೆ ನೈಜನಾಂದಿ ಹಾಡಿತು. ಕ. ವೆಂ. ರಾಜಗೋಪಾಲರು ಇದನ್ನು ಅರ್ಧರಾಜಕೀಯ 
ಸಂಸ್ಥೆಯೆಂದು ಕರೆದಿದ್ದಾರೆ. ವಿಜಯಾ ಅವರು ಚಿತ್ರಾ ತಂಡಕ್ಕಾಗಿ ಹಲವಾರು ನಾಟಕಗಳನ್ನು 
ರಚಿಸಿಕೊಟ್ಟರು ಹಾಗೂ ಕನ್ನಡದಲ್ಲಿ ಅತಿ ಹೆಚ್ಚು ಬೀದಿನಾಟಕ ಬರೆದ ಮೊದಲಿಗರಾಗಿ ಅವರು 
ಗುರುತಿಸಲ್ಪಡುತ್ತಾರೆ. ಅವರು ಬೀದಿನಾಟಕದ ಕುರಿತ ತಮ್ಮ ಚಿಂತನ ಮಂಥನಗಳಿಂದಾಗಿ ಆ 
ಪ್ರಕಾರದ ವಿನೂತನ ಪರಿಣಾಮಗಳಿಗೆ ಕಾರಣೀ ಭೂತರಾಗಿದ್ದಾರೆಂದು ರಾಗವಿಮರ್ಶಕ ಜಿ. 
ಎನ್‌. ಮೋಹನ್‌ ಅಭಿಪ್ರಾಯ ಪಡುತ್ತಾರೆ. ಅದೇ ರೀತಿ ಚಿತ್ರಾ ತಂಡದ ಎ. ಎಸ್‌. ಮೂರ್ತಿ 
ಬೀದಿ ರಂಗಭೂಮಿಯ ಬಹುಪಾಲು ಯಶಸ್ನಿಗೆ ಕಾರಣರಾದವರಲ್ಲೊಬ್ಬರೆಂದು ಪರಿಗಮಿಸಲ್ಪ 
ಡುತ್ತಾರೆ. ಚಿತ್ರಾ ಬೀದಿ ' ಎಂಬ ಪತ್ರಿಕೆ ಆರಂಭಿಸಿ ಬೀದಿನಾಟಕವನ್ನು ವಿಶ್ಲೇಷಿಸಿದ ಪ್ರಥಮ 
ಪ್ರಯತ್ನದ ಗೌರವವನ್ನೂ ತನ್ನ ಪಾಲಿಗಿರಿಸಿಕೊಂಡಿದೆ. ಬೆಂಗಳೂರಿನ ' ರಾಗ್‌' ಎಂಬ ಗೆಳೆಯರ 
ತಂಡ ಹಲವು ಬೀದಿನಾಟಕಗಳನ್ನು ಪ್ರದರ್ಶಿಸಿ ಚಾಲ್ಲಿಯಲ್ಲಿದೆ. ಸಮುದಾಯದ ಜೊತೆಗೆ, ಇಷ್ಟಾ, 
ಅಖಿಲ ಭಾರತ ಪ್ರಜಾಸತ್ತಾತ್ಮಕ ಮಹಿಳಾ ಸಂಘಟನೆ, ಹಲವಾರು ವಿದ್ಯಾರ್ಥಿ ಯುವಜನರ 
ಪ್ರಗತಿಪರ ಸಂಘಟನೆಗಳು ಬೀದಿನಾಟಕಗಳನ್ನು ಸಂದರ್ಭಾನುಸಾರ ಪ್ರದರ್ಶಿಸುತ್ತಲೇ ಬಂದಿವೆ. 
ಬೆಂಗಳೂರಿನ ಹಲವಾರು ತಂಡಗಳಲ್ಲದೇ ರಾಜ್ಕಾದ್ಕಂತ ಎಷ್ಟೋ ಸಂಘ ಸಂಸ್ಥೆಗಳು ಬೀದಿನಾಟಕ 
ಪ್ರದರ್ಶನ ಸ್ಪರ್ಧೆಗಳನ್ನು ಏರ್ಪಡಿಸಿವೆ. ಲಾಯಿನ್ಸ್‌, ರೋಟರಿಗಳಂಥ ಸಂಸ್ಥೆಗಳೂ ಈ 
ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ. 


೨: ಅವರ ರಂಗಲೇಖನ `ಬೀದಿ ನಾಟಕ :ಒಂದು ಸಮೀಕ್ಷೆ' ಪಲ್ಲವಿ ಆ೮ರ ಸಂಸ್ಮರಣ ಸಂಚಿಕೆ, ಪ್ರಗತಿ 
ಕಲಾವೃಂದ, ಹುಬ್ಬಳ್ಳಿ. 


೧೨೬ ಕರ್ನಾಟಕ ಭಾರತಿ ' 


ಸಮುದಾಯ ಅಸ್ಥಿತ್ವಕ್ಕೆ ಬಂದದ್ದು ಪ್ರಜಾಪ್ರಭುತ್ವವಾದಿ ಒಲವು ನಿಲುವುಳ್ಳವರು ತುರ್ತು ' 


ಪರಿಸ್ಥಿತಿಯ ವಿರುದ್ಧ ಪ್ರತಿಭಟಿಸುವ ಮುಖಾಂತರ ಒಗ್ಗೂಡಲು ಪ್ರಯತ್ನಿಸಿದ ಕಾಲದಲ್ಲಿ ಈ 


ಹಂತದಲ್ಲಿಯೇ ಸಾಂಸ್ಕೃತಿಕ ರಂಗದಲ್ಲಿಯೂ ತೀವ್ರ ಚಿಂತನೆಗೆ ಚಾಲನೆ ದೊರಕಿತು. ಪಾಶ್ಚಿಮಾತ್ಮ ' 


ಸಂಸ್ಕೃತಿ, ಸಾಹಿತ್ಯದ ಪ್ರಭಾವದ ಪರಿಣಾಮವಾಗಿ ರಂಗಭೂಮಿಯಲ್ಲಿಯೂ ವಸ್ತು ಮತ್ತು ರೂಪಗಳ 
ಕುರಿತಂತೆ ಹೊಸ ಪ್ರಯೋಗಗಳು ನಡೆಯಹತ್ತಿದವು. `ಕಲೆಗಾಗಿ ಕಲೆ " ಎಂಬ ಪ್ರತಿಗಾಮಿ ನಿಲುವಿಗೆ 


ಬದಲಾಗಿ ಸಾಮಾಜಿಕ ಬದ್ಧತೆಯುಳ್ಳ ` ಬದುಕಿಗಾಗಿ ಕಲೆ'ಎಂಬ ಅರಿವಿನಿಂದಲೇ ತನ್ನ ಉದ್ದೇಶವನ್ನು ' 
ಸೃಷ್ಟಪಡಿಸಿ ಕೊಂಡ ಸಮುದಾಯ ಸಂಘಟನೆ ಅನತಿಕಾಲದಲ್ಲಿಯೇ ರಾಜ್ಯವ್ಮಾಪ್ತಿಯಾಗಿ ' 
ಬೆಳೆದುಬಂತು. ಅದು ತನ್ನ ತೀವ್ರ ಬೆಳವಣಿಗೆಗೆ ಬೀದಿನಾಟಕವನ್ನು ಪ್ರಮುಖ ಅಸ್ತ್ರವನ್ನಾಗಿಸಿತು. ' 


ಆ ಹಂತದಲ್ಲಿ ಬೀದಿನಾಟಕ ಸ್ಪಷ್ಟ ರೆಕ್ಕೆಪುಕ್ಕಗಳನ್ನು ಬೆಳೆಸಿಕೊಂಡದ್ದು ಸಮುದಾಯದ 
ಪ್ರಯತ್ನಗಳಿಂದಾಗಿ. 


ಜಾಥಾಗಳಿಗೂ ಬೀದಿನಾಟಕಗಳಿಗೂ ಅವಿನಾಭಾವ ಸಂಬಂಧವಿದೆ ಎಂಬುದು ಒಂದು ' 
ಐತಿಹಾಸಿಕ ಸತ್ಯ. ಚೀನಾದ ಕ್ರಾಂತಿಯ ಸಂದರ್ಭದಲ್ಲಿ ಬೀದಿನಾಟಕಕಾರರು ಪ್ರದರ್ಶನ ' 


ನೀಡುತ್ತಾ ಜನಸಮೂಹ ಲಾಂಗ್‌ ಮಾರ್ಚನಲ್ಲಿ ಒಳಗೊಳ್ಳುವಂತೆ ಪ್ರೇರೇಪಿಸಿದ ಹೆಗ್ಗಳಿಕೆ 
ಬೀದಿನಾಟಕಕ್ಕಿದೆ. ಚಳುವಳಿ ಮತ್ತು ಬೀದಿನಾಟಕ ಪರಸ್ಪರ ಅದಲು ಬದಲಾಗಬಲ್ಲ ಶಬ್ದಗಳು 


Lise Wank 


ಅಥವಾ ಒಂದೇ ನಾಣ್ಮದ ಎರಡು ಮುಖಗಳೆಂಬುದು ಸಾಬೀತಾಗಿದೆ. ಗೋಕಾಕ ಚಳುವಳಿ, ' 
ರೈತ ಹೋರಾಟ, ಕೋಮುವಾದ ವಿರೋಧಿ ಹೋರಾಟ ಹೀಗೆ ಹಲವಾರು ಸಂದರ್ಭಗಳಲ್ಲಿ ' 


ಬೀದಿನಾಟಕಗಳು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಹೋಗಿ ಆಡಲ್ಪಟ್ಟಿವೆ. ತನ್ಮೂಲಕ 
ಜನರನ್ನು ಹೋರಾಟಕ್ಕೆ ಸಜ್ಜುಗೊಳಿಸಿವೆ. ಹಲವಾರು ಸಮೂಹ ಸಂಘಟನೆಗಳು 
ಕರ್ನಾಟಕದಲ್ಲಿ ತಮ್ಮ ಉದ್ದೇಶಿತ ಸಂದೇಶಗಳನ್ನು ಬೀದಿನಾಟಕದ ಮುಖಾಂತರ ಜನರ 
ಬಳಿಗೆ ಕೊಂಡೊಯ್ದಿವೆ. ಆದರೆ ಬೀದಿನಾಟಕದ ನಿಜವಾದ ಪರಿಣಾಮ, ಪ್ರತಿಫಲದ ಅರಿವು 
ಉಂಟಾದದ್ದು ಸಮುದಾಯ ತನ್ನ ಪ್ರಾರಂಭಿಕ ಹಂತದಲ್ಲಿಯೇ ಸಂಘಟಿಸಿದ ಮೂರು 
ಚರಿತ್ರಾರ್ಹ ರಾಜ್ಯವ್ಯಾಪಿ ಸಾಂಸ್ಕೃತಿಕ ಜಾಹಾಗಳಿಂದಾಗಿ ಇವು ಬೀದಿ ನಾಟಕದ ಪ್ರಯೋಗ 


ಶಾಲೆಗಳಾದವು. ೧೯೭೮ರ ಸರ್ವಾಧಿಕಾರಿ ವಿರೋಧಿ ಜಾಥಾ, ೧೯೭೯ರ ಹೊಸ ಮೌಲ್ಯಗಳತ್ತ ' 


ಸಾಂಸ್ಕೃತಿಕ ಜಾಥಾ, ೧೯೮೦ ರೈತರೆಡೆಗಿನ ಜಾಥಾಗಳ ಕಾಲಕ್ಕೆ ಕನ್ನಡದ ಪ್ರಸಿದ್ದ ನಾಟಕಕಾರರೆಲ್ಲ 
ಬೀದಿನಾಟಕಗಳನ್ನು ರಚಿಸಿಕೊಟ್ಟದ್ದುಂಟು. ಬೆಲ್ಲಿ, ಪತ್ರೆಸಂಗಪ್ಪನ ಪ್ರಸಂಗ, ನರಗುಂದ 
ಬಂಡಾಯ, ಬೆಳೆದವರು, ಹರಿಜನೋದ್ದಾರ, ಬೆಲೆ ಏರಿಕೆ, ಹೊಸ ಬಾಳಿನೆಡೆಗೆ, ಕೂಲಿ ಹೆಣ್ಣು 
ಮುಂತಾದ ಬೀದಿ ನಾಟಕಗಳು ಚೌಕಗಳಲ್ಲಿ, ಆಟದ ಬಯಲುಗಳಲ್ಲಿ, ಬಸ್‌ ಸ್ಟ್ಯಾಂಡುಗಳಲ್ಲಿ 
ಅರಳೆಕಟ್ಟೆಗಳ ಮೇಲೆ ಎಲ್ಲೆಂದರಲ್ಲಿ ಸಾವಿರಾರು ಪ್ರಯೋಗಗಳನ್ನು ಕಂಡವು. ` ಬೆಲ್ಜಿ'ಯಂತೂ 
ಜನಮನದಿಂದ ಅಳಿಸಿಹಾಕಲಾಗದ ಒಂದು ಅಪೂರ್ವ ಅನುಭವವಾಗಿ ಉಳಿದುಕೊಂಡಿತು. 
ಬಿಹಾರದ ಹಳ್ಳಿಯೊಂದರಲ್ಲಿ ಉತ್ತಮ ಕಾಳು ಕೇಳಿದ ದಲಿತರನ್ನು ಸುಟ್ಟುಹಾಕಿದ ದುರಂತವೇ 
ಈ ನಾಟಕದ ವಸ್ತು. ಈ ನಾಟಕದ ಪ್ರಭಾವವು ಕನ್ನಡದ ಬೀದಿ ನಾಟಕಗಳ ಮೇಲೆಲ್ಲ ಇನ್ನೂ 
ಇದೆ ಎಂಬುದು ರಂಗ ವಿಮರ್ಶಕರ ಅಭಿಪ್ರಾಯ. ಈ ಜಾಥಾಗಳ ಕಾಲಕ್ಕೆ ಮೊದಲಬಾರಿಗೆ 
ಜನಸಮುದಾಯ ತಮ್ಮನ್ನೇ ಕುರಿತಾದ ನಾಟಕ ನೋಡಿತು. ಕರ್ನಾಟಕದ ಮೂಲೆಗಳಲ್ಲೆಲ್ಲ 
ಬೆಟ್ಟ ಗುಡ್ಡಗಳನ್ನು ಸಾಗಿ ಹಳ್ಳಿ ಜನರ ನರನಾಡಿಯೊಂದಿಗೆ ಬೆರೆತು ಅವರ ಸಮಸ್ಕೆಗಳಿಗೊಂದು 


ಬೀದಿನಾಟಕ ಸಾಹಿತ್ಯ ೧೨೭ 


ಸಾಂಸ್ಕೃತಿಕ ಧ್ವನಿಕೊಟ್ಟ ಸಮುದಾಯದ ಕಾರ್ಯಕರ್ತರು ತಮ್ಮ ಅನುಭವಗಳನ್ನು ಹಂಚಿ 
ಕೊಳ್ಳುತ್ತ (ಸಮುದಾಯ ವಾರ್ತಾ ಪತ್ರದಲ್ಲಿ) ಬೀದಿ ನಾಟಕ ಜನಮನ ಮುಟ್ಟಿದ ರೋಚಕ 
ವಿವರಗಳನ್ನು ನೋಡಿದರೆ ಎಂಥವರಿಗೂ ಆಶ್ಚರ್ಯವೆನಿಸುತ್ತದೆ. ಇಲ್ಲಿ ನಟರೂ ಪ್ರೇಕ್ಷಕರೂ 
ಹೊಂದುವ ಸಂಬಂಧವೇ ಒಂದು ಹೊಸ ಅನುಭವ. ಇದು ರಂಗಮಂದಿರದ ನಾಟಕ 
ಕಾಲವಿದರಿಗೆ ಹೊರತಾದ ಅನುಭವವಾಗಿತ್ತೆಂದು ಕಾರ್ಯಕರ್ತರು ಹೇಳಿದ್ದಾರೆ. ಮೊದಲ 
ಯಶಸ್ವಿನಿಂದ ಜನ ಬೆಂಬಲ, ಸ್ಫೂರ್ತಿ ಪಡೆದ ಸಮುದಾಯ ಮತ್ತಷ್ಟು ಜಾಥಾಗಳನ್ನು 
ಯಶಸ್ವಿಯಾಗಿ ಸಂಘಟಿಸಿ ಬೀದಿನಾಟಕಗಳನ್ನು ಹೆಚ್ಚೆಚ್ಚು ಜನಪ್ರಿಯಗೊಳಿಸಿತು. ವಿಜ್ಞಾನ 
ಘೋಷಣೆಗಳೊಂದಿಗೆ ಜನಸಾಮಾನ್ಮರಲ್ಲಿ ವೈಜ್ಞಾನಿಕ ಮನೋಧರ್ಮ ಬೆಳೆಸುವಲ್ಲಿ 
ಬೀದಿನಾಟಕಗಳು ಮಾಡಿದ ಪ್ರಯತ್ನಗಳು ಮಹತ್ತರವಾದವು. ಸೀಮೆ ಎಣ್ಣೆ ಸಮಸ್ಯೆಯಿಂದ 
ಮೊದಲ್ಲೊಂಡು ಅಣುಯುದ್ಧದ ಭಯಾನಕ ಪರಿಣಾಮಗಳ ತನಕ ಎಷ್ಟೋ ವೈವಿಧ್ಯಮಯ 
ವಿಷಯಗಳು ಬೀದಿನಾಟಕಗಳ ವಸ್ತುವಾದವು. ಕೇವಲ ದಿನ ನಿತ್ಕದ ಜೀವನ ಸಮಸ್ಯೆ ಮಾತ್ರ 
ವಸ್ತುವಾಗದೇ ರಾಷ್ಟ್ರೀಯ ಅಂತರಾಷ್ಟ್ರೀಯ ಸಮಸ್ಯೆಗಳ ಕುರಿತಾದ ವಿಚಾರಗಳನ್ನೂ ಸಹ 
ಜನರಲ್ಲಿ ಬಿಂಬಿಸುವ ಪ್ರಯತ್ನಗಳನ್ನು ಸಮುದಾಯ ಯಶಸ್ವಿಯಾಗಿ ಮಾಡಿತು. ವಿಜ್ಞಾನ 
ಜಾಥಾದ ಸಂದರ್ಭದಲ್ಲಿ ಕರ್ನಾಟಕದ ಸಿ. ಬಸವಲಿಂಗಯ್ಯ, ರಘುನಂದನ್‌ (N.S.D. 
ಪದವೀಧರರು ) ಅವರು ರಾಷ್ಟ್ರದ ವಿವಿಧ ಸಾಂಸ್ಕೃತಿಕ ತಂಡಗಳಿಗೆ ಜಾನಪದ ಶೈಲಿಯಲ್ಲಿ 
ಬೀದಿನಾಟಕದ ರಂಗತರಬೇತಿ ಶಿಬಿರದಲ್ಲಿ ಮಾರ್ಗ ದರ್ಶಕ ನಿರ್ದೇಶಕರಾಗಿ ಕೆಲಸ 
ಮಾಡಿದರೆಂಬುದು ಗಮನಾರ್ಹವಾದದ್ದು. ಇವರ ನಿರ್ದೇಶನದ `ಹೆಬ್ಬೆರಳು' ಹಾಗೂ `ಶಾಂತಿ' 
ಎಂಒ ಪ್ರಯೋಗಗಳು ತಮ್ಮ ವಿಶಿಷ್ಟ ಜಾನಪದ ಶೈಲಿಯಿಂದಾಗಿ ವಿಜ್ಞಾನ ಸಂದೇಶವನ್ನು 
ಜನಕಾಮಾನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿವೆ. ಇವರಲ್ಲದೇ 'ಬೆಲ್ಡಿ' ಯ 
ನಿರ್ದೇಶಕರಾದ ಸಿ. ಜಿ. ಕೆ. ಎ. ಎನ್‌. ಮೂರ್ತಿ, ಪ್ರಸನ್ನ, ಎಂ. ಎಸ್‌. ಸತ್ಯ, ಗಂಗಾಧರ 
ಸ್ವಾಮಿ, ಮಾಲತಿ, ಸುರೇಶ ಆನಗಳ್ಳಿ, ಮಹೇಶ, ಬಾದರದಿನ್ನಿ, ಜನಾರ್ಧನ್‌, ಯತಿರಾಜು, 
ನಿರುಜನಾರಾಧ್ಮ, ಲಿಂಗದೇವರು ಹಳೆಮನಿ, ಬಸವರಾಜ ಕುಂಬಾರ ಮುಂತಾದ ವರೆಲ್ಲ 
ಬೀರಿನಾಟಕದ ಇತಿಹಾಸ ಸೃಷ್ಟಿಗೆ ಕಾರಣಕರ್ತರಾಗುವುದರೊಂದಿಗೆ ಆ ಕ್ಷೇತ್ರದಲ್ಲಿ ಹೆಚ್ಚಾಗಿ 
ಗುರುತಿಸಲ್ಪಟ್ಟಿದ್ದಾರೆ. 


ಪ್ರಯೋಗರಂಗ, ಭಾರತ ಯಾತ್ರಾ ಕೇಂದ್ರಗಳು ಬೆಂಗಳೂರಿನಲ್ಲಿ ಬೀದಿ ನಾಟಕೋ 
ತೃವವ್ನು ಏರ್ಪಡಿಸುವ ಮೂಲಕ ಹೊಸ ನಾಟಕಗಳ ಪ್ರದರ್ಶನಕ್ಕೆ ಶ್ರಮಿಸಿವೆ. `ಬಿಂಬ' 
ತಂಡರವರು ಸಹ ಬೀದಿನಾಟಕ ಸಪ್ತಾಹ (ವಸಂತೋತ್ಸವ) ನಡೆಸಿದ್ದಾರೆ. ಇವರು ಬೆಲ್ಲಿ, ಸಂಗಪ್ಪನ 
ಪ್ರಸಂಗ, ಪ್ರಜಾಪ್ರಭುತ್ವ, ಕೋತಿಯ ಕಥೆ, ತಬರನಕಥೆ, ಧನ್ವಂತರಿ ಚಿಕಿತ್ಸೆ, ಕೇಳಿರಪ್ಪೋ ಕೇಳಿರಿ 
ಮುತಾದ ಬೀದಿನಾಟಕಗಳನ್ನು ಕಲಾತ್ಮಕವಾಗಿ ಪ್ರದರ್ಶಿಸಿದ್ದಾರೆ. ಕರ್ನಾಟಕದಲ್ಲಿ ಪರಿಸರವಾದಿಗಳ 
- ಚಳುವುಯೂ ಪರಿಸರ ಪ್ರಜ್ಞೆ ಮೂಡಿಸುವಲ್ಲಿ `ಪಶ್ಚಿಮ ಘಟ್ಟ ಉಳಿಸಿ" ಅಭಿಯಾನದಲ್ಲಿ 
ಬೀದಿನಟಿಕದ ಮೂಲಕ ಸುಮಾರು ೧ ಲಕ್ಷ ೬೦ ಸಾವಿರ ಜನರನ್ನು ತಲುಪಿತು. ಬಿ. ಸುರೇಶ್‌ 
ಪರಿಸರ ಕಾಳಜಿಯ ಕುರಿತ ನಾಟಕಗಳನ್ನೆಲ್ಲದೇ ಚಂಪಾ ಅವರ ಚಿಂಗರ ಬುಡ್ಡಣ್ಣ ನಾಟಕಕ್ಕೆ 
ರಾಜಕೀನು ಆಯಾಮ ನೀಡಿ ಹೊಸ ತಂತ್ರ ಬಳಸುವಲ್ಲಿ ಯಶಸ್ವಿಯಾಗಿದ್ದಾರೆ. 


೧೨೮ ಕರ್ನಾಟಕ ಭಾರತಿ 


ವಿಜಯಾ ಅವರ `ಬಂದರೋ ಬಂದರು' ನಾಟಕಕ್ಕೆ ರಾಜ್ಮ ನಾಟಕ ಅಕಾಡೆಮಿ ಪ್ರಶಸ್ತಿ" 

ಬಂದಿದೆ. ಕನ್ನಡ ಬೀದಿನಾಟಕ ಸಾಹಿತ್ಯದ ಆರಂಭಕ್ಕೆ ಕಾರಣರಾದವರಲ್ಲಿ ಚಂದ್ರಶೇಖರ: 
ಪಾಟೀಲರು ಪ್ರಮುಖರು. ಇವರ ನಾಟಕಗಳ ವಿಶೇಷವೆಂದರೆ ಅವು ಆಡುನಾಟಕಗಳಾಗಿ ಹೆಸರು" ಸ್ಯ 
ಮಾಡಿದಂತೆಯೇ ಓದುನಾಟಕಗಳಾಗಿಯೂ ಹೆಸರು ಗಳಿಸಿದವು. ಇವರ 'ಸಂಕ್ರ ಮಣ' ' 
ಪತ್ರಿಕೆಯೂ ಈ ಪ್ರಕಾರದ ರಂಗ ಚಳುವಳಿಗೆ ಪೂರಕವಾಗಿ ಕೆಲಸ ಮಾಡುತ್ತಲೇ ಬಂದಿದೆ. ' 
ತುರ್ತು ಪರಿಸ್ಥಿತಿ ಹಾಗೂ ಚಿಕ್ಕಮಗಳೂರಿನ ಉಪಚುನಾವಣೆಯ ಕಾಲದಲ್ಲಿ ಇವರ 
`ಜಗದಂಬೆ ಬೀದಿ ನಾಟಕ', ಶ್ರೀರಂಗರ `ಉತ್ತಮ ಪ್ರಭುತ್ವ ತೊಳಲೊಟ್ಟೆ 'ಪ್ರಭು ಅವರ ' 
`ಬಕ', ಲಂಕೇಶರ ` ಮುದ್ದು ಮಗನ ಕಾರು ಭಾರ' ನಾಟಕಗಳೂ ಹೆಸರು ಮಾಡಿದವು. ಬೀದಿ 
ನಾಟಕ ಇನ್ನೇನು ತನ್ನ ಗತ ವೈಭವವನ್ನೆಲ್ಲ ಕಳೆದುಕೊಂಡು ಕೇವಲ ಸಾಂದರ್ಭಿಕ ಚಟುವಟಿಕೆ ' 
ಯಾಗಿ ತೀರ ನಿಧಾನಗತಿಯಲ್ಲಿ ಸಾಗುತ್ತಿದೆ ಎಂಬಂತೆ ಭಾಸವಾಗುತ್ತಿರುವಾಗಲೇ ಸುಪ್ರಸಿದ್ಧ ' 
ಬೀದಿ ರಂಗ ಕಲಾವಿದ ಸಪ್ಪರ್‌ ಹಸ್ಮಿ ರಾಜಕೀಯ ಕಗ್ಗೊಲೆಗೀಡಾದರು. (೧೯೮೯) ಅವರ ' 
ಸ್ಮರಣಾರ್ಥವಾಗಿ ಸಮುದಾಯ ಬೆಂಗಳೂರಿನಲ್ಲಿ ಏರ್ಪಡಿಸಿದ ರಾಜ್ಮ ಮಟ್ಟದ ನೀದಿ 
ನಾಟಕೋತ್ಸವದಲ್ಲಿ (ಸಮಗ್ರತಾ ಉತ್ಸವ) ವಿವಿಧ ವಸ್ತುಗಳೊಂದಿಗೆ ಹರಿದು ಬಂದ 
ಹತ್ತೊಂಭತ್ತು ನಾಟಕಗಳ ಮಹಾಪೂರ ಮತ್ತೊಮ್ಮೆ ಬೀದಿ ನಾಟಕಗಳಿಗೆ ಚಾಲನೆ ನೀಡಿತು. 
ಹತ್ತು ಹಲವಾರು ತಂತ್ರಗಳನ್ನು ಬಳಸಿಕೊಳ್ಳುವುದರೊಂದಿಗೆ ಈ ಪ್ರಕಾರದ ಬಹುಮುಖ ' 
ಸಾಧ್ಯತೆಗಳನ್ನು ಮತ್ತೊಮ್ಮೆ ಬಿಂಬಿಸುವಲ್ಲಿ ಬಹುಪಾಲು ನಾಟಕಗಳು ಯಶಸ್ವಿಯಾದವು. ' 

ಅಭಿವೃಕ್ತಿ ಸ್ವಾತಂತ್ರ್ಯ ಹತ್ತಿಕ್ಕುವುದರ ವಿರುದ್ಧ ತೀವ್ರವಾಗಿ ಪ್ರತಿಕ್ರಿಯಿಸಿದ ಈ ನಾಟಕಗಳು ' 
ತಮ್ಮ ರಕ್ತಬೀಜಾಸುರನ ಗುಣವನ್ನು ಮತ್ತೊ ಮ್ಮ  ಶೋರಿಸಿಕೊಟ್ಟವು. ಹಸ್ಮಿಯವರ ಬಮಕು 
ಸಾಧನೆಗಳ ಕುರಿತಂತೆ `ಒಂದು ಬೀದಿಯ ಕಥೆ ' ಎಂಬ ನಾಟಕವನ್ನು ರಚಿಸಿ ಹುಬ್ಬಳ್ಳ 
ಧಾರವಾಡ ಸಮುದಾಯಕ್ಕೆ ಜಿ. ಎಚ್‌. ರಾಘವೇಂದ್ರ ಅವರು ಫೌ ಈ : 
ನಾಟಕ ತನ್ನ ಮೈಮ್‌ ತಂತ್ರ ಹಾಗೂ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಭಾಷೆಯ ' 
ಬಳಕೆಯಿಂದ ಸಮಗ್ರತಾ ಉತ್ಸವದಲ್ಲಿ ಪ್ರೇಕ್ಷಕರ ಹಾಗೂ ಪತ್ರಿಕೆಗಳ ವಿಶೇಷ ಗಳುನ ' 
ಸೆಳೆಯಿತು. ಒಟ್ಟಾರೆ ಈ ಉತ್ಸವ ಬೀದಿನಾಟಕಗಳು ರಂಗಕರ್ಮಿಗಳ ಕ್ರಿಯಾತ್ಮಕ ಹ್ರಿಗೆ ' 
ಸವಾಲಾಗಬಲ್ಲ ಪ್ರಕಾರವಿದೆಂಬ ಕಲ್ಪನೆಯನ್ನು ಮತ್ತೊಮ್ಮೆ ನೆನಪಿಸಿಕೊಡುಠಲ್ಲಿ ' 
ಯಶಸ್ವಿಯಾಯಿತು. | 


ಇತ್ತೀಚಿನ ಮತ್ತೊಂದು ಪ್ರಮುಖ ಬೆಳವಣಿಗೆಯೆಂದರೆ ಸಾಕ್ಷರತಾ ಅಂದೊಲನವು 
ಬೀದಿನಾಟಕವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡದ್ದು. ಸರಕಾರವೇ ಸಂಪೂರ್ಣ ಸಾಕ್ಷರತೆ ಓಂದು 
ಜನಾಂದೋಲನವಾಗಬೇಕೆಂಬ ನಿಲುವು ತಳೆದು ಜನಪರ ಸಂಘುಟನೆಗಳನ್ನೂ, 
ಕಾರ್ಯಕರ್ತರನ್ನೂ ಗುರುತಿಸಿ, ಅವರ ಆಂದೋಲನಕ್ಕೆ ಆರ್ಥಿಕ ನೆರವನ್ನೂ ನೀಡುಕಿರುವೆ 
ಇಂದಿನ ಸಂದರ್ಭದಲ್ಲಿ ಬೀದಿನಾಟಕ ಪ್ರಕಾರ ಹಿಂತಿರುಗಿ ನೋಡುವ ಅಗತ್ಯವೇ ಉಳಿರುಲಿಲ್ಲ 
ವೆನ್ನಬಹುದು. ಭಾರತ ಜ್ಞಾನ ವಿಜ್ಞಾನ ಜಾಥಾದ (೧೯೯೦) ವಿವಿಧ ಜಿಲ್ಲಾ ಸವಿತಿಗಳು 
ಸಾಕ್ಷರತಾ ಹಾಡುಗಳ ಹಾಗೂ ಬೀದಿನಾಟಕಗಳ ಪುಸ್ತಕಗಳನ್ನೂ ಹೊರತಂದಿವೆ. ಕರ್ನಾಟಕದ 
ಹಳ್ಳಿಗಳಲ್ಲೆಲ್ಲ ಇಂದು ಬೀದಿನಾಟಕಗಳು ಪರಿಚಿತವಾಗಿವೆ. ಕ್ರಿಯಾತ್ಮಕ ಸಾಕ್ಷರತೆ ಅಕ್ಷರಜ್ಞಾನ 
ನೀಡುವುದರೊಂದಿಗೆ ಜನರಿಗೆ ತಮ್ಮ ಪರಿಸರದ ಅರಿವು, ಅನಕ್ಷರತೆ ಅಜ್ಞಾನದಿಂದ 


€ದಿನಾಟಕ ಸಾಹಿತೃ ಜು 


ಉಂಟಾಗುವ ಅವಗಢಗಳು, ಶೋಷಣೆ, ಮೂಢನಂಬಿಕೆ, ಕಂದಾಚಾರಗಳಿಂದುಂಟಾಗುವ 
ಅಚಾತುರ್ಯಗಳ ಕುರಿತ ಜ್ಞಾನವನ್ನೂ ನೀಡುವ ಹಿರಿಯಾಸೆಯೊಂದಿಗೆ ಪ್ರಾರಂಭವಾದ ಈ 
ಆಂದೋಲನ ತೀವ್ರಗತಿಯಲ್ಲಿ ಸಾಂಸ್ಕೃತಿಕ ಆಯಾಮ ಪಡೆದುಕೊಳ್ಳುವಲ್ಲಿ ಬೀದಿ ನಾಟಕಗಳ 
ಪಾತ್ರ ಬಹುದೊಡ್ಡದು. ಈ ಆಂದೋಲನ ಎಷ್ಟು ವ್ಯಾಪಕವಾಗಿ ಬೀದಿನಾಟಕಗಳನ್ನು 
ತಯಾರಿಸುತ್ತಿದೆಯೆಂಬುದರ ಉದಾಹರಣೆಯೊಂದನ್ನು ನೋಡುವುದು ಉಚಿತ. ಧಾರವಾಡ 
'ಫಕ್ಕದ ಕ್ಕಾರಕೊಪ್ಪ ಗ್ರಾಮದಲ್ಲಿ ೧೯೯೩ರಲ್ಲಿ ಏರ್ಪಡಿಸಿದ ಬೀದಿನಾಟಕ, ಸಾಕ್ಷರತಾ 
ಹಾಡುಗಳ ೧೫ ದಿನಗಳ ಕಾರ್ಯಾಗಾರವೊಂದರಲ್ಲೇ ಸುಮಾರು ಎರಡುನೂರು ಜನ 
ಕಲಾವಿದರು ತರಬೇತಿ ಪಡೆದರು. ಜಿಲ್ಲೆಯ ವಿವಿಧ ಮಂಡಲಗಳನ್ನು ಪ್ರತಿನಿಧಿಸಿ ಬಂದಿದ್ದ 
ಇವರು ಈಗ ತಮ್ಮ ಊರುಗಳಲ್ಲಿ ಬೀದಿನಾಟಕ ತಂಡ ಕಟ್ಟಿಕೊಂಡು ಸ್ವತಂತ್ರವಾಗಿ 
 ನಾಟಕವಾಡ ಬಲ್ಲವರಾಗಿದ್ದಾರೆ. ಅವರು ಈ ಮೊದಲೇ ಗ್ರಾಮೀಣ ಜನಪದ ಧಾಟಿಗಳನ್ನು 
ತಿಳಿದವರಾದ್ದರಿಂದ ಹೊಸ ಬೀದಿ ತಂತ್ರಗಳ ಪ್ರಾಥಮಿಕ ಜ್ಞಾನ ಕೊಡಲ್ಪಟ್ಟರೂ ನಾಟಕವಾಡ 
ಬಲ್ಲರು. ಹಲವಾರು ಜನ ಹವ್ಯಾಸಿ ಅರೆವೃತ್ತಿ ಕಲಾವಿದರು ರಂಗತರಬೇತಿ ನೀಡಿದ ಈ ಶಿಬಿರ 
ಸಂಪೂರ್ಣ ಯಶಸ್ವಿಯಾಯಿತು. ಪ್ರೊ. ಸಂಪಿಗೆ ತೋಂಟದಾರ್ಯ, ಬಸವಲಿಂಗಯ್ಯ, 
'ವಿಶ್ವೇಶ್ವರಿ ಹಿರೇಮಠ, ಸಿದ್ದನಗೌಡ ಪಾಟೀಲ, ಶಂಕರ ಹಲಗತ್ತಿ, ಶ್ರೀಶೈಲ ಹುದ್ದಾರರಂಥ 

'ರಂಗತಜ್ಞರು ಸಂಘಟಿಕರು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೇ ಈ ಕಾರ್ಯಾಗಾರದಲ್ಲಿ 
ಸೇವೆ ಸಲ್ಲಿಸಿದ್ದಾರೆ. ಇದು ಸಾಮಾಜಿಕ ಬದ್ಧತೆಯಿಂದ ಮಾತ್ರ ಸಾಧ್ಯವಾಗುವ ಸೇವೆ. ಬೀದಿ 

ನಾಟಕಗಳು ಬಯಸುವುದೂ ಇದೇ ತರದ ಬದ್ಧತೆ. ಈ ಪ್ರಕಾರ ತನ್ನ ಪ್ರಗತಿಪರತೆ, ಸರಳತೆ 
' ಹಾಗೂ ಕಡಿಮೆ ಖರ್ಚಿನಿಂದಾಗಿ ರಾಜ್ಯದಲ್ಲಿಂದು ಹೆಚ್ಚೆಚ್ಚು ಜನರನ್ನು ತಲುಪುತ್ತಿದೆ. ಎಲ್ಲ 
' ಬಗೆಯ ಎಡ ಮತ್ತು ಪ್ರಜಾಪ್ರಭುತ್ವವಾದಿ ಸಂಘಟನೆಗಳನ್ನು ತಮ್ಮ ನಿಲುವಿಗನುಗುಣವಾಗಿ 
ಈ ಪ್ರಕಾರವನ್ನು ಉಪಯೋಗಿಸಿಕೊಳ್ಳುತ್ತಿವೆ. ಕಾರ್ಮಿಕರ ಹೋರಾಟ ದೀನ ದಲಿತರ, 
ಮಹಿಳೆಯರ ವಿಮೋಚನೆಗಾಗಿ, ವಿದ್ಮಾಡಿ ೯-ಯುವ ಜನರನ್ನು ಕಾಡುವ ಶೈಕ್ಷಣಿಕ 
' ನಿರುದ್ಯೋಗದ ಸಮಸ್ಯೆ ಹಾಗೂ ಎಲ್ಲ ಬಗೆಯ ಶೋಷಣೆ ಮತ್ತು ಅನ್ಕಾಯಗಳನ್ನು 
ಪ್ರತಿಭಟಿಸಲು ಬೀದಿ ನಾಟಕಗಳು ಆಡಲ್ಪಡುತ್ತವೆ. ಇವಕ್ಕೆ ಆರ್ಥಿಕ ತೊಂದರೆ ಇಲ್ಲವೆಂದಲ್ಲ. 
' ಆದರೆ ಬೀದಿ ನಾಟಕವೊಂದು ಯಶಸ್ವಿಯಾಗಿ ಪ್ರದರ್ಶನಗೊಂಡ ಸಂದರ್ಭದಲ್ಲಿ ಬೀದಿ ನಿಧಿ 
' ಸಂಗ್ರಹದ ಮೂಲಕವೇ ಪ್ರೇಕ್ಷಕರು ಕನಿಷ್ಠ ಅರ್ಧಪಾಲನ್ನಾದರೂ ಭರಿಸುತ್ತಾರೆಂಬುದು 
ಗೊತ್ತಾಗಿದೆ. ಆದರೂ ಇದೊಂದು ಮುಕ್ತಸಾಧನವಾಗಿ ಹೆಚ್ಚು ಜೀವಂತಿಕೆಯಿಂದ ಕೆಲಸ 
ಮಾಡಬೇಕಾದರೆ ಬೀದಿ ನಾಟಕ ಕಲಾವಿದರು ಹೊಸ ಸಂಪನ್ಮೂಲಗಳ ಮೊಲಗಳನ್ನು 


i] ಹುಡುಕಬೇಕಾದೀ ತು. 


; ಬೀದಿ ನಾಟಕದ ಜೀವಾಳ : ಸಂಗೀತ ಹಾಗೂ ಹಾಡುಗಳು: 


3 ಎಲ್ಲಿಂದ ಬಂದಿರೆಂದು ಕೇಳೆಬಹುದು ನೀವು 

; ಜನರ ನಡುವಿನಿಂದ ಎಂದು ಹೇಳುತ್ತೇವೆ ನಾವು 
ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು 
ತಿರುಗಿ ಮತ್ತೆ ಜನರ ಕಡೆಗೆ ಹೋಗುತ್ತೇವೆ ನಾವು 


ಈ ಸಮುದಾಯ ಗೀತೆ ಬೀದಿನಾಟಕದ ಆರಂಭದಲ್ಲಿ ತನ್ನ ಉದ್ದೇಶ ಇ 
ವ್ಯಾಪಕವಾಗಿ ಉಪಯೋಗಿಸಲ್ಪಟ್ಟಿದೆ. ಸಂದರ್ಭಕ್ಕೆ ತಕ್ಕಂತೆ ಇದರ ಕೆಲವು ಸಾ | 
ಹೇಳುವ ಸ್ವಾತಂತ್ರ್ಯವನ್ನೂ ವಿವಿಧ ತಂಡಗಳು ತೆಗೆದುಕೊಂಡಿವೆ. ಈ ಹಾಡಿನ ಮೂಲ? 
ರೈತ ಬಂಡಾಯದಷ್ಟು ಹಿಂದಿನದು. ಆಗ ಮುಂದಿನ ಕೆಲ ಸಾಲುಗಳನ್ನು ಈ ರೀತಿ ಹಾಡಲಾ 

ಈಗ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು 
ನರಗುಂದ ನವಲಗುಂದಕೆ ಹೋಗುತ್ತೇವೆ ನಾವು 


ಸಾಕ್ಷರತಾ ಆಂದೋಲನದಲ್ಲಿ ಅದೇ ಸಾಲನ್ನು ಬದಲಿಸಿ ' ಸಾಕ್ಷರತೆಯ | 
ಹೋಗುತ್ತೇವೆ ನಾವು ' ಎಂದು ಹಾಡುತ್ತಾರೆ. ವಿಶ್ವಶಾಂತಿಗಾಗಿ ಸಮುದಾಯ ಹಮ್ಮಿ 
ಬಣ್ಣದ ನಡೆಯ ಜಾಥಾದಲ್ಲಿ ಮುಂದೆ ಪಯಣ ಎಲ್ಲಿಗೆಂದು ಕೇಳಬಹುದೋ ನೀ 
ಸಮರಕೆ ತಡೆಯನೊಡ್ಡಲು ಶಾಂತಿಯೆಡೆಗೆ ನಾವು ಎಂದು ಬದಲಿಸಿಕೊಳ್ಳಲಾಗಿತ್ತು 
ರಂಗಭೂಮಿ ಎಷ್ಟು ಆಶಾವಾದಿಯೆಂದರೆ __ 
ಗೆಲುವು ನಮ್ಮದೋ, ಗೆಲುವು ನಮ್ಮದೋ 
ಇಂದಿಗೂ ಎಂದೆಂದಿಗೂ ಗೆಲುವು ನಮ್ಮದೋ 
ಬದುಕಿನುದ್ದಕೂ ಬದ್ಧವ ವೈರಿಗಳ ಗೆದ್ದೇ ಗೆಲುವೆವೋ 
ನಾವು ಗೆದ್ದೆ ಗೆಲುವೆವೂ 
ಇದು ನಮ್ಮ ಎದೆಯಾಳದ ನಿಶ್ಚಲ ನಂಬಿಕೆಯೋ 
ಎಂದು ಖಡಾ ಖಂಡಿತವಾಗಿ ಘೋಷಿಸುವುದರ ಜೊತೆಗೇ __ 


ಒಂಟಿ ಒಬ್ಬಂಟಿ ನಾವಲ್ಲ 
ಎಂದಿಗು ನಾವು ಒಂಟಿ ನಡೆಯುವ 
ಪಯಣಿಗರೇ ಅಲ್ಲ 


ಎಂದು ಹೇಳುವ ಮುಖಾಂತರ ಜನರ ಜೊತೆಯಾಗಿ ಸಾಗುವ ಎಲ್ಲರೊಳಗೆ. 
ಬದುಕುವ ತನ್ನ ಬದ್ಧತೆಯನ್ನು ಈ ಹಾಡು ಸ್ಪಷ್ಟಪಡಿಸಿತು. ಬೀದಿ ನಾಟಕ 
ಬಂಡಾಯ ಜಾಡಿನ ಹಲವಾರು ಹಾಡುಗಳು ಚೊಕ್ಕ ಜಾನಪದ ಶೈಲಿಯಲ್ಲಿ ಹಾ 
ಇವುಗಳನ್ನು ಹಾಡುವಾಗ ಪ್ರಮುಖವಾಗಿ ಉಪಯೋಗಿಸುವ ವಾದ 
ಡಪ್ಪುತಾಳ, ಢೊಲಕ್‌ ಹಾಗೂ ತಮಟೆಗಳು. ಕವಿ ಸಿದ್ದಲಿಂಗಯ್ಮನವರ ಹಲವಾರು 
ಗಳು ಬೀದಿನಾಟಕದ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳಾಗಿ ಹರಿದಿವೆ. ಅತಿ 
ಹಾಡಲ್ಪಟ್ಟ ಅವರ ಹಾಡುಗಳ ಮೊದಲ ಕೆಲ ಸಾಲುಗಳು ಯಾರಿಗೆ ಬಂತು ಎಲ್ಲಿ? 
ನಲವತ್ತೆ ರ ಸ್ವಾತಂತ್ರೃ' , "ದಲಿತರು ಬರುವರು ದಾರಿಬಿಡಿ, ದಲಿತರ ಕೈಗೆ ರಾಜ್ಯ! 
" ತುರ್ತು ಪರಿಸ್ಥಿತಿ ಕರಾಳ ರಕತ ಕತೆಯನು ಹೇಳ್ತಿವಿ", * ನೆನ್ನೆ ದಿನ ನನ್ನ ಜನ ಬ ವಿ 
ಬಂದರು ", "ಹಸಿವಿನಿಂದ ಸತ್ತೋರು, ಸೈಜುಗಲ್ಲು ಹೊತ್ತೊರು ",- "ದೊಡ್ಡ! 
ಬಾಗಿಲಿಗೆ ನಮ್ಮ ಮೂಳೆಯ ತ್ವಾರಣ " ಮುಂತಾದವು. ಕೋಮು ಸೌಹಾರ್ದದ ಸ 
ಸಾರುವಲ್ಲಿ ` ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ, ನಮ್ಮಲ್ಲಿಲ್ಲ 


ಲ್ಲಿರುವುದು ಮಾನವ ರಕ್ತ” - ಎಂಬ ಘೋಷಣೆಯ ರೂಪದ ಹಾಡು ಧ್ವನಿ 
ಕ ಹೇಳಲ್ಪಡುತ್ತದೆ. *ಬರುತಿಹೆವು ನಾವು ಬರುತಿಹೆವು ಯುಗ ಯುಗಗಳಿಂದ 
ತುಳಿದ ಜನಗಳು " ಎಂಬ ಕೆ. ರಾಮಯ್ಯನವರ ಕವನ ಬಹು ಪರಿಣಾಮಕಾರಿಯಾಗಿ 
ಿಡುತ್ತದೆ. ಸಮುದಾಯ ಶಾಂತಿ ಜಾಥಾದಲ್ಲಿ "`ಉಸಿರಾಡುವೆ ನಿನ ನೆನೆದು ಓ ಗೆಳೆಯ" 
ರೆಕ್ಕೆ ಬಿಡಿ: ಪಾರಿವಾಳಗಳ ಯುದ್ಧ ನಾಡಿನಲ್ಲಿ , * ಯುದ್ಧ ಅಣುಯುದ್ಧ ಸಾಕು ಸಾಕು,” 
' ಸರಹ ್ರಿಗಾಗಿ ಯುದ್ಧ ವಾಯಿತು. ನಗರ ಉಳಿಯಲಿಲ್ಲ", “ತಲೆಗಳು ಉರುಳ್ಳಾವೊ ರಕ್ತದ 
ಕೋಡಿ ಹರಿದಾವೊ * ಮುಂತಾದ ಗಳತ ವಾಗ ರಾಗಬದ್ಧತೆಯಿಂದ ಜನಮನ 
ಪಿ ಶಾಂತಿಯ ಸಂದೇಶ ಸಾರಿದವು. ಇತ್ತೀಚೆ ಕ್ರಾಂತಿ ಕವಿ, ಗಾಯಕ ಗದ್ದರ್‌ ಅವರು 
ೋಗಿಸುವ ಅಪ್ಪಟ ಹಳ್ಳಿಯ ಜನಪದೀಯ ಧಾಟಿಗಳನ್ನು ಬೀದಿ ನಾಟಕಗಳು ಧಾರಾಳ 
ಹಾಗಿ ಬಳಸುತ್ತಿವೆ. ಅಲ್ಲದೇ ಕೋಲಾಟ, ಗೀಗೀಪದ, ದಾಸರ ಶೈಲಿ, ಯಕ್ಷಗಾನ, ದೊಡ್ಡಾಟ 

ಲಿಯ ಧಾಟಿಗಳನ್ನು ಬಳಸಿಕೊಳ್ಳುವುದಲ್ಲದೇ ಜಾ: ನಪದವಾದ್ಕ, ಮೇಳಗಳನ್ನು ಬಳಸಿ 
ೂಂಡು ಬೀದಿನಾಟಕಗಳು ಜನರ ಹೃದಯಕ್ಕೆ ಲಗ್ಗೆ ಹಾಕಿವೆ. 


ೀದಿನಾಟಕ ಪ್ರಕಾರದ ಸಾಫಲ್ಯ, ವೈಫಲ್ಯ “ಉಪಸಂಹಾರ 
ಬೀದಿವಾಟಕದ ಉದ್ದೇಶವೇ ಜನಸಾಮಾನ್ಯರನ್ನು ತಲು ಪುವುದು. ಎಷ್ಟೋ ಸಲ 
; ಕಲಾತ್ಮ ಕವಾಗಿ ತಲುಪುವುದೋ, ಹಸಿಹಸಿಯಾದ (Crude 10177) ರೀತಿಯಲ್ಲಿ 
ಹೇಳಲಿಕ್ಕಾಗದು. ಹಾಗಾದರೆ ಈ ಸಾಹಿತ್ಯ ಪ್ರ ಪ್ರಕಾರದ ಸಫಲತೆ ವಿಫಲತೆಗಳನ್ನು 
ಮಾನದಂಡ ಯಾವುದು? ಎಷ್ಟೋ ಸಲ is ಸಾಹಿತ್ಯ ಪ್ರಕಾರದ ವಿಮರ್ಶೆ 
ಮಾಡುವಾಗ ಆಯಾ ವ್ಯಕ್ತಗಳ ಸೈದ್ವಾಂತಿಕ ಹಿನ್ನ ನ್ನೆಲೆ ಬದ್ಧೆತೆಗಳಿಗನುಗುಣವಾಗಿ ಅವರವರ 
ಅಭಿಪ್ರಾಯಗಳು ಭಿನ್ನವಾಗುತ್ತ ಹೋಗುತ್ತವೆ. ಈ ವ ಮಾತು ಇತರ ಸಾಹಿತ್ಯ ಪ್ರಕಾರಗಳಿಗೂ 
ಯಿಸುತ್ತದೆಯಾದರೂ, ಒಂದು ನಿರ್ದಿಷ್ಟ ಉದ್ದೇಶ ಹೊಂದಿದ ಬೀದಿನಾಟಿಕದಂತಹ 
ಸಾಹಿತ್ಯದ ವಿಷಯದಲ್ಲಿ ಹೆಚ್ಚು ಪ್ರಸ್ತುತವಾಗುತ್ತದೆ. ಹಲವಾರು ಜನ pe 
೪, ನಾಟಕಕಾರರೂ ಇದರ ಕಷ ಗೆಲುವು ಹಾಗೂ ಅದರ ಮುಂ 
Aw ಕುರಿತು ಮಾತಾಡಿದ್ದಾರೆ. "ಬೆಲ್ಜಿ 'ಯಸಿ. ಜಿ. ಕೃಷ್ಣಸ್ವಾಮಿ, ಎ ತೋಂ 
ನಾಟಿಕ ನಮ್ಮಲ್ಲಿ ಇನ್ನೂ ಬರಬೇಕಿದೆ ಎಂದು ಹೇಳಿದ್ದಾರೆ. ಕೇವಲ ಮಾತಿನ ಮಂಟಪ 
ಖ್ಚತ ಸೀಮೆ ಎಣ್ಣೆ ಸಕ್ಕರೆ, ಹೆಗ್ಗಣ ಎನ್ನುತ್ತ ಸ್ಟ್ರೀಟ್‌ ಥಿಯೇಟರ್‌ ಮಾರಬಾರದೆಂದು 
ಳತ್ತ ಬಾದಲ್‌ ಸರ್ಕಾರ್‌ ಬೀದಿಯಲ್ಲಿ ` ಸ್ವಾರ್ಟಕಸ್‌ ' ಪಂತ ಗಂಭೀರ ಪ್ರಯೋಗವನ್ನು 
ತ | ದ್ದಾರೆಂದರೆ ನಮ್ಮದು ಇನ್ನೂ ಶೈಶವಾವಸ್ತೆಯಲ್ಲಿಯೇ ಯೇ ಇರುವ ಬೀದಿನಾದೆ ಊಬುದು 
ನರ ಅಭಿಪ್ರಾಯ. ಆದ್ದರಿಂದ ಇನ್ನು ಹಲವಾರು ಸವಾಲುಗಳನ್ನೆ ದುರಿಸಬೇಕಿರುವ ಈ 
ದ ಬಗೆಗೆ ರಂಗತಜ್ಞ ಡಾ. ಎಚ್‌. ಕ. ರಂಗನಾಥ್‌ "ಕಲೆಗಾಗಿ ಕಲೆ ' ಎಂದು ತೆಯಾರಿಸುವ 


ಕೆ ಮ್ಯೂಸಿಯಂ ವಸ್ತು ' ಆಗುವ ಸಾಧ್ಯತೆಗಳುಂಟು. ಆದರೆ ಬೀದಿ ನಾಟಕ 
, ಹಾಗೆಂದ ಮಾತ್ರ ಕ್ರೈ ಕಲಾವಂತಿಕೆಗೆ 


ಇದು ಕಲಾವಿದನಿಗೆ ಒಂದು ಸವಾಲು 
ಎನ ಸೆಳೆಯುತ್ತಾರೆ. 


ಇಗಬಾರದು. ಇದಕ್ಕೆ ರಂಗ ಪರಿಕರದ ಹೇರು ಇಲ್ಲ 
ನಿಲ್ಲ. - ಇದರ ಸಾಧ್ಯತೆಗೆ ಸೀಮೆಯೇ ಇ ಇಲ್ಲ 
ಸ ಮುಖಾಂತರ ಇನ್ನೂ ಆಗಬೇಕಾದು ದರ ಕಡೆಗೆ ಗವ 


ಲ 


೧೩೨ ಕರ್ನಾಟಕ 


ರಂಗಭೂಮಿಯಲ್ಲಿ ಬೀದಿ ನಾಟಕ ಕಂಡುಕೊಂಡದ್ದು ವಿಫಲತೆಯನ್ನೇ ಎನ್ನು; 

ಖ್ಯಾತ ವೃತ್ತಿರಂಗಭೂಮಿ ಕಲಾವಿದ ಶ್ರೀ ಏಣಗಿ ಬಾಳಪ್ಪನವರು. ಪ್ರೇಕ್ಷಕನನ್ನು ಬೀದಿ ನಾ 
ನಾಟಕದ ದೃಷ್ಟಿಯಿಂದ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ನಾಟಕ ಎಂದರೆ ಅದಕ್ಕೆ ತನ 
ಒಂದು ಪ್ರತ್ಮೇಕ ಆವರಣವಿದೆ ಎಂಬ ಕಲ್ಪನೆ ಪ್ರೇಕ್ಷಕನಲ್ಲಿದೆ. ಸಂದೇಶ ಎಂದರೆ ಕ 
ಮಾತ್ರಜು ಅದಕ್ಕೆ ಸಿಹಿಲೇಪ ಇರಲೇಬೇಕು. ಬಹುಶಃ ಬೀದಿ ನಾಟಕದ ಮುಂದಿನ ಸ 
ಮನೆ ಮನೆಗೆ ನಾಟಕ ಆಗಿಬಿಡಬಹುದು. ಇವುಗಳನ್ನು ಸುಶಿಕ್ಲಿತರಿಗೆ ತಲುಪಿಸಲು ಸಾ 
ಹೊರತು ಸಾಮಾನ್ಮ ಪ್ರೇಕ್ಷಕನಿಗಲ್ಲ ಎಂದು ಪ್ರತಿಕ್ರಿಯಿಸುವ ಮುಖಾಂತರ ಬಾಳ ಕ 
ಬೀದಿ ನಾ ಊೀಖಬಹುದಾಡಿ ಸಿಹಿಲೇವನದ ಕೊರತೆಯನ್ನು ಎತ್ತಿಹೇಳುತ್ತಾರೆ. « 
ಈ ಸಿಹಿ ಲೇಪನವನ್ನು ಅತಿಯಾದ ಪ್ರಮಾಣದಲ್ಲಿ ಕೊಟ್ಟ ವೃತ್ತಿರಂಗಭೂಮಿಯ 
ಅವರಲ್ಲಿ ಆಳವಾದ ವಿಷಾದವಿದೆ. ಅವರಿಗೆ ಬಹುಶಃ ಬೀದಿನಾಟಕದಲ್ಲಿನ ಸಿಹಿ ಲೇಪ 
ಕೊರತೆ ಅದರ ವಿಫಲತೆಯಂತೆ ತೋರುತ್ತಿದೆ. ಸುತಿಕ್ಷತರಿಗೆ ಸಿಹಿಲೇಪನದ ಕೊ 
ಯುಂಟಾದರೂ ಅವರು ಬೀದಿನಾಟಕವನ್ನು ಸ್ವೀಕರಿಸಬಲ್ಲರೆನ್ನುವ ವಿಶ್ಲೇಷಣೆ ಅವರಿ 
ಮೂಡಿ ಬಂದಿದೆ. ಆದರೆ ಸಾಮಾನ್ಮ ಪ್ರೇಕ್ಷಕರೇ ಬೀದಿನಾಟಕದ Target ಗಳಾದ 
ಬಾಳಪ್ಪನವರು ಹೇಳುವ ನಾಟಕದ ಪ್ರತ್ಮೇಕ ಆವರಣವನ್ನು ಇವುಗಳಿಗೆ ಕೊಡುವ ಸಾ 
ಇದೆ. ಮನರಂಜನೆಯ ಜೊತೆಗೆ ಬೀದಿನಾಟಕ ಆಡುವ ಪ್ರಯತ್ನಗಳು ಸಾಕಷಾ 
ಮನರಂಜನೆಯ ಓಿ೦೨6ನ್ನು ಮತ್ತೊಂದು ದೃಷ್ಟಿಕೋನದಿಂದ ನೋಡಿದ ಕೆ. ಮರುಳಸಿದ 
ನವರು, ವಸ್ತು, ನಿರೂಪಣೆ, ನಿಲುವುಗಳ ಸ್ಪಷ್ಟವಾಗಿಲ್ಲದೇ ಮನರಂಜನೆಯೇ ಮುಖ್ಯವಾ 
ಬೀದಿನಾಟಕ ಅವನತಿಯ ದಾರಿ ಹಿಡಿಯುತ್ತದೆ ಎನ್ನುತ್ತಾರೆ. ಸರಿಯಾದ ಮಾ 
ನಡೆದರೆ, ಕ್ರಿಯಾಶೀಲವೂ ಪ್ರಗತಿಪರವೂ ಆದ ಬೀದಿನಾಟಕ ಜಿಡ್ಡುಗಟ್ಟಿದ ರ | 
ಮತ್ತು ಸಾರ್ವಜನಿಕ ಜೀವನಕ್ಕೆ ಹೊಸ ಸ್ವರೂಪವನ್ನು ಚೈತನ್ಮವನ್ನು ಕೊಡಲು er - 
ಎನ್ನುವ ಮುಖಾಂತರ ಬೀದಿನಾಟಕದ ಪ್ರಗತಿ ಪರತೆಗೆ ಹೆಚ್ಚಿನ ಒತ್ತುಕೊಟ್ಟಿದ್ದಾರೆ. ಬಿ 
ನಾಟಕ ಮನರಂಜನೆಯ ದೃಷ್ಟಿಯಿಂದ ಜನಪ್ರಿಯತೆಯ (Populism) ಜಾಡುಹಿಡಿದೆ 
ಒದಗಬಹುದಾದ ಅಪಾಯವನ್ನು ಕುರಿತು ವಿಜಯಾರವರು ಹೇಳುತ್ತ ಬೀದಿನಾಟಿ 
ಆಡುವವರೆಲ್ಲ ತಾವು ಮಾಡಿದ ಜೋಕುಗಳಿಗೆ ಜನ ನಕ್ಕಿದ್ದನ್ನು ತಮ್ಮ ನಾಟಕದ ಯಶಸ 
ಎಂದು ಕೊಳ್ಳುತ್ತಿರುವ ಸ್ಲಿತಿಯೊಂದು ಏರ್ಪಟ್ಟಿದೆ. ಇಂಥಲ್ಲಿ ಉದ್ದೇಶಗಳು ಗಂಭೀರವಾ! 
ಪ್ರತಿಪಾದಿತವಾಗದೇ ಹೋದರೆ, ನಟನಿಗೆ ತಾನು ಹೇಳುವ ವಿಚಾರದ ಬಗ್ಗೆ | 
ಅರಿವಿರದೇ ಕೇವಲ ಸಂದರ್ಭಕ್ಕೆ ಒದಗಿ ಅಭಿನಯಿಸುವ ಚಟವಾದರೆ ಅಮ ಪರಿಣಾವೆ 
ಬೀರದೇ ಕಮರ್ಷಿಯಲ್‌ ಸಿನಿಮಾದ ಹಾಸ್ಮ ನಟನ ಕ್ಕಾರಿಕೇಚರ್‌ ಮಾತ್ರ ಆಗಬಲಿ 
ದೆನ್ನುತ್ತಾರೆ. ಆದ್ದರಿಂದ ಬೀದಿನಾಟಕ ಲೈಟ್‌ ಆಗಿ ಆಡಲ್ಪಡುವಂತಹದಲ್ಲ. ಅದರ ಸಂವಹೆಃ 
ಶಕ್ತಿ ಅಪಾರವಾದುದರಿಂದ ಅದರ ಬಳಕೆಯಲ್ಲಿ ಆಗುವ ಅಪಾಯಗಳು ಹಾಗೂ ಇಲ್ಲಿ 
ಪ್ರೇಕ್ಷಕನೂ ಸಹ ಸ್ವೀಕರಿಸುವಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕಾದ್ದು ಏನನ್ನು ಎಂಬ ಬಗ್ಗೆ ಇನೂ 
ವ್ಯಾಪಕವಾಗಿ ಚರ್ಚೆ ಮಾಡಬೇಕಾಗಿದೆ ಎಂಬ ಅಭಿಪ್ರಾಯವನ್ನು ಮುಂದಿಡುತ್ತ ಬೀ! 
ನಾಟಕದಲ್ಲಿ ತೊಡಗಿಕೊಂಡವರೆಲ್ಲ ಈಗ ಮಾಡಬೇಕಾದ ಕೆಲಸ ಇದೇ ಅನ್ನಿಸುತ್ತದನ್ನುತ್ತಾರೆ. 


ಕಾ. 


೩ ಜಿ. ಎನ್‌. ಮೋಹನ್‌ರ' ಸಮೂಹದಿಂದ ಸಮೂಹಕ್ಕೆ ಬೀದಿ ನಾಟಕ' ಪುಸ್ತಿಕೆಗೆ ಬರೆದ ವಿಜಯಾರ 
ಮುನ್ನುಡಿಯಲ್ಲಿ. 


ಟ ಔಹಿತ್ಯ ೧೩೩ 


ಔಟಕವನ್ನು ಪ್ರೊಸೀನಿಯಂ ರಂಗಭೂಮಿಯ ವಿರುದ್ಧ ಬಂಡೆದ್ದ ಮಾದರಿ ಎಂದು 
ವುದನ್ನು ಖಂಡಿಸಿದ ದಿ. ಹಸ್ಮಿ, ಪ್ರೊಸೀನಿಯಂ ರಂಗ ಕಲಾವಿದರು ಬೀದಿನಾಟಕವನ್ನು 
ಲೆಯೇ ಅಲ್ಲ ಎಂದು ವಾದಿಸುವುದು ತಪ್ಪೆಂದು ಹೇಳುತ್ತ, ನಿಜವಾಗಿ ಅವೆರಡರ ನಡುವೆ 
ಸವೇ ಇಲ್ಲ, ವೈರುಧ್ಯವಿರುವುದು ಜನಪರ ಮತ್ತು ಜನವಿರೋಧಿ ರಂಗ ಭೂಮಿಗಳ ನಡುವೆ 
' ಪ್ರತಿಗಾಮಿ ಪ್ರೊಸೀದಿಯಂ ನಾಟಕ, ಬೀದಿನಾಟಕ ಮತ್ತು ಕ್ರಾಂತಿಕಾರಿ ಪ್ರೊಸೀನಿಯಂ ನಾಟಕ, 
ನಾಟಕಗಳು ಚೊತೆ ಜೊತೆಯಾಗಿಯೇ ಇರುವವುಗಳೆಂದು ಹೇಳುತ್ತಾರೆ. ಅಂದರೆ ಇವೆರಡೂ 
ಗಳೂ ಜನಪರ ಹಾಗೂ ಜನವಿರೋಧಿ ನಿಲುವು ತಳೆಯಲು ಸಾಧ್ಯವೆಂದಾಯಿತು. ಈಗ 
ರುವುದು ಈ ಎರಡೂ ಪ್ರಕಾರಗಳನ್ನು ಜನಪರವಾಗಿಸುವ ಕೆಲಸ. ಬೀದಿನಾಟಕಗಳು 
ಶಿ ಯಾಗಿದ್ದರೂ ಕೇವಲ ಪ್ರಚಾರದ ಘೋಷಣೆಗಳಾಗಬಾರದು ಎಂದು ಹಸ್ಮಿ 
ಧ್ಯ ತನ್ನದೇ ಆದ ಸೌಂದರ್ಯವಿದೆ, ಸಾಂಪ್ರದಾಯಿಕ ಪ್ರೊಸೀನಿಯಂ 
ತೂಮಿಯಂತೆಯೇ ಬೀದಿ ರಂಗಭೂಮಿಯೂ ಕಲೆಯನ್ನು ಅಭಿವ್ಯಕ್ತಗೊಳಿಸುವ ಒಂದು 
ತ ವಿಧಾನವೆಂದು ಪ್ರತಿಪಾದಿಸಿದರು. ಆದರೆ ಇಂದಿಗೂ ಬೀದಿನಾಟಕದ ಚೌಕಟ್ಟನ್ನು 
ನಾಟಕ ಪ್ರೇಕ್ಷಕ ಸಂಬಂಧವನ್ನು ಅರ್ಥಮಾಡಿಕೊಂಡು ಅದಕ್ಕೊಂದು ಹೊಸ ವ್ಯಾಕರಣ 
ಕೆಲಸ ಪೂರ್ಣವಾಗಿಲ್ಲವೆಂದೇ ಹೇಳಬೇಕು. ಆದ್ದರಿಂದ ಇಂದಿಗೂ ಬಹಳಷ್ಟು 
ಗಳಲ್ಲಿ ಪ್ರೊಸೀನಿಯಂ ನಾಟಕಗಳನ್ನೇ ಬೀದಿನಾಟಕಗಳೆಂದು ಅಭಿನಯಿಸುವ ಪರಿಸ್ಥಿತಿಯಿದೆ. 
ಇಂದಲೇ ಹಸ್ಮಿ "ಬಯಲಿನಲ್ಲಿ ಅಭಿನಯಿಸಿದ್ದೆಲ್ಲ ಬೀದಿನಾಟಕ ಎನ್ನುವುದು, ನಾಟಕದ 
ಯಲ್ಲಿ ನಾಯಕ ಸತ್ತಿದ್ರನ್ನೆಲ್ಲಾ ದುರಂತನಾಟಕ ಎನ್ನುವಷ್ಟೇ ಮೂರ್ಯಾತನದ್ದು” ಎಂದು 


ಪ್ರತಿಕ್ರಿಯಿಸಿದ್ದಾರೆ. 


> YW 


ಆಕರ ಸಾಮಗ್ರಿ 


ಸಮೂಹದಿಂದ ಸಮೂಹಕ್ಕೆ ಬೀದಿ ನಾಟಕ - ಜಿ. ಎನ್‌. ಮೋಹನ್‌ (೧೯೯೦) 
ಸಮುದಾಯ ರಂಗಮೇಳ “೮೮ ಸ್ಮರಣ ಸಂಚಿಕೆ (೧೯೮೮) 

ಸಂಸ್ಕರಣ ಸಂಚಿಕೆ, ಪಲ್ಲವಿ -೮೮ ಪ್ರಗಶಿಕಲಾ ವೃಂದ ಹುಬ್ಬಳ್ಳಿ (೧೯೮೮) 
ಸಮುದಾಯ ವಾರ್ತಾ ಪತ್ರ - ಎನ್‌ ಗಾಯತ್ರಿಯವರ ಲೇಖನ (೧೯೮೧) 

' ಹೆಮುದಾಯದ ಬಣ್ಣದ ನಡೆಯ ಸ್ಮರಣ ಸಂಚಿಕೆ (೧೯೮೬) 

' ಅವಲೋಕನ ವಿಮುಕ್ತಿ, ಮಾಸ ಪತ್ರಿಕೆ (೧೯೮೯) 

 ಹಸ್ಜಿಕೊಲೆ ರಾಜಕೀಯದ ಸುತ್ತಮುತ್ತ ಲೇ. ಶಿವಾನಂದ ಶೆಟ್ಟರ್‌ 
ಸಮಗ್ರತಾ ಉತ್ಸವ ಸ್ಮರಣ ಸಂಚಿಕೆ, ಸಮುದಾಯ, ಬೆಂಗಳೂರ: (೧೯೮೯) 
ಅಮರ ಕಲಾವಿದ ಸಷ್ಮರ್‌ ಹಶ್ಮಿ 

ಹುಬ್ಬಳ್ಳಿ - ಧಾರವಾಡ ಸಮುದಾಯದ ಪ್ರಕಟಣೆ (೧೯೮೯) 


ಸೆ 


ಹಾಡಿ ಕುಣಿದು ಕಲಿಯೋಣ ಒರಿ 
' ಪ್ರಕಟಣೆ. ಭಾರತ ಜ್ಞಾನ ವಿಜ್ಞಾನ ಜಾಥಾ (೧೯೯೦) ಜೆಂಗಳೂರು ಗ್ರಾಮಾಂತರ ಜಿಲ್ಲೆ 


p ” 
ANE 


ರೇಡಿಯೊ ನಾಟಕಗಳು 


ರೇಡಿಯೊ ನಾಟಕವೂ ಒಂದು ಸಾಹಿತ್ಯದ ಪ್ರಕಾರವೆ. ಇಂದಿನ ವೈಜ್ಞಾನಿಕ ಬೆಳವ 
ಮೇರೆಗೆ ಇಲೆಕ್ಟ್ರಾನಿಕ್‌ ಮಾಧ್ಮಮವೂ ಬೆಳೆಯುತ್ತಿದೆ. ಪ್ರಭಾವಿಯಾದ ಸಮೂಹ ಮಾಧ್ಯಮ! 
ರೇಡಿಯೊ ಮತ್ತು ದೂರದರ್ಶನ ನಾಟಕಗಳು ಹೆಚ್ಚು ಪರಿಣಾಮಕಾರಿ. ಇಂದು ದೂರದರ್ಶನ 
ಧಾರವಾಹಿ ಸಾಹಿತ್ಯ ಪ್ರಕಾರವೆ ನಾಟಕ ಸಾಹಿತ್ಯಕ್ಕಿಂತ ಹೆಚ್ಚು ಜನಪ್ರಿಯ ವಾಗಿ ಬಿಟ್ಟಿದೆ. 
ರೇಡಿಯೊದಲ್ಲಿ ಮಾತ್ರ ಇಂತಹ ಧಾರಾವಾಹಿ ಇನ್ನೂ ಅಷ್ಟೊಂದು ಬೆಳೆದುಬಂದಿಲ್ಲ. ರೇಕಿ 
ನಾಟಕ ಸಾಹಿತ್ಯ ಮಾತ್ರ ಒಂದು ಉತ್ತಮ ಸಾಹಿತ್ಯ ಪ್ರಕಾರವಾಗಿ ಬೆಳೆದುಬರುತ್ತಿದೆ. ಇ 
ಇತರ ಸಾಹಿತ್ಯದಂತೆ ರೇಡಿಯೊ ಸಾಹಿತ್ಯವೂ ಪಾಶ್ನಾತ್ಮ ಪ್ರಭಾವದಿಂದಾಗಿಯೆ ಬೆಳೆದು ಬಂದಿರುಸ 


ರೇಡಿಯೊ ಸಾಹಿತ್ಯ ಎಂದರೇನು ? ಅದರ ಲಕ್ಷ್ಮಣಗಳೇನು ? ಎಂಬುದನ್ನು ತಿಳಿ6 
ನನ್ನದೆ ಒಂದು ಅನುಭವಪ್ರಸಂಗವನ್ನಿಲ್ಲಿ ನಿರೂಪಿಸಬೇಕು. ನಾನು ಆಕಾಶಮಾಣಿ ಸೇವೆಯಲ್ಲಿ] 
ಒಮ್ಮೆ ಹೊರಾಂಗಣ ಕಾರ್ಯಕ್ರಮದ ಅಂಗವಾಗಿ ಒಂದು ಮಗುವಿನೊಂದಿಗೆ ಒಂದು 
ಸಂದರ್ಶನವನ್ನು ಧ್ವನಿ ಮುದ್ರಿಸಿಕೊಳ್ಳುತ್ತಲಿದ್ದೆ. 

"ನಿನಗೆಷ್ಟು ವರ್ಷ ಮಗು' ನಾನು ಕೇಳಿದ ಮೊದಲನೆಯ ಪ್ರಶ್ನೆ. ಮಗು ಸ್ವಲ್ಪ ನಃ 
ಆಯಿತೊ ಏನೊ - ಉತ್ತರ ಕೊಡಲಿಕ್ಕಾಗದೆ ಮಗ್ಗುಲದಲ್ಲೇ ಒಂದು ಮೂಲೆಯಲ್ಲಿ ನಃ 
ತನ್ನ ತಾಯಿಯ ಮುಖ ನೋಡಿತು, ಉತ್ತರಕ್ಕಾಗಿ. ಆ ತಾಯಿ ನನ್ನ ಪ್ರಶ್ನೆಗೆ ಉತ್ತರ ರ 
ನಾಲ್ಕು ಬೆರಳು ತೋರಿಸಿದರು. ಸರಿ, ಈಗ ಮಗು ತನ್ನ ವಯಸ್ಸನ್ನು ಗೃಷಿಸಿತೆಂದು ಜ 
ಮತ್ತೊಮ್ಮೆ ಪ್ರಶ್ನೆ ಮಾಡಿದೆ. 


`ಹೇಳಪ್ಪ ಮಗೂ ನಿನಗೆಷ್ಟು ವರ್ಷ ?' 


ರೆಕಾರ್ಡಿಂಗ್‌ ಚಾಲೂ ಇತ್ತು. ಮಗು ತಮ್ಮ ತಾಯಿ ಸಂಜ್ಞೆ ಮಾಡಿ ತೋ 
ಹಾಗೆ ತಾನೂ ನಾಲ್ಕು ಬೆರಳೆತ್ತಿ ತೋರಿತು. ಆ ಚಿಕ್ಕ ಮಗುವೇ ನನಗೆ ಕೇಡಿಯೊ ನ 
ಎಂದರೇನು ಎಂಬುದನ್ನು ಬೋಧಿಸಿದ ಬಾಲಕ ಗುರು! ರೇಡಿಯೊ ನಾಟಕ ತಬ್ದ- ಪ್ರ 
ಎಂಬುದನ್ನು ತಿಳಿಸಿಕೊಟ್ಟ ಶ್ರೇಯಸ್ಸು ಆತರಳನದು. ರೇಡಿಯೊ ನಾಟಕ ಎಂದರೆ ಕು 
ರಂಗಭೂಮಿ ! ಎಂದರೆ ಇಲ್ಲಿ ಎಲ್ಲ ದೂ ಹಾವಭಾವವೂ ಶಬ್ದದ | 
ಸಂವಹನೆಯಾಗಬೇಕು. ಹೌದು ' " ಅನ್ನಲಿಕ್ಕೆ ಬರಿ ಗೋಣು ಪಾಟಲ 
ಮಾಧ್ಯಮಕ್ಕೆ ಪ ಪ್ರಯೋ. ಮಟ್ಟ `ಹೌದು" `ಅಲ್ಲಾ ' 


ತದ. ರೇಡಿಯೊ ಸಾಟಕ ಎಂದರೆ - md 
' ಮಾಡಿರುವುದು ಸರಿ. ರೇಡಿಯೊ ನಾಟಕ ಅಂದರೆ ಶಬ್ದ ಬ್ರಹ್ಮಸೃಷ್ಟಿ! ಎಂದರೆ 
ಅಭಿವ್ಯಕ್ತವಾಗುವುದು ವಾಚಿಕಾಭಿನಯ ಮಾತ್ರದಿಂದ , ಆಂಗಿಕಾಭಿನಯ 
॥ | ಇಲ್ಲಿ ಸ್ಮಾನವಿಲ್ಲ. ಸಂಭಾಷಣೆ ಜೊತೆ ಸೌಂಡ್‌ ಎಷೆಕ್ಟ್‌ ಎಂದರೆ ಧ್ವನಿ 
ಕ (ವಿಮಾನದ ಓಟ, ರೈಲು ಚಲನೆ, ಸಿಂಹಗರ್ಜನೆ, ಮಗುವಿನ ಅಳು, ನಾಯಿ 
ಇತ್ಯಾದಿ )ಸಹಾಯಕವಾಗಿ ಬರುತ್ತವೆ. ಇದೆಲ್ಲಾ ರೇಡಿಯೊ ನಾಟಕದ Presen- 
೫060010೧ ಭಾಗವಾಯಿತು. ಆದರೆ ಬರೆವಣಿಗೆಯ ದೃಬ್ಬಯಿಂದ ರೇಡಿಯೋ 
ಯು ಸಾಹಿತ್ಯ ಪ್ರಶಾರವೆ. 

ಮ ಕವಿಯ, ನಾಟಕಕಾರನ, ಕತೆಗಾರನ ಉನ್ನತ ಮಟ್ಟದ ವಿಚಾರ ಚಿಂತನಗಳ 
'ಕಾದಂಬರಿಗಳಂತೆ ನಾಟಕೆಗಳನ್ನು ಓದಿ ಆನಂದಿಸಬಹುದು. ಆದರೆ ನಾಟಕದ 
ೂನುಭವವುಂಟಾಗುವುದು ಅದನ್ನು os 30ಂಯ ಮೇಲೆ ಪೈಯೋಗಿಸ 
4 'ಡಿದಾಗ ; ಅಥವಾ ರೇಡಿಯೊ ನಾಟಕವಾದರೆ ಸ್ನ ರೇಡಿಯೊ ಲ, 
ದನ್ನು ಶ್ರವಣ ಮಾಡಿದಾಗ. ರಂಗನಾಟಕಕ್ಕೆ ದ್ರಶ್ಶಃ ಕಾವ್ಯ ಎಂದರೆ ರೇಡಿಯೊ 
ಕಾವ್ಯ ಎನ್ನಬಹುದು. ದೃಶ್ಯಕಾವ್ಯವಲ್ಲದೆ ಶುದ್ಧ ಕಾವ್ಯಗಳನ್ನು ಬರಿ ಓದಿದೆ 
- 'ಪೂರ್ತಿಗೊಳ್ಳೆಲಾದದು. ಅದನ್ನು ಗಮಕ ರೀತ್ಕಾ ಆಸ್ವಾದಿಸಿದಾಗ ರ. 
ಇಮಿಸುತ್ತದೆ. ಜನಸಾಮಾನ್ಯರಿಗೆ ಕಾವ್ಯ ಬರಿ ಓದಿಕೊಂ ಮಾತ್ರಕ್ಕೆ 

ಪ್ಲ, ಕುಮಾರವ್ಯಾ ಸ ಭಾರತವನ್ನು ಒಬ್ಬ ಒಬ್ಬ ಗಮಕಿಯ ಬಾಯಿ ಬಾಯಿಂದ ಇರು 
Edson ತಿಳಿ ತಿಳಿಯಾಗಿ ಹೇದ್ಯ ವಾಗುತ್ತ ಡೆ. ನಿರಕ್ಟೆರರೂ 
ಡ ಗಮಕವಾಚನ ಕೇಳಿ ರಸಗ್ರಹಣ ಮಾಡಲು ಸಮರ್ಥರಾಗುತ್ತಾರೆ. 
, ಕುರುಡನಿಗೆ ಗಮಕಿ ಹೇಗೊ ಒಬ್ಬ ರಸಿಕನಿಗೆ - ಅವನು ಕುರು ಹೂ ಇರಲಿ, 
ನೂ ಇರಲಿ- ರೇಡಿಯೊ ಹಾಗೆ. ರೇಡಿಯೊ ನಮ ನೀಡುವ 
Bh ಡಲ ನ ನಮ್ಮ ಹೈದೆಯೆವನ ys} pe ಕವಿಗಳು 
ಕಹುವರ್‌ ಸಮಸ್ತ ರೆಸಮಂ, ಎಂಬಂತೆ mde: ತನ್ನೆ ವೀರವೊ, 
Kk, ಶೃಂಗಾರವೊ ಇತ್ಯಾದಿ ರಸಗಳನ್ನು ಕಿವಿಯಿಂ "೧ಟಿಸುತ್ತ ದೆ. 


ಸ್ರ ಅಸ್ತಿತ್ವದಲ್ಲಿ ಬಂದಮೇಲೆ ಶಬ್ದ ದೊಂದಿಗೆ ದೃಶ್ಕ ರಂಜನೆಯೂ ವಿತ 
ಬೆಳ್ಳಿಯ ತೆರೆ ಬಿಟ್ಟು ನಮ್ಮ ಮನೆಯ ಟಿ. ವಿ. ಪೆಟ್ಟಿಗೆಯನ್ನು ಸ ಫ್‌ 
1 ಆದರೆ ಒಂದು 


' ಈಗೀಗ ಈ ಆವಿಯ ಒಂದು ಠೀವಿಯೆ ಠೀವಿ 

ಜ್ವರ ನಮ್ಮ ಹಾಸುಗೆಯ ಮೇಲೆ ಪವಡಿಸಿಕೊಂಡೆ ಪ್ರಹರಗಟ್ಟಲೆ ನಾಟಕ, 
ದೂರದಿಂದ ಪವಾಡಾತ್ಮಕವಾಗಿ ಗಾಳಿ ಅಲೆಗಳನ್ನೇರಿ ನಮ್ಮ ಕಿವಿದೆರೆ 
ಶ್ರಿರುವಾಗ ಹಾಯಾಗಿ pe ರಚಹುದು. ಟೆ. , ದರ್ಶಕರಿಗೆ ಈ 


- ಲಜ್‌ 


ಮ್ಲ ವಿ 2-0 ಹರರ ಇ ಇರಬೇಕಾ 


ನಾಟಕವನ್ನು ಶೋೀಂಗಳಿಕ್ಕ ಲ್ಲ. ಇಲ್ಲಿ ಬರುವ. 
ತ್‌ ಾಗುವುದರಿಂ: ಕೇಳುಗನು ಜಾಗರೂಕನಾಗಿರ ಬೇಕಾಗುತ್ತದೆ. 


೧೩೬ ಕರ್ನಾಟಕ ಭಾರತಿ 


ನಾವು ಒಂದು ರಂಗನಾಟಕವನ್ನು ನೋಡಬೇಕಾದರೆ ನಾಟ್ಕಗೃಹಕ್ಕೇ ಹೋಗಬೇಕು," 
ಟಿಕೇಟ್‌ಗಾಗಿ ಕ್ಕೂ ನಿಲ್ಲಬೇಕು. ನಮ್ಮ ಸ್ಥಳದಲ್ಲಿ ಕುಳಿತುಕೊಂಡು ನೋಡಬೇಕು. ರೇಡಿಯೊ 
ನಾಟಕದಲ್ಲಿಯೊ ರಂಗಭೂಮಿಯೆ ನಾವಿದ್ದಲ್ಲಿಗೆ ರೆಕ್ಕೆ ಹಚ್ಚಿಕೊಂಡು ಹಾರಿ ಬರುತ್ತದೆ." 
ಒಮ್ಮೊಮ್ಮೆ ರಂಗನಾಟಕದಲ್ಲಿ ಕಾಣಸಿಗದ ಅದ್ಭುತಗಳನ್ನು ರೇಡಿಯೊ ನಾಟಕ ಸಾಧ್ಯಮಾಡಿ ' 
ತೋರಿಸುತ್ತದೆ. ನಾಯಕನು ವಿದೇಶದಿಂದ ವಿಮಾನಿಸಿ ಬಂದಿಳಿಯುವ ಶಬ್ದ ಪರಿಣಾಮವನ್ನು 
ರೇಡಿಯೊ ಉಂಟುಮಾಡಬಲ್ಲುದು. ಈ ದೃಶ್ಯವನ್ನು ಸಿನಿಮಾ ತೆರೆಯು ತದ್ರೂಪವಾಗಿ ' 
ತೋರಿಸಬಲ್ಲದು. ಇಂದು ದೂರದರ್ಶನದಲ್ಲೂ ಅದನ್ನು ಕಾಣಬಹುದು. ಆದರೆ ರಂಗಭೂಮಿ ' 
ನಾಟಕಕ್ಕೆ ಈ ಸಾಧ್ಯತೆ ಅಳವಡದು. ರೇಡಿಯೊ ನಾಟಕದ (ಅ) ದೃಶ್ಯದಲ್ಲಿ ದೂರದಿಂಡ ' 
ಸಮೀಪಕ್ಕೆ ಹಾರಿಬರುವ ವಿಮಾನದ ಧ್ವನಿವೇಷ, ಜನಸಮೂಹದ ಗುಜುಗುಂಪಲು ಈ ಶಬ್ದ | 
ವಿಶೇಷಗಳಿಂದ ಅಪೇಕ್ಷಿತ ಭ್ರಮೆಯನ್ನುಂಟುಮಾಡಬಹುದು. ನಮ್ಮ ರಸಜ್ಜ ಶ್ರೋತೃಗಳಿಗೆ ' 
ಕಣ್ಣೇ ಇಲ್ಲ ಎಂದುಕೊಂಡು ಕೇವಲ ಶಬ್ದಮಾಧ್ಯಮದಿಂದಲೆ ಯಾವ ನಾಟಕವನ್ನು ಬರೆದು 
ಬಿತ್ತರಿಸಬಹುದೊ ಅದುವೆ ರೇಡಿಯೊ ನಾಟಕ ಅನಿಸಿಕೊಳ್ಳುತ್ತದೆ. 


ವಿಜ್ಞಾನದ ಇಲೆಕ್ಟ್ರಾನಿಕ್‌ ಮಾಧ್ಯಮದ ಬೆಳೆವಣಿಗೆಯೊಂದಿಗೆ ಸಾಹಿತ್ಯದ ಸ್ವರೂಪ, 
ತಂತ್ರಗಳೂ ಬದಲಾಗುತ್ತಲಿವೆ. ಒಂದು ನಾಟಕವನ್ನು ರಂಗ ಪ್ರಯೋಗಕ್ಕಾಗಿ ಬರೆಯುವಾಗ 
ಪ್ರೇಕ್ಸಕರನ್ನು ಕಣ್ಣಮುಂದಿರಿಸಿಕೊಂಡು ರಚಿಸಲಾಗುತ್ತದೆ. ರೇಡಿಯೊ ನಾಟಕ ರಚನೆಯ 
ಕಾಲಕ್ಕೆ ಶ್ರೋತೃಗಳನ್ನು ಮಾತ್ರ ಕಣ್ಣಮುಂದಿರಿಸಿಕೊಳ್ಳಬೇಕಾಗುವುದು. ಎಂದರೆ ಕಣ್ಣಿನಿಂದ 
ನೋಡಿ, ತಿಳಿದು ಅನುಭವಿಸಬೇಕಾದ ಸಮಷ್ಟಿ ರಸಭಾವವನ್ನು ಕೇವಲ ಶ್ರೋತ್ರೇಂದ್ರಿಯಡ 
ಮೂಲಕವೆ ಸವಿಯಲ್ಪಡುವಂತೆ ಅದರ ತಂತ್ರವನ್ನು ರೂಪಿಸಬೇಕಾಗುತ್ತದೆ. ಒಮ್ಮೊಮ್ಮೆ 
ರೇಡಿಯೊ ನಾಟಕದಲ್ಲಿ ಸಾಹಿತ್ಯಕ್ಕಿಂತ ತಾಂತ್ರಿಕತೆಯೆ ಹೆಚ್ಚು ಭಾರವಾಗಿ ಬಿಡಬಹುದೇನೊ 
ಎಂಬ ಭಯವೂ ಇದೆ. ರಂಗನಾಟಕವನ್ನು-ರೇಡಿಯೊ ಮಾಧ್ಯಮದ ಮೂಲಕ ಪ್ರಸಾರ ಮಾಡ 
ಬೇಕಾದಾಗ ಕೆಲವೊಂದು ತಾಂತ್ರಿಕ ಮಾರ್ಪಾಡುಗಳನ್ನು ಮಾಡಿಕೊಳ್ಳಬೇಕಾಗಬಹುದು. 
ಮೂಗಿಗಿಂತ ಮೂಗುತಿಯೆ ಭಾರವಾಗದಂತೆ, ನಾಟಕದ ಸಾಹಿತ್ಕಾಂಶಕ್ಕೆ ವೃತ್ಮಯ ಬಾರದಂತೆ 
ನೋಡಿಕೊಳ್ಳಬೇಕಾಗುತ್ತದೆ. 


ಅದೇ ರೀತಿ ಒಂದು ಕಥೆ, ನೀಳ್ಗತೆ ಕಾದಂಬರಿಯನ್ನು ರೇಡಿಯೊ ನಾಟಕವನ್ನಾಗಿ 
ಪರಿವರ್ತಿಸಬಹುದಾಗಿದೆ. ಈ ಸಂದರ್ಭದಲ್ಲಿ ಮಾಸ್ತಿಯವರ ಸುಬ್ಬಣ್ಣ ' ನೀಳ್ಗತೆ 
ರೇಡಿಯೋ ನಾಟಕವಾಗಿ(ಈ ಲೇಖಕನಿಂದ) ಮಾರ್ಪಟ್ಟ ವಿಧಾನವನ್ನು ಗಮನಿಸ ಬಹುದಾಗಿದೆ. 
ರೇಡಿಯೊ ರೂಪಾಂತರದಲ್ಲಿ ಹಣ್ಣಾದ ಮುಖ್ಪಿನ ಸುಬ್ಬಣ್ಣ ತನ್ನ ಮುಂಚಿನ ಹೀಚು ದಿನಗಳ 
ನಿರೂಪಣೆಯನ್ನು ನೀಡುತ್ತಾನೆ. ನಿರೂಪಣೆ ವೃದ್ಧ ಸುಬ್ಬಣ್ಣನ ದನಿಯಲ್ಲಿ ಒಂದು ಘಟ್ಟಕ್ಕೆ 
ಬಂದಾಗ ಆತನ ನೆನಪುಗಳೆಲ್ಲಾ ಫ್ಲ್ಯಾಶ್‌ಬ್ಕಾಕ್‌ನಲ್ಲಿ ಬಂದು ನಾಟಕದ ದೃಶ್ಮಾವಳಿಗಳ 
ಸುರುಳಿಯಾಗಿ ಸುಳಿದುಹೋಗುತ್ತದೆ. ಸುಬ್ಬಣ್ಣನ ತಾರುಣ್ಮದ ನಾಟ್ಕ ಶಬ್ದ ಚಿತ್ರವೆಲ್ಲಾ ತರುಣ 
ಸುಬ್ಬಣ್ಣನ ಧ್ವನಿಯಲ್ಲಿ ಮೂಡಿನಿಲ್ಲುತ್ತದೆ. ಸುಬ್ಬಣ್ಣನಿಗೆ ಪತ್ನಿಗಿಂತಲೂ ಸುಳಿವ ಸಂಗಾತಿ 
ಯಾಗಿದ್ದ ಆ ಪಿಟೀಲು ಪ್ರಧಾನ ಪಾತ್ರವಹಿಸುತ್ತದೆ. ಮಕ್ಕಳ, ಪತ್ನಿಯ ಮರಣ ದಿಂದಾ 
ಬದುಕಿನ ಆಸಕ್ತಿಗಳನ್ನೆಲ್ಲ ಒಂದೊಂದಾಗಿ ಕಳೆದುಕೊಳ್ಳತೊಡಗಿದ ಸುಬ್ಬಣ್ಣ ಕಟ್ಟಕಡೆಯಾ 


ರೇಡಿಯೊ ನಾಟಕಗಳು ಇಡ 


ಈ ಪಿಟೀಲಿನ ಮೋಹವಾದರೂ ಏಕೆ, ಎಂದುಕೊಂಡು ಅದನ್ನು ಪ್ರವಾಹದಲ್ಲಿ ತೇಲಿ 
ಬಿಡುತ್ತಾನೆ, ಅದರ ಬೋ ಸಹಿತ. ಪಿಟೀಲು ಪ್ರವಾಹಗುಂಟ ತೇಲಿ ಹೋಗುತ್ತದೆ. ಒಂದೆರಡು 
ದಿನಗಳ ತರುವಾಯ ಸುಬ್ಬಣ್ಣ ಒಂದು ಧರ್ಮಶಾಲೆಯ ಕಟ್ಟೆಯ ಮೇಲೆ ಕುಳಿತಾಗ, ನಟುವರ 
' ಹುಡುಗನೊಬ್ಬನ ಕೈಗೆ ಪಿಟೀಲು ಮತ್ತು ಬೋ ಸಿಕ್ಕು ಆ ಮುಗ್ಧ ಹುಡುಗ ಅಪಶ್ರುತಿಯಲ್ಲಿ 
"ಪಿಟೀಲು ನುಡಿಸುವುದು ಸುಬ್ಬಣ್ಣನ ಕಿವಿಗೆ ಬೀಳುತ್ತದೆ. ಕೆರಳಿದ ಸುಬ್ಬಣ್ಣ ಅಬ್ಬರಿಸಿ ಅತ್ತ 
"ಧಾವಿಸಿ ಆ ಹುಡುಗನ ಕೈಯಿಂದ ಪಿಟೀಲು ಕಿತ್ತಿಕೊಳ್ಳುತ್ತಾನೆ. `ವಾದ್ಕ ನುಡಿಸಿದರೆ 
ಶಿಲೆಯೊಳಗಿನ ದೇವರು ಎದ್ದು ಬರಬೇಕು ಕಣೋ, ಹೀಗೇನಾ ನುಡಿಸೋದು ?' ಎಂದು 
ನಿಜವಾಗಿಯೂ ಶಿಲೆಯೊಳಗಿನ ದೇವರು ಎದ್ದುಬರುವಂತೆಯೆ ಕಲೆಯ ಪೂಜಾರಿಯಾಗಿ ವಾದ್ಕ 
ಮುಡಿಸುತ್ತಾನೆ. ಆದರೆ ಮರುಕ್ಷಣವೇ ಮತ್ತೆ ವೈರಾಗ್ಕಬಾವ ಮೂಡಿಬರುತ್ತದೆ. 
ಪಶ್ಚಾತ್ತಾಪಭಾವ ಆತನ ಅಂತರಂಗದ ಕದ ತಟ್ಟಿ ಹೇಳುತ್ತದೆ. ' ಇದೆಂತಹ ಅನಾಸಕ್ತಿ ' 
ಎಂದು ಅಣಕಿಸುತ್ತ. ಆಗ ಸುಬ್ಬಣ್ಣ ನುಡಿಯುತ್ತಾನೆ. ' ಸಂಸಾರದಲ್ಲಿ ಮಕ್ಕಳನ್ನು 
ಕಳೆದುಕೊಂಡು, ಹಿರಿಯರನ್ನು ಕಳೆದುಕೊಂಡು, ಹೆಂಡತಿಯನ್ನು ಕಳೆದುಕೊಂಡು ಇಷ್ಟೆಲ್ಲ 
ಜೀವಗಳನ್ನು ಕಳೆದುಕೊಂಡು ಅನಾಸಕ್ತನಂತಿದ್ದ ನನಗೆ ಈ ಪಿಟೀಲಿನ ಮೋಹವು ಇನ್ನೂ 
ಬಿಡಲಿಲ್ಲವಲ್ಲಾ ? ' ಎಂದು ಪಶ್ಚಾತ್ತಾಪಪಡುತ್ತಾನೆ. ಕೊನೆಗೊಮ್ಮೆ ಎಲ್ಲಾ ಮೋಹವನ್ನು 
ತೊರೆದು ನಿಜವಾದ ವಿರಾಗಿಯಾಗಿ ತನ್ನ ಜೀವನ ನಾಟಕದ ಕೊನೆಯ ಅಂಕವನ್ನು ಮುಗಿಸುತ್ತಾನೆ. 
ಸುಬ್ಬಣ್ಣನ ಕೊನೆಕೊನೆಯ ಜೀವನವು ಓದುಗರ (ಇಲ್ಲಿ ಕೇಳುಗರ), ಕರುಳು ಹಿಂಡುವಷ್ಟು 
'ಕರುಣಾಜನಕವಾಗಿದೆ. 


`ಸುಬ್ಬಣ್ಣ' ಮಾಸ್ತಿಯವರ ಶ್ರೇಷ್ಮಕತೆ. ಅದರ ಸಾಹಿತ್ಯಗುಣ ಅಚ್ಚಳಿಯದಂತೆ 

ರೇಡಿಯೊ ರೂಪಾಂತರ ಪ್ರಸಾರಗೊಂಡುದೇ ಅದರ ಯಶಸ್ವಿನ ಗುಟ್ಟು. ರೇಡಿಯೊ 

' ರೂಪಾಂತೆರದ ಒಂದು ವಿಶಿಷ್ಟ ಫ್ಲ್ಯಾಶ್‌ ಬ್ಕಾಕ್‌ತಂತ್ರಕ್ಕೆ ಇದೊಂದು ಉತ್ತಮ ಉದಾಹರಣೆ. ' 

ಸುಬ್ಬಣ್ಣ ' ನ ಜೀವನದ ಅನುಭವಗಳನ್ನು ಚಿತ್ರಿಸುವ ಈ ರೇಡಿಯೊ ರೂಪಾಂತರವು ಕಥೆ 

ಕಾದಂಬರಿಗಳನ್ನು ರೇಡಿಯೊ ನಾಟಕವನ್ನಾಗಿ ಪರಿವರ್ತಿಸುವ ಒಂದು ಪ್ರಕಾರವಿಶೇಷವೆಂದು 

ಹೇಳಬಹುದು. ಒಂದು ಕಾದಂಬರಿಯನ್ನು ರೇಡಿಯೊ ನಾಟಕವಾಗಿ ರೂಪಾಂತರಿಸಿರುವ 
ಕಾರ್ಯದಲ್ಲಿ ಬಹಳಷ್ಟು ಭಾಗವನ್ನು ಬಿಟ್ಟುಕೊಡಬೇಕಾಗುವದು. 


, ಇನ್ನು ಶ್ರೀ ಕೆ. ವಿ. ಅಯ್ಕರ ಅವರ 'ಶಾಂತಲಾ,'' ರೂಪದರ್ಶಿ, 'ಈ ದಿಸೆಯಲ್ಲಿ 
ಎರಡು ಸುಂದರ ಉದಾಹರಣೆಗಳು. ಶಾಂತಲಾ ' ಕಾದಂಬರಿಯಲ್ಲಿ ಬಹುಭಾಗವು ರಮ್ಯವಾದ 
ನಿರೂಪಣೆಯಲ್ಲಿ ಹೆಣೆದುಕೊಂಡಿದೆ. ನಾಟಕವು ಸಂಭಾಷಣಾತ್ಮಕವಾಗಿದ್ದು ಕಾದಂಬರಿಯ 
ಕಾವ್ಯವಾಗಿದೆ ನಿರೂಪಣೆ ನಾಟಕದಲ್ಲಿ ಬರುವುದು ಸಾಧ್ಯವಾಗುವುದಿಲ್ಲ. ಶಾಂತಲಾದ 
ಸೌಂದರ್ಯದ ಬಹುಭಾಗವು ರೇಡಿಯೋ ರೂಪಾಂತರಕ್ಕೆ ದೊರಕದೆ ಹೋಗಬಹುದಲ್ಲ. 
ಆದರೆ ರೇಡಿಯೊ ರೂಪಾಂತರ ಹಾಗಾಗಲಿಲ್ಲ. ರೂಪಾಂತರಕಾರ, ಡಾ. ಎಚ್‌. ಕೆ. ರಂಗನಾಥ 
ಅವರು ರೇಡಿಯೊ ತಂತ್ರದ ವಿಶಾಲ ವ್ಯಾಪ್ತಿಗೆ ಹೊಂದಿಕೆಯಾಗುವಂತೆ ಒಬ್ಬ ಶತಮಾನ 
ಪುರುಷ'ನನ್ನು ನಿರ್ಮಿಸಿದರು. ಹೊಯ್ಸಳರ ವೈಭವದ ಕಾಲದಲ್ಲಿ ತನ್ನ ಕಣ್ಣಿಂದ ನೋಡಿದ 
ಸಾಕ್ಷಿ, ಈ ಶತಮಾನಪುರುಷ. ಆತನೂ ಒಂದು ಪಾತ್ರವಾಗಿ ಬರುತ್ತಾನೆ, ಈ ನಾಟಕದಲ್ಲಿ. 


ಹ 


೧೩೮ ಕರ್ನಾಟಕ ಭಾ 


« 


ಹೊಯ್ಸಳರ ರಾಜಧಾನಿಯನ್ನು ಅರಮನೆಯನ್ನು, ಅಂತಃಪುರವನ್ನು, ಸಭೆ ಸಭಾಂಗಣವನ 
ಖುದ್ದಾಗಿ ನೋಡಿದವನು ಈತ. ಈ. ಶತಮಾನ ಪುರುಷ ಚಿರಂಜೀವಿ , ಅಮರನೆಂದ 
ಹೇಳಬಹುದು. ರೇಡಿಯೊ ತಂತ್ರದಲ್ಲಿ ಎಂತಹ ದಿಗಂತ ಊಹೆಗೂ ಕಲ್ಪಾಂತ ಕಲ್ಪನೆಗ 
ಅವಕಾಶವಿದೆ. ರೇಡಿಯೊ ರಂಗಭೂಮಿ ಸ್ವರ್ಗ, ಮರ್ತ್ಯ, ಪಾತಾಳಗಳನ್ನು ಒಂದೇ ಹಿಡಿಯ 
ತಂದು ನಿಲ್ಲಿಸಬಹುದು. ಭೂತ, ವರ್ತಮಾನ, ಭವಿಷ್ಕಗಳನ್ನು ಒಂದೆ ಕಾಲಾವಸ್ಥೆಯ 
ನಿಲ್ಲಿಸಿನೋಡಬಹುದು. ಭೂಮಿ ವ್ಯ್ಕೋಮಗಳನ್ನು ಅಂತರಿಕ್ಷವನ್ನು ಒಂದೆ ತಲದಲ್ಲಿ 
ತಂದಿರಿಸಬಹುದು. ರೇಡಿಯೋ ವ್ಯಾಪ್ತಿಯಲ್ಲಿ ರಂಗಭೂಮಿಗೆ ದುಸ್ಸಾಧ್ಮ ಸಂಭಾವ 
ವೆಂಬುದೆಲ್ಲಾ ಸಾಧ್ಯ. ಇದೇ ರೇಡಿಯೋ ಮಾಧ್ಯಮದ ಹೆಚ್ಚುಗಾರಿಕೆ. ಆದರೆ ರೇಡಿಯೊ 
ನಾಟಕದ ಒಂದೇ ಕೊರತೆಯೆಂದರೆ ಪ್ರೇಕ್ಷಕ ವರ್ಗವೆ ಇದಕ್ಕಿಲ್ಲ. ಅಂತೆಯೆ ಇದನ್ನು € 
way traffic ಎಂದು ಹೇಳುತ್ತಾರೆ. ಪ್ರೇಕ್ಷಕರಿಲ್ಲದಿದ್ದರೆ ಪ್ರತಿಕ್ರಿಯೆ ಹೇಗೆ ತಿಳಿಯ 
ಬೇಕು ? ಶ್ರೋತೃಗಳು ಕಾರ್ಯಕ್ರಮ ಕೇಳಿದ ಮೇಲೆ ಬರೆಯುವ ಪತ್ರಗಳೆ ಪ್ರತಿಕ್ರಿಯೆ." 


ಈಗಿನ ಕಾಲದಲ್ಲಿ ಜನಸಾಮಾನ್ಮರ ಕಲ್ಪನಾ ವಿಲಾಸವನ್ನು ಆಕರ್ಷಿಸಬಲ್ಲ ರೇಡಿಯೆ 
ನಾಟಕವು ಮಕ್ಕಳಿಗಾಗಿ ಯಕ್ಷ ಯಕ್ಷಿಣಿಯರ ಕಥೆಗಳನ್ನು, ಭಾವುಕರಿಗಾಗಿ ದೇವದಾ 
ಕಥೆಗಳನ್ನು, ಭಕ್ತಿರಸದ ಭಾಗವತ ಕಥೆಗಳನ್ನು, ಬುದ್ದಿಜೀವಿಗಳಿಗೆ ವೈಚಾರಿಕ, ವೈಜ್ಞಾನಿ! 
ಚಮತ್ಕಾರದ ಕಥಾನಕಗಳನ್ನು ಪ್ರಸಾರಿಸಲು ಸಮರ್ಥವಾಗಿದೆ. 


ಕೆಲವು ರೇಡಿಯೋಜನಿಕ್‌ (೩೮1೦ 96710) ದ್ರವ್ನವುಳ್ಳ ನಾಟಕಗಳಿರುತ್ತವೆ. ಅನ 
`` ಪ್ರಸಾರ ಸಾಧ್ಯತೆಗಳಿಂದ ಕೂಡಿರುವುದರಿಂದ ಹೆಚ್ಚು ಆಕರ್ಷಕವೂ ಪರಿಣಾಮಕಾರಿಯ& 
ಆಗಿರುತ್ತವೆ. ಶ್ರೀರಂಗರ  ಸಂಪದ್ದರ್ಮ ' ಎಂಬ ನಾಟಕ ಇಂತಹ ಪ್ರಸಾರ ಸಾಧ್ಯತೆಯು! 
ನಾಟಕ. ಊಹೆ, ಕಲ್ಪನೆಗಳಲ್ಲಿ ಉಯ್ಕಾಲೆಯಾಡುತ್ತ, ಪೌರಾಣಿಕ ಜೀವನದಲ್ಲೂ ವಾಸ್ತವಿ! 
ಪ್ರಜ್ಞೆಯನ್ನು ಮಿಡಿಯುತ್ತದೆ, ಈ ತಾತ್ವಿಕ ನಾಟಕ. ' ಬುಭುಕ್ಷಿತಃ ಕಿಂ ನ ಕರೋತಿ ಪಾಪಂ" 
ಎನ್ನುವುದಿಲ್ಲವೆ ಒಂದು ಲೋಕೋಕ್ತಿ ? ಹಾಗೆ ವಿಶ್ವಾಮಿತ್ರನೆ ಇಲ್ಲಿ ಬುಭುಕ್ನಿತ. ಈ 
ಮಹಾತಪಸ್ವಿ ಇಂದ್ರನೆಸಗಿದ ದ್ವಾದಶ ವರ್ಷಗಳ ಕ್ಲಾಮದಲ್ಲಿ ಹಸಿರು, ಬೆಂದು ಬಸವಳಿದ 
ಹೊಲೆಯನೊಬ್ಬನ ಅನ್ನವಾಗಿದ್ದ ನಾಯಿಯ ಮಾಂಸವನ್ನು ತಾನು ಕಸಿದುಕೊಂಡು ತಿನ್ನುತ್ತಾನೆ. 
ಹೊಲೆಯನಿಗಿಂತ ತಾನು ಶ್ರೇಷ್ಠ. ತಾನು ಮೊದಲು ಬದುಕಬೇಕು ; ಅಂದರೆ ಲೋಕ 
ಬದುಕೀತು, ಹೂಲೆಯನೂ ಬದುಕಿಯಾನು ಎಂಬ ಅಭಿಪ್ರಾಯ ಈ ವಿಶ್ವಾಮಿತ್ರನದು. 
ಅದೇನೆ ಇರಲಿ ಮೊದಲು ಈ ಹಸಿದ ವಿಶ್ವಾಮಿತ್ರನು ಕುಲಗೆಟ್ಟು, ತನಗಿಂತ ತೀರ ಕೆಳಜಾಕಿ 
ಯವನ ತುತ್ತನ್ನು ಕಸಿದು ತನ್ನ ತುತ್ತಿನ ಚೀಲವನ್ನು ತುಂಬಿಕೊಂಡನಲ್ಲ ಸಾಕು. ತನ್ನ 
ಗೆಲವಾಯಿತು ಸಾಕು, ವಿಶ್ವಾಮಿತ್ರನನ್ನು ಫಟ್ಟು ಮಾಡಿದ್ದೆ ತನ್ನ ವೀರವಿಜಯ ಎಂದು ಉ 
ಬೀಗಿ, ಇಂದ್ರ ಇನ್ನು ಬೇಕಾದಷ್ಟು ಮಳೆ ಸುರಿಸು, ಜಗತ್ತು ತೇಲಿ ಹೋಗುವಷ್ಟು 
ಸುರಿಸು "' ಎಂದು ವರುಣನಿಗೆ ಆದೇಶ ನೀಡುತ್ತಾನೆ. ಗುಡುಗು ಮಿಂಚುಗಳೂ 
ಧಾರಾಕಾರವಾಗಿ ಪ್ರಳಯ ಕಾಲದಂತೆ ವರ್ಷಿಸುತ್ತದೆ, ಪ್ರಕೃತಿ ! 


ಮಹಾಭಾರತದ ಶಾಂತಿಪರ್ವದ ಈ ಮೂಲ ನಾಟಕವಸ್ತುವನ್ನು ಶ್ರೀರಂಗರ 
ಒಂದು ಪರಿಪೂರ್ಣ ರೇಡಿಯೊ ಜನಿಕ್‌ ಎಂಬಂತಹ ನಾಟಕವಾಗಿ ರೂಪಿಸಿದ್ದಾರೆ. ಇಂರ 


a 


ಸಪಾಟಕಗಳು ೧೩೯ 


ಶಾ ಮಿತ್ರರ ಸ್ಪರ್ಧೆ, ದೇವೇಂದ್ರ ತಂದ ದ್ವಾದಶ ಕ್ಷಾಮ, ಅದರ ಹಾಹಾಕಾರ, ಜನ ದನ 
ಿಹೆಣವಾಗುವ ದೃಶ್ಯ, ವಿಶ್ವಾಮಿತ್ರನ ಪಾತ್ರದೊಳಗಿಂದ ಆತನ ವಿವೇಕ ಪ್ರತ್ಕೇಕವಾಗಿ 
ಬಂದು, ವಿಶ್ವಾಮಿತ್ರನ ಅಹಂಕಾರಕ್ಕೆ ಆ ವಿಶ್ವಾಮಿತ್ರನ ವಿವೇಕ ಪುರುಷನಿಗೂ ನಡೆವ 
ಕ ಸಂವಾದ, ತಾನು ಶ್ರೇಷ್ಠ, ತನ್ನಿಂದಲೆ ಲೋಕ ಬದುಕುತ್ತದೆ ಎಂಬ ಹೆಮ್ಮೆ- 
ಗಳು ಆತನಿಂದ ನಾಯಿಯ ಮಾಂಸ ತಿನಿಸಿದ ಮೇಲೆ ಇಂದ್ರನ ಅಟ್ಟಹಾಸದ ನಗೆ, 
ಯಾಂತಕವಾದ ಮಳೆ ! ಮುಖ್ಯವಾಗಿ ಈ ನಾಟ್ಕಪೂರ್ಣ ವಸ್ತುವಿನ ಇಂಗಿತ ಧ್ವನಿ, 
ಭುಕ್ಸಿತಃ ಕಿಂ ನಕರೋತಿ ಪಾಪಂ (ಹಸಿದ ಮನುಷ್ಯ ಯಾವ ಪಾಪ ಕೃತ್ಯಕ್ಕೂ 
ಎಲ್ಲ ಅಂಶಗಳಿಂದಾಗಿ ಇದೊಂದು ಸಮರ್ಥ ಪ್ರಸಾರನಾಟಕ ಎನಿಸಿದೆ. 


ವುದಿಲ್ಲ)- ಈ 


ರೇಡಿಯೋ ನಾಟಕದಲ್ಲಿ ಒಂದು ಪಾತ್ರದ ಮನೋಭೂಮಿಕೆಯನ್ನು ಮಾರ್ಮಿಕವಾಗಿ 
ನ್ಯಕ್ತಿಸುವುದು ಸಾಧ್ಯವಾಗುತ್ತದೆ. ಕೆಲವೊಂದು ಪಾಶ್ಚಾತ್ಮ ರೇಡಿಯೊ ನಾಟಕಗಳಲ್ಲಿ 
ಲ ಬಾಹ್ಮವಾತಾವರಣವನ್ನು ನಿರ್ಮಿಸುವುದರಿಂದ ಪಾತ್ರದ ಮನಸ್ಸಿನ ಹೊಯ್ದಾಟವನ್ನು 
ಕಾಮಕಾರಿಯಾಗಿ ಸೂಚಿಸಲು ಸಾಧ್ಯವಾಗುತ್ತದೆ. ಬ 


ಜೀವನದಲ್ಲಿ ಜಿಗುಪೈಪಟ್ಟುಕೊಂಡು ಹಡಗದಿಂದ ಸಮುದ್ರದಲ್ಲಿ ಧುಮುಕಿ 
ವ ಅಸಹಾಯಕ ತರುಣನೊಬ್ಬನ ಮನಃ ಕ್ಷೋಭೆಯನ್ನು ಟಿ. ಗದ್ರಿ ಎಂಬ ರೇಡಿಯೊ 
ಟಿಕಕಾರ ಯಾಗಿ ಚಿತ್ರಿಸಿದ್ದಾನೆ. ಇಲ್ಲಿ ಶಬ್ದ ಚಿತ್ರಿತವಾಗಿರುವುದು ಸಮುದ್ರದ 

ಫ್ಲೀಲ ಮಾತ್ರ. ಅದು ತರುಣ ಮನಸ್ಸಿನ ಕಲ್ಲೋಲದ ಸಂಕೇತವಾಗುತ್ತೆದೆ. ಕೇವಲ 
ತಿನಿಂದ ಮನಸ್ಸಿನ ಹೊಯ್ದಾಟವನ್ನು ಮೂಡಿಸುವುದು ಅಸಾಧ್ಯವಾದಾಗ ರೇಡಿಯೊ 
ಕದ ಹಿನ್ನೆಲೆ, ಶಬ್ದ ವಿಶೇಷಗಳು, ಸುತ್ತಲಿನ ವಾತಾವರಣಜನಕ ವಸ್ತುಗಳು ಇಚ್ಛಿತ 
ಔಮವನ್ನುಂಟುಮಾಡುತ್ತವೆ. ಆ ತರುಣ ನೂರುವರ್ಷಗಳಲ್ಲಿ ಅಸುನೀಗುವ ಕಾಲದಲ್ಲಿ 
ನ ಜೀವನ ನಾಟಕದ ಆಗು ಹೋಗುಗಳೆಲ್ಲಾ ಸುಳಿದುಹೋಗುತ್ತವೆ. 


ಚದುರಂಗರು ಬರೆದಿರುವ ' ಶವದಮನೆ ' ಭಯಾನಕ ವಾತಾವರಣವನ್ನು ನಿರ್ಮಾಣ 
ಡುವ ರೇಡಿಯೊ ನಾಟಕ. ಯಾವುದೊ ಆಸ್ಪತ್ರೆಯಲ್ಲಿಯ ಶವದ ಮನೆ. ಅನಾಥನೊಬ್ಬ 
; Re, ಬಿದ್ದಿದ್ದಾನೆ. ಆದರೆ ದುರ್ದೈವದಿಂದಲೊ ಸುದೈವದಿಂದಲೊ ಆತನಿನ್ನು 
ಬ. ಆತನಲ್ಲಿ ಇನ್ನೂ ಉಸಿರಿದೆ. ಆತ ಖಲಾಸಾದನೆಂದು ಆಸ್ಪತ್ರೆಯ ನಿಕಾನೆ ಆಗಿ 
39ರಸದಾರಂಲ್ಲ ವೆಂದು ಶವದ ಮನೆಯಲ್ಲಿಟ್ಟುಬಿಡುತ್ತಾರೆ. ಆತ ಎಚ್ಚತ್ತಾಗ ಅಲ್ಲಿ 
ಕೇಮೆ? ಆತನ ಮನ ಸಸ್ಸಿನಲ್ಲಿ ಮೂಡಿದ್ದೇನು? ಮುಂದೆ ಆದದ್ದೇನ $೨»? ತಾನು ಉಸಿರು 
ದಕ್ಕಿಂತ ಶವವಾಗಿದ್ದರೇ ಲೇಸಿತ್ತು - ಎಂಬ ಜೀವನ ನಿರಾಸೆ, ಜಿಗುಪ್ಸೆಗಳು 
ಭಯಾನಕ ವಾತಾವರಣದ ಒನ್ನೆಲೆಯೆ ಈ ಶವದ ಮನೆ ನಾಟಕದ ಜೀವಂತಿಕೆ. ಈ 
ಯನ್ನು ಸೆಲೊ ಇಲೆಕ್ಟ್ರಿಕ್‌ ವಾದ್ಯಗಳ ಮೂಲಕ ಪರಿಣಾಮಕಾರಿಯಾಗಿ ನಿರ್ಮಿಸ 


ಇತ್ತೆ 


ಕ್ಕ ನ ಹೊ ಉಡಾವಣೆ ಅಂತರಿಕ್ಷಯಾನ, ಕ್ಷಿಪಣಿಗಳ ಪ್ರಯೋಗ 
ಮ ರೇಡಿಯೊಜನಿಕ್‌ ನಾಟಕಕ್ಕೆ ದ್ರವ್ಯ ಒದಗಿಸಬಲ್ಲವು. ಈಗ 


೧೪೦ ಕರ್ನಾಟಕ 


ಇಪ್ಪತ್ತೈದು ವರ್ಷಗಳ ಹಿಂದೆ ಕೇಪ ಟೌನ್‌ನಲ್ಲಿ ಡಾ. ಬರ್ನಾರ್ಡ್‌ ಕ್ರಿಶ್ಚನ್‌ ಅವರು 
ಹೃದಯದ ಕಸಿ ಪ್ರಯೋಗ ಈ ಲೇಖಕನಿಗೆ ಒಂದು ಒಳ್ಳೆಯ ರೇಡಿಯೊ ನಾಟಕಕ್ಕೆ ಸ 
ಒದಗಿಸಿತು. `ಕಸಿ ಹೃದಯ ಕಣ್ಣೆರೆದಿತ್ತು " ಎಂಬ ಶೀರ್ಷಿಕೆಯ ಈ ಕನ್ನಡ ನಾಟಕ 
ರಾಷ್ಟ್ರೀಯ ನಾಟಕವಾಗಿ ಭಾರತದ ಎಲ್ಲ ಭಾಷೆಗಳಲ್ಲೂ ಪ್ರಸಾರವಾಯಿತು. ಈ ಕ 
ನಾಟಕ ಪ್ರಥಮತಃ ಹೃದಯದ ಶಸ್ತ್ರಚಿಕಿತ್ಸೆಯನ್ನೂ ಇದ್ದ ದುರ್ಬಲ ` 
ತೆಗೆದು ಅದರ ಜಾಗದಲ್ಲಿ ಇನ್ನೊಂದು ಹೃದಯವನ್ನು ಕಸಿಮಾಡಿದಾಗ ಆ ಸುಟ್ಟ 
ಮಾತನಾಡತೊಡಗುವದನ್ನೂ ಚಿತ್ರಿಸುತ್ತದೆ. ಹೃದಯಾಘಾತ ಹೊಂದಿದ ಹೀರೊ ಪ್ಲೇ 
ಪ್ರೇಮನಾಥ ಕಸಿಯಾಗಿ ಪಡೆದುದು ತನ್ನ ಪ್ರೇಯಸಿಯಾದ ಕಮಲೂನ ಹೃದಯ 
ಕಮಲೂ ಅಪಘಾತಕ್ಕೆ ಗುರಿಯಾಗಿ ಅಸುನೀಗುವ ಕ್ಷಣದಲ್ಲೆ, ಆಕೆಯ ಹೃದ 
ಮೂರನೆಯ ಸಲ ಹೃದಯಾಘಾತಕ್ಕೊಳಗಾದ ಪ್ರೇಮನಾಥನ ದುರ್ಬಲ ತ 
ಸ್ಥಾನದಲ್ಲಿ ಜೋಡಿಸಲಾಗುತ್ತದೆ. ಆಗ ಸಾಕ್ಷಾತ್‌ ಕಮಲೂನೆ ತನ್ನ ಪ್ರಿಯಕರನ ಹೃದ 
ನೆಲಸುತ್ತಾಳೆ. ಒಂದು ಪ್ರಣಯ ಕಥೆ, ಕಲೆ ಮತ್ತು ವಿಜ್ಞಾನಗಳ ಲಗ್ನವನ್ನು ( 

of Anೆ ೧೮ Science) ಚಿತ್ರಿಸುವ ಒಂದು ಸಂಕೇತವಾಗುತ್ತದೆ. (ಈ ನಾಟಕ ರಾ 
ನಾಟಕವಾಗಿಯೇ ಎರಡು ಸಲ ಪ್ರಸಾರಗೊಂಡುದಲ್ಲದೆ ಪುಸ್ತಕರೂಪದಲ್ಲೂ ಪ್ರಕಟ; 
ವುದರಿಂದ ಇದನ್ನಿಲ್ಲಿ ಹೆಚ್ಚು ವಿಸ್ತರಿಸಿಲ್ಲ ) ಹೀಗೆ ಕೇವಲ ರೇಡಿಯೊ ತಂತ್ರ 
ರಚಿತವಾದ ಈ ರೇಡಿಯೊ ನಾಟಕ ಒಂದು ವಿಶಿಷ್ಟ ಮೈಲುಗಲ್ಲು ಎನಿಸುವಂ 
ರೇಡಿಯೊ ನಾಟಕ ಉತ್ತಮ ಸಾಹಿತ್ಮಗುಣವಿಂದಲೂ ಅಷ್ಟೇ ಪರಿಣಾಕಾರಿ ತಾಂತ್ರಿಕ ಯ 
ಯಿಂದಲೂ ಕೂಡಿದ್ದು ಒಂದು ಅಪರೂಪದ ಮಾದರಿಯೆನ್ನುವಂತಾಗಿದೆ. 


ಹ ಇಂ 


ಭಾರತದ ಸ್ವಾತಂತ್ರ್ಯೋದಯದ ಹರುಷದ ಹಬ್ಬದ ಹಿಂದೆ ಭಾರತ ಇಬ್ಬಾ! 
ಸಂದರ್ಭ ಕೆಲವೊಂದು ಕರುಳು ಹಿಂಡುವಂತಹ ಕಣ್ಣೀರಿನ ನಾಟಕಗಳಿಗೂ ವಃ 
ನ್ನೊದಗಿಸಿದೆ. ಮೆಲ್‌ವಿಲ್‌ ಡಿಮೆಲೊ ಅವರು ಪ್ರೊಡ್ಮೂಸ್‌ ಮಾಡಿದ ಬಾರಾ 
ದುರಂತದ ಚಿತ್ರಣ ತನ್ನ ವಾಸ್ತವತೆಯಿಂದಾಗಿಯೆ ಅತ್ಮಂತ ಪರಿಣಾಮಕಾರಿ ಶಬ್ದಜ 
ಮೂಡಿಬಂತು. ೧೯೪೮ ಜನೇವರಿ ೩೦ರ ಹಂ ದುರಂತ ಕೊಲೆಯೂ ರೇ 
ಜನಿಕ್‌ ವಸು ಗಳನ್ನು ಒದಗಿಸಿದೆ. 


pa 


ರೇಡಿಯೊ ನಾಟಕಗಳಿಗೆ ಕನ್ನಡದ ಉತ್ತಮ ಕಾದಂಬರಿಗಳೂ ಆಮೂಲ್ಕ 
ಒದಗಿಸಿವೆ. ಒಂ ೦ದೇ ಉದಾಹರಣೆ ಕೊಡಬೇಕೆಂದರೆ ಈ ಮೇಲೆ ವಿವರಿಸಿದ ಶ್ರೀ! 
ಐಯರ್‌ ಅವರ 'ಶಾನ್ತಲಾ' ರೇಡಿಯೋ ನಾಟಕವಾಗಿ ಪರಿವರ್ತನೆಗೊಂಡು ಪ 
ಬಗೆ. ಮುನ್ನೂರು ಪುಟಗಳ ಕಾದಂಬರಿಯೊಂದನ್ನು ೪೫ ನಿಮಿಷಗಳ, ಬಹಳೆಂದಕೆ 
ತಾಸಿನ ರೇಡಿಯೊ ನಾಟಕವನ್ನಾಗಿ ಅಳವಡಿಸುವುದು ತುಂಬ ಕಷ್ಟವೆಂದೇ ಹೇಳಬೇಕು 


ಸಾಮಾಜಿಕ ಕಾದಂಬರಿಗಳಲ್ಲಿ ವ್ಮಾಸರಾಯ ಬಲ್ಲಾಳರ `'ಅನುರಕ್ತೆ ' 
ಬಾನುಲಿಗೆ ಅಳವಡಿಸಲ್ಲಬ್ಬದನ್ನು ಇಲ್ಲಿ ನೆನೆಯಬಹುದು. ಸುಮಿತ್ರಾ ದಾ ಅಕ್ಕತಣ 
ಆದರೆ ಕನ್ಮಾಪರೀಕ್ಷೆಯಲ್ಲಿ ಮೊದಲು ತೇರ್ಗಡೆ ಹೊಂದಿದ ಪದ್ಮಾ ವಿವಾಹಿತೆಯ 
ತಂಗಿಯ, ವಿವಾಹ ಮೊದಲು ನೆರವೇದಿದ್ದೆ: ಅಕ್ಕ ಸುಮಿತ್ರಾನ ಜೀವನ ಕ 


ಹ ೧೪೧ 


ಟಾರ್ಗವಾ ಆಕೆಯ ಭವಿಷ್ಯ ಗಾಳಿಪಟವಾಗುವಂತೆ ಮಾಡುತ್ತದೆ. ಬಂದ ವರಗಳೆಲ್ಲ 
ಪನ್ನೇಕೆ ಅಲ್ಲಗಳೆಯುತ್ತಿದ್ದರು, ಪದ್ಮಾವಿವಾಹವಾದ ಮೇಲೆ ಪದ್ಮಾ ಇದ್ದಲ್ಲಿಗೆ 
ಯಲ್ಲಿ ) ಸುಮಿತ್ರಾ ನೌಕರಿ ಮಾಡಲಿಕ್ಕೆ ಹೋಗುತ್ತಾಳೆ. ಅಲ್ಲಿ ಪದ್ಮಾನ ಗಂಡ 
ಏನು ಹೇಗೆ ನಡೆಸಿಕೊಳ್ಳುತ್ತಾನೆ, ಪದ್ಮಾ ಗರ್ಭಿಣಿಯಾಗಿ ಆಸ್ಪತ್ರೆ ಸೇರಿದಾಗಲೆಲ್ಲಾ 
ಮಾಡಿದ ಸೇವೆ, ಸ್ವಾರ್ಥಶ್ಕಾಗಗಳೇನು, ಮುಂದೆ ಸುಮಿತ್ರಾನ ಆಫೀಸಿನಲ್ಲೇ ಒಬ್ಬ 
ಆ. ವಂಚಿತಳಾಗುವ ಬಗೆ, ಕೊನೆಗೆ ಪದ್ಮಾ ಒಂದು ಮಗುವನ್ನು ಬಿಟ್ಟು 
ಇಂದಿದ ಮೇಲೆ ಮುಂದೇನು? ಪದ್ಮಾನ ಗಂಡನೇ ಸುಮಿತ್ರೆಯ ಕೈ ಓಡಿಯಬಹು 
ಟ್ರಿ ಸಾದಾ ತರ್ಕ. ಆದರೆ ಪರಿಸ್ಥಿತಿ ಹಾಗಾಗಲಿಲ್ಲ. ಹೀಗೆ ಒಂದು ಸಂಕೀರ್ಣತೆಯಿಂದ 
) ಸಂಕೀರ್ಣತೆಯತ್ತ ಒಯ್ವ ಈ ಅನುರಕ್ತೆ' ಯ ಕಥಾ ಕುತೂಹಲ ಇದರೊಡನೆ 
ಮಿತ್ರಾ, ಪದ್ಮಾನ ಗಂಡ, ಆತನ ವೈನಿ, ಆತನ ಮಿತ್ರ, ಮೇಷ್ಟ್ರು ಈ ಎಲ್ಲ ಜೀವಂತ 
| ಇವುಗಳಿಂದಾಗಿ ಕಾದಂಬರಿ ಒಂದು ಆಯಾಮದಿಂದ ಇನ್ನೊಂದು ಆಯಾಮದತ್ತ 
ತೆಯ ಮಾಲೆಯಾಗಿ ಮುಂದೇನು ಮುಂದೇನು ಎಂಬ 95909059 ನಲ್ಲಿ 
ತೇಲಿಸುತ್ತ ಕೊಂಡೊಯ್ವ ಸುಂದರ ಶೈಲಿಯ ಕಾದಂಬರಿ ಇದು. ರೇಡಿಯೋ 
ಅತ್ಯುತ್ತಮ ಕೃತಿಯೆನಿಸಿ ಒಂದು ಮೈಲುಗಲ್ಲೆನಿಸಿ ೨೫ ವರ್ಷಗಳ ಹಿಂದಿನ 
ನಲ್ಲಿ ಇನ್ನೂ ಮನೆಮಾಡಿಕೊಂಡಿದೆ. ಇಂಥ ಒಂದು ಉತ್ತಮ ಸಾಧ್ಯತೆಗಳಿಂದ 

ಕಾದಂಬರಿಯನ್ನು ರೇಡಿಯೊಕ್ಕೆ ಅಳವಡಿಸಿದ ಅಪೂರ್ವ ಯೋಗ ಈ 
ಹಾಗಿತ್ತು. ' ಅನುರಕ್ತೆ' ಮುಂದೆ ಚಿತ್ರೀಕರಣವನ್ನೂ ಹೊಂದಿತು. ಇದರಲ್ಲಿ ಅನುರಕ್ತೆ 
ಪದ್ಮಾ ಅಂತೂ ಕೈಹಿಡಿದ ಕಾಯಿದೆಬದ್ದ ಹೆಂಡತಿಯೆ ; ಆಮೇಲೆ ಗಂಡನನ್ನು 
ತ ಹೆಚ್ಚಾಗಿ ಪ್ರೀತಿಸುತ್ತಾಳೆ. ಆದರೆ ಪದ್ಮಾಗಂಡ ಪ್ರಥಮದಲ್ಲಿ ಕನೈಯನ್ನು 
8 ಬಂದುದು ಸುಮಿತ್ರೆಯನ್ನೆ, ಆಕೆ ಅನುರಕ್ತಿಯನ್ನೇನ್ನೋ ತೋರಿದಳು. ಆದರೆ ಕೈ 
ನ ಪ್ರಸಂಗ ಬರಲಿಲ್ಲ. ಆದರೂ ತನ್ನ ಮನಃಪಟಲದಿಂದ ಆತನನ್ನು ಅಳಿಸಿ 
ಲ್ಲ. ಅಂತೆಯೆ ಈ ' ಅನುರಕ್ತೆ' ಎಂಬ ಶೀರ್ಜಿಕೆ ಕಾದಂಬರಿಗೆ ಹೆಚ್ಚು ಸಾರ್ಥಕ. 
ಥವ ಸಂಕೀರ್ಣತೆಯ ಬೀಜ. 


ಡದ ರೇಡಿಯೊ ನಾಟಕ, ಗಾತ್ರದ ಮಟ್ಟದಲ್ಲಾದರೂ ಗಣನೀಯವಾಗಿ ಬೆಳೆದು 
ಕಳೆದ ನಾಲ್ಕು ದಶಕಗಳಲ್ಲಿ. ಧಾರವಾಡ ಕೇಂದ್ರ್ಯೋದಯ (೧೯೫೦) ಕ್ಕೆ 
ಲಿ ಹೈದರಾಬಾದ, ಮೈಸೂರು, ಮುಂಬಯಿಗಳಲ್ಲಿ ಕನ್ನಡ ನಾಟಕಗಳೇನೊ 
ಸಿಗುತ್ತಿದ್ದವು. ಹಾಗೆ ನೋಡಿದರೆ ಕನ್ನಡ ರೇಡಿಯೊ ನಾಟಕ ರಂಗದ ವಿಂಗು ಪ್ರಸಾರಕ್ಕೆ 
ಬ್ರಟ್ಟುದ ಮೈಸೂರು ಅಕಾಶವಾಣಿಯಲ್ಲಿಯ ಎನ್ನಬಹುದು. ಉತ್ತಮೋತ್ತಮ 
ನಾಟಕಗಳ ಕನ್ನಡ ಅನುವಾದಗಳು ಮೊದಲು ಪ್ರಸಾರವಾದದ್ದು ಮೈಸೂರಿನಲ್ಲಿಯೆ. 
| "ಸೂತ್ರದ ಬೊಂಬೆ ' (ಡಾಲ್ಸ್‌ ಹೌಸ್‌ )ಯೆ ಮೊಟ್ಟಮೊದಲ ರೇಡಿಯೊ 
ದು ತಿಳಿದುಬರುತ್ತದೆ. ಶೆಕ್ಟವಿಯರ್‌ನ "ಮ್ಯಾಕ್‌ಬೆತ್‌ ' ನಾಟಕವನ್ನು ಡಿ. ವಿ. ಜಿ. 
ಪ್ರಭಾವಿಯಾಗಿ ಕನ್ನಡಿಸಿದ್ದಾರೆ. ಇದರ ಸಂಕ್ಷಿಪ್ತ ರೇಡಿಯೋ ರೂಪಾಂತರವು 
ನಿಂದಲೆ ಪ್ರಸಾರವಾಯಿತು. ಆರ್‌. ಕೆ. ನಾರಾಯಣರ ನೀರಗಂಟಿಮಾರ 

ರ್ಶಿಯಾದ ಮಾರ್ಮಿಕ ನಾಟಕ. ಇದರಲ್ಲಿಯ ವಾಸ್ತವತೆಯ ವಾತಾವರಣ ರೋಡ್‌ 


ಈ 


೧೪೨ ಕರ್ನಾಟಕ ಭಾರ 


ಎಂಜಿನ್‌ನ ಧ್ವನಿ ವಿಶೇಷ ನೀರ ಗಂಟಿ ಮಾರನ ತ್ಕಾಗಮಯ ಜೀವನ ಶ್ರೋತೃಗಳ ಅಂತರಂಗವನ್ನು 
ಸ್ಪರ್ಶಿಸುತ್ತದೆ. ಮೈಸೂರಿನಲ್ಲಿ ಯಶಸ್ವಿಯಾದ ಇತರ ನಾಟಕಗಳಲ್ಲಿ ಕುವೆಂಪು ಅವರ ಯಮಷ್ತೆ' 
ಸೋಲು," ಬಿರುಗಾಳಿ ',`ರಕ್ತಾಕ್ಷಿ' ಇವು ಮೆಚ್ಚುಗೆ ಗಳಿಸಿದ ಸಾಹಿತ್ಯ ಕೃತಿಗಳು. ದುರಂತ," 
`ವಿಷಕನ್ಮೆ',” ಅಮೃತವರ್ಷ' ಗಳಂತಹ ನಾಟಕಗಳನ್ನು ನೀಡಿದ ಡಾ. ಎಚ್‌. ಕೆ. ರಂಗನಾಥ ಅವರು 
ಗಣನೀಯ ಕೊಡುಗೆ ಸಲ್ಲಿಸಿದ್ದಾರೆ ರೇಡಿಯೊ ರಂಗಭೂಮಿಗೆ. ಮುಂದೆ ಧಾರವಾಡ- ಬೆಂಗಳೂರು" 
ಕೇಂದ್ರಗಳಿಂದ ಕಾಲಕಾಲಕ್ಕೆ ಜರುಗಿದ ನಾಟಕ ಸಪ್ತಾಹ, ನಾಟಕ ಮಹೋತ್ಸವಗಳಿ ಣ್ಯ 


ಕೆಲವಾದರೂ ಸಾಹಿತ್ಯ ದೃಷ್ಟಿಯಿಂದಲೂ ರೇಡಿಯೊ ತಂತ್ರದ ದೃಷ್ಟಿಯಿಂದಲೂ ಉತ್ತಮ 


ರಿ 


ಎಂಬಂತಹ ನಾಟಕಗಳು ಮೂಡಿಬಂದವು. ಇಂತಹ ಉತ್ತಮ ನಾಟಕಕಾರರಲ್ಲಿ ಸರ್ವಶ್ರೀ ಎಸ್‌ 

ಎನ್‌. ಶಿವಸ್ವಾಮಿ, ಇಟಗಿ ರಾಘವೇಂದ್ರ, ನಿರಂಜನ, ಚದುರಂಗ, ಸಿದ್ಧಲಿಂಗ ಪ 
`ಚೆಂಪಾ', ಗಿರಡ್ಡಿ ಗೋವಿಂದರಾಜ, ವರದರಾಜ ಹುಯಿಲಗೋಳ, ರಂ. ಶ್ರೀ ಮುಗಳಿ, ವಿ.ಕೃ, 
ಗೋಕಾಕ್‌, ದ. ರಾ. ಬೇಂದ್ರೆ, ಅ. ನ. ಕೃ, ಎಂ. ವಿ. ಸೀತಾರಾಮಯ್ಯ, ವಿ. ಸೀ., ಬಿ. ಎಂ. 
ಶ್ರೀ, ಶಿವರಾಂ ಕಾರಂತ, ಡಿ. ಜಿ. ಕುಲಕರ್ಣಿ, ಡಾ. ಎಚ್‌. ಕೆ. ರಂಗನಾಥ, ಎನ್ಕೆ, ಜಡಭರತ 
ಪರ್ವತವಾಣಿ, ಶ್ರೀರಂಗ, ಕೆ. ವಿ. ಅಯ್ಕರ್‌, ಬೀಚಿ, ರಾಜರತ್ನಂ, ಎ. ಕೆ. ರಾಮಾನುಜನ್‌” 
ಇವೇ ಮೊದಲಾದ ಹೆಸರುಗಳು ಪ್ರಮುಖವಾಗಿವೆ. ಕಂಪನಿ ನಾಟಕಗಳಲ್ಲಿ ರೇಡಿಯೊ 
ರೂಪಾಂತರಗಳಾಗಿ ಜನಪ್ರಿಯತೆಯನ್ನು ಗಳಿಸಿದ ನಾಟಕಗಳೆಂದರೆ ವಾಮನರಾವ್‌ ಮಾಸ್ತರಠೆ 
`ಸಂತ ಸಖೂ ದೇವಿ', ಗರೂಡರ ` ಪಾದುಕಾ ಪಟ್ಟಾಭಿಷೇಕ ,' ಕಂದಗಲ್‌ರ ` ಬಡತನದ ಭೂತೆ' 
ಮತ್ತು ದಶಾವತಾರ', ಎಂ. ಸಿ. ಮಹಾದೇವ ಸ್ವಾಮಿಯವರ ರಾಜಾ ವಿಕ್ರಮ ' ಇವೇ 
ಮೊದಲಾದುವು. ಗೀತ ರೂಪಕಗಳಲ್ಲಿ ಪು. ತಿ. ನ. ಅವರ' ಹರಿಣಾಭಿಸರಣ,' ಸಿದ್ದಯ್ಯ ಪುರಾಣಿಕಠೆ 
"ಗಿರಿಜಾ ಕಲ್ಮಾಣ ', ಕೀರ್ತಿನಾಥ ಕುರ್ತಕೋಟಿ ಅವರ ` ಸ್ವಪ್ನದರ್ಶಿ ', ಎನ್ಕೆ ಅವರ `ಕರ್ನಾಟಕ 
ದರ್ಶನ', ಕಣವಿ ಅವರ ' ಸಂಕ್ರಮಣ', ಗಣಪತರಾವ್‌ ಪಾಂಡೇಶ್ವರರ `ಬಲಿವಾಮನ' ಇವು 
ಉಲ್ಲೇಖನಾರ್ಹ. 


= 


ಪಾಶ್ಚಾತ್ಮದೇಶಗಳಲ್ಲಿ ರೇಡಿಯೊ ನಾಟಕವು ಬಿ. ಬಿ. ಸಿ. ನಾಟಕಕಾರರಾದ 
ಗೀತ್‌ಗುಡ್‌, ಆರ್ಚಿಬಾಲ್ಲ್‌ ಮೊದಲಾದವರ ಕೊಡುಗೆಯಿಂದಾಗಿ ಸ್ವತಂತ್ರ, ರೂಪಾಂತರ 
ಎರಡೂ ಪ್ರಕಾರಗಳಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿದೆ. ನಮ್ಮ ಪ್ರಸಾರ ನಾಟಕಗಳಲ್ಲಿ 
ಮೊದಲಿನಷ್ಟು ಮಡಿವಂತಿಕೆ ಈಗಿಲ್ಲವಾದ್ದರಿಂದ ವಾಸ್ತವಪೂರ್ಣ, ಹಾಸ್ಮಪ್ರಧಾನ 
ನಾಟಕಗಳು ಬರಲು ಹೆಚ್ಚಿನ ಆಸ್ಪದವುಂಟಾಗಿದ್ದರೂ ಉತ್ತಮ ಹಾಸ್ಕಪ್ರಧಾನ, ಮಣ್ಣಿನ 
ವಾಸನೆಯ ಬದುಕಿಗೆ ಕನ್ನಡಿ ಹಿಡಿಯುವಂಥ ನಾಟಕಕಾರರು ವಿರಳ. ಹೂಲಿ ಶೇಖಕರರ' ಹಾವ 
ಹರಿದಾಡತಾವು ' ಒಂದು ಸ್ಮರಣೀಯ ನಾಟಕ. ಇತ್ತೀಚಿನ ಭರವಸೆಯ ನಾಟಕಕಾರರಲ್ಲಿ 
ಪೊಲೀಸ ಪಾಟೀಲರು ಎದ್ದು ಕಾಣುತ್ತಾರೆ. 


ಕಳೆದ ಕೆಲವಾರು ವರ್ಷಗಳಲ್ಲಿ ರಾಷ್ಟ್ರೀಯ ನಾಟಕಮಾಲೆಯಲ್ಲಿ ಪ್ರಸಾರ 
ಶಾಪಗ್ರಸ್ತ ಗಾಂಧಾರ (ಮೂಲ ಹಿಂದಿ) ಜಯವಂತ ದಳವಿ ಅವರು ` ಸ್ಪರ್ಶ,' ವಿಜ 
ತೇಂಡೂಲಕರರ ಸಖಾರಾಂ ಬೈಂಡರ್‌', 'ಶಾಂತತಾ ಕೋರ್ಟ್‌ ಚಾಲೂ ಆಹೆ ', ಪಂಜಾ 
'ವಂಶ', 'ಉರ್ದು ಭಾಷೆಯ' ನೀನು ನನ್ನ ಬಳಿ ಇರು' ಮಲಯಾಳಂನ ', `ಕನ್ಮಾ' ,ವೀ. 


ಡಿಯೊ ನಾಟಕಗಳು ೧೪೩ 


`ಾಂಡೇಕರರ ಉಲ್ಕಾ', ಶ್ರೀರಂಗರ ಕೇಳು ಜನಮೇಜಯ ', ಮೂಲ ಸಂಸ್ಕೃತ ಭಾಸ 

`ಿಯ ಸ್ಪಪ್ನವಾಸವದತ್ತಾ', ಹಿಂದಿಯ ಕನ್ನಡಾನುವಾದ ` ನಾಯಿಕೊಡೆ ,' `ಗರಂ ಕೋಟ', 
'ಮಗೋಪುರ (ಹಿಂದಿ),ಸರ್ಕಸ್‌ ಕಂಪನಿಯ ಜೀವನವನ್ನು ಚಿತ್ರಿಸುವ ` ತಂಬುವಿನ ಕೆಳಗೆ' 
ುದೀ ಅನುವಾದ ) ಮೊದಲಾದ ನಾಟಕಗಳು ನಿಜವಾದ ಮೈಲುಗಲ್ಲುಗಳೆನಿಸಿವೆ. 
ಫಕೆದಾರರ ಹಕ್ಕನ್ನು ಪ್ರಸ್ತಾಪಿಸುವ 'ಏಕ ಕಪ್‌ ಚಹಾ 'ದಲ್ಲಿ ರೇಲ್ವೆಸ್ಟಾಲ್‌ ಚಹಾವಾಲಾ 
ಿಲ್ಲರಿಗೂ ಒಂದು ಬೆರಳಿನಷ್ಟು ಕಡಿಮೆ ಚಹಾ ಕೊಡುತ್ತಿದ್ದನೆಂದು ಆತನ ಮೇಲೆ ವಿಚಾರಣೆ 
ಡೆಸಲು ಇದೊಂದು ದೊಡ್ಡ ಸಾಮಾಜಿಕ ಅಪರಾಧ ಎಂದು ಸಿದ್ಧವಾಗುತ್ತದೆ. ಇದು ಒಳ್ಳೆ 
ಔಮಾಜಿಕ ಪ್ರಜ್ಞೆಯ ನಾಟಕ. 


ಶಾಪಗ್ರಸ್ತ ಗಾಂಧಾರಿಯಲ್ಲಿ ಧೃತರಾಷ್ಟ್ರ ಕುರುಡನಾಗಿದ್ದನೆಂದು ಗಾಂಧಾರಿ ತಾನೂ 
ಗಣಿಗೆ ಪಟ್ಟಿಕಟ್ಟಿಕೊಂಡು ಕೃತ್ರಿಮ ಕುರುಡುತನ ತಂದುಕೊಂಡೆ ಕುರುಕ್ಷೇತ್ರದ ದುರಂತಕ್ಕೂ 
ಇ ಮುಚ್ಚಿಕೊಂಡೇ ಇದ್ದಾಗ, ಧೃತರಾಷ್ಟ್ರ ಒಂದು ಮಾತು ಹೇಳುತ್ತಾನೆ: ''ನಾನೇನೊ 
ಕುರುಡನಾದೆ. ಆದರೆ ನೀನು ಇದ್ದ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುರುಡುತನ 
9ದುಕೊಂಡೆ. ನಿನ್ನ ನೂರುಮಕ್ಕಳ ಬೆಳೆವಣಿಗೆ ನೋಡದೆ ಅವರ ಸಾವಿಗೆ ಸಾಕ್ಷಿಯಾಗಿ 
ಏಳಿದೆ. ನೀನು ಈ ಕೃತ್ರಿಮ ಕುರುಡುತನವನ್ನು ಆಮಂತ್ರಿಸದಿದ್ದರೆ ಬಹುಶಃ ಇಂತಹ 
ಭೂತಪೂರ್ವ ದುರಂತವನ್ನು ತಪ್ಪಿಸಬಹುದಿತ್ತು '' ಎಂದು. ನಿಜವಾಗಿಯೂ ಒಂದು 
ಚಾರಣೀಯ ಅಂಶವಲ್ಲವೆ ಇದು ? ಹೀಗೆ ನಮ್ಮ ಪೌರಾಣಿಕ ವಸ್ತುವಿನ ಮೇಲೆ ಹೊಸ 
ಳಕು ಬೀರುವಂತಹ ನಾಟಕಗಳಲ್ಲಿ ಕಂಡುಬರುವ ವೈಚಾರಿಕತೆ ರೇಡಿಯೊ ನಾಟಕಗಳ ಒಂದು 
ಕೈಶಿಷ್ಟ್ಯವೆಂದೇ ಹೇಳಬೇಕು. 


ಗೀತನಾಟಕಗಳು 


- ಬಸವರಾಜ ಮಲಶೆಟ್ಟಿ 


CESSES ಇ ಸಪಪ ಪಜಸ 


`ಗೀತ ನಾಟಕ' ಅಥವಾ ` ಗೀತರೂಪಕ ' ಇದು ನಮಗೆ ಪಾಶ್ಚಾತ್ಮರಿಂದ ಬಂದಿರುವ 
ಸಾಹಿತ್ಕಿಕ ರೂಪ (೦[17) ಆಗಿದೆ. ನವೋದಯದ ಸಂದರ್ಭದಲ್ಲಿ ನಮ್ಮ ಸಾಹಿತಿಗಳು 
ಪಾಶ್ಚಾತ್ಮ ಸಾಹಿತ್ಯದ ರೂಪಗಳಿಂದ ಪ್ರಭಾವಿತರಾಗಿ ಆ ಮಾದರಿಗಳನ್ನು ಕನ್ನಡದಲ್ಲಿ 
ಕಸಿಮಾಡಿದ್ದು ಐತಿಹಾಸಿಕ ಸತ್ಯ. ಭಾವಗೀತ ಸಣ್ಣ ಕತೆ ಕಾದಂಬರಿ ನಾಟಕ ಮೊದಲಾದ 
ರೂಪಗಳಂತೆ ಪಾಶ್ಚಾತ್ಮರ ಆಪೆರಾ ನಮ್ಮ ವರನ್ನು ಆಕರ್ಷಿಸಿತು. ಆಪೆರಾಗೆ ಸಂವಾದಿಯಾಗಿ 
ಅನೇಕ ಕೃತಿಗಳು ನಮ್ಮಲ್ಲಿ ರಚನೆಗೊಂಡವು. ಆದ್ದರಿಂದ ಕನ್ನಡ ` ಗೀತನಾಟಕ' ಪ್ರಕಾರವು 
ಆಪೆರಾದ ಪ್ರೇರಣೆ ಪ್ರಭಾವದಿಂದ ಹುಟ್ಟಿಕೊಂಡಿತೆಂಬುದು ವಾಸ್ತವ ವಿಚಾರ. 


ಗೀತನಾಟಕವೆಂದರೆ ಗೀತಗಳ ಮೂಲಕ ನಿರ್ಮಾಣಗೊಳ್ಳುವ ನಾಟಕ. ನಮ್ಮ 
ಪರಂಪರೆಯಲ್ಲಿ ಈ ನಾಟಕಗಳು ಇದ್ದಿರಲಿಲ್ಲವೇ ? ಇದ್ದಿದ್ದರೆ ಅವುಗಳ ವಿಶಿಷ್ಟ ಗುಣ 
ಲಕ್ಷ್ಮಣಗಳಾವವು? ಎಂಬ ಪ್ರಶ್ನೆಗಳು ಕುತೂಹಲ ಕೆರಳಿಸುತ್ತವೆ. ಗೀತಪ್ರಧಾನವಾದ ನಾಟಕಗಳ 
ಕಲ್ಪನೆ ಭಾರತೀಯರಿಗೆ ಇರಲಿಲ್ಲವೆಂದಲ್ಲ. ಆದರೆ ಅಪೆರಾದ ಖಚಿತ ಲಕ್ಷಣಗಳಿಗೆ 
ಹೊಂದುವಂಡ ರಚನೆಗಳು ಇದ್ದಿರಲಿಲ್ಲ ಅಷ್ಟೇ. ಸಂಸ್ಕತ ನಾಟಕಗಳಲ್ಲಿ ಪದ್ಮಗಳು 
ಗಣನೀಯ ಪ್ರಮಾಣದಲ್ಲಿದ್ದುದನ್ನು ನಾವು ನೋಡುತ್ತೇವೆ. ಜಯದೇವ ಕವಿಯ 
` ಗೀತಗೋವಿಂದ ' ದಲ್ಲಿ ಆಪೆರಾದ ಕೆಲವು ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. 
`ಗೀತಗೋವಿಂದ"ದ ಬಿಡಿಹಾಡುಗಳು ರಾಧೆ “ಕೃಷ್ಣ - ಸಖಿ ಈ ಮೂವರ ಸುತ್ತ ಹೆಣೆದ 
ತೆಳುವಾದ ಕಥಾ ಸೂತ್ರವನ್ನು ನಿರ್ಮಿಸಿವೆ. ನಂತರದ ಅವಧಿಯಲ್ಲಿ `ಗೀತಗೋವಿಂದ 'ದ 
ಮಾದರಿಯ ಅನೇಕ ಕೃತಿಗಳು ಸಂಸ್ಕೃತ ಹಾಗೂ ದೇಶೀಯ ಭಾಷೆಗಳಲ್ಲಿ ರಚನೆಗೊಂಡವು. 
ತ್ಯಾಗರಾಜರ ನೌಕಚರಿತ, ಪ್ರಹ್ಲಾದ, ಭಕ್ತಿ ವಿಜಯ, ಸೀತಾರಾಮ ವಿಜಯ ( ಇವೆಲ್ಲ 
ತೆಲುಗು ) ಮತ್ತು ಅರುಣಾ ಚಲ ಕವಿಯ ರಾಮನಾಟಕ (ತಮಿಳು) ಮುಂತಾದವು ಸೀಮಿತ 
ಅರ್ಥದಲ್ಲಿ ಗೀತನಾಟಕಗಳೇ. ಈ ಕವಿಗಳು ಮೂಲತಃ ಸಂಗೀತಗಾರರು. ಆದ್ದರಿಂದ ಅವರ 
ರಚನೆಗಳು ಇಂದಿನ ಗೀತನಾಟಕಗಳಾಗಲಾರವು. ಒಂದು ಕಥಾ ಸಂದರ್ಭವನ್ನು ನೃತ್ಯದ 
ಮೂಲಕ ನಿರೂಪಿಸುವ ನೃತ್ಮರೂಪಕಗಳ ಪರಂಪರೆ ನಮ್ಮಲ್ಲಿತ್ತು. ಅವು ಅಪೆರಾದ ಕೆಲವು 
ಲಕ್ಷಣಗಳನ್ನು ಹೊಂದಿದ್ದವು. ನಮ್ಮ ಜಾನಪದ ರಂಗಪ್ರಕಾರಗಳಾದ ಯಕ್ಷಗಾನ, ಡಪ್ಪಿನಾಟ, 
ಗೊಂಬೆಯಾಟಗಳು ಒಂದರ್ಥದಲ್ಲಿ ಗೀತನಾಟಕಗಳೇ. ಇವು ಮೂಲತಃ ಗೀತಗುಚ್ಛೆಗಳು. 
ಆಶು ಸಂಭಾಷಣೆಗಳನ್ನು ಸಾಂದರ್ಭಿಕವಾಗಿ ಸೇರಿಸಲಾಗುತ್ತದೆ. ಏನಿದ್ದರೂ ಗೀತನಾಟಕದ 
ಮಾದರಿ ನಮಗೆ ಆಪೆರಾದಿಂದ ಬಂದಿರುವುದು ಸ್ಪಷ್ಟವಿದೆ. 


ಓತು ಹಡ ೨ ತ 


ಗೀತನಾಟಕಗಳು ೧೪೫ 


ಪಾಶ್ಚಾತ್ಮರು ಆಪೆರಾದ ಮೂಲವನ್ನು ಗ್ರೀಕ್‌ ನಾಟಕಗಳಲ್ಲಿ ಕಂಡುಕೊಳ್ಳಿ ಸವುದುಂಟು. 
ಆಪೆರಾ ನಿಖರವಾಗಿ ಜನ್ಮತಾಳಿದ್ದು ಇಟಲಿಯಲ್ಲಿ. ಅಲ್ಲಿ ಕ್ರಿ. ಶ. ೧೫೯೭ರಲ್ಲಿ ರಂಗಭೂಮಿಗೆ 
ಬಂದ ` ಜಾಕೊಪೊ ಪೆರಿಯದಾಫ್ನೆ ' ಎಂಬುದು ಮೊದಲನೆಯ ಆಪೆರಾ. ೧೭ನೆಯ 
ಶತಮಾನದ ಮಾಂಟೆ ವರ್ದಿ ಎಂಬವನು ಈ ರಂಗಪ್ರಕಾರವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಳಿಸಿ 
ಸ್ಹಿರಗೊಳಿಸಿದನು. ಕ್ರಿ.ಶ. ೧೬೩೭ರಲ್ಲಿ ವೆನಿಸ್‌ನಲ್ಲಿ ಆಪೆರಾ ಭವನವೊಂದು ನಿರ್ಮಿಸ 
ಲ್ಪಟ್ಟಿತು. 'ನಂತರ ಇಟಲಿಯಿಂದ ಯುರೋಪಿನ ತುಂಬ ಆಪೆರಾ ಪ್ರಸರಣಗೊಂಡಿತು. 
ಅಲ್ಪಾವಧಿಯಲ್ಲಿ ಜನಪ್ರಿಯವಾಯಿತು. ೧೯ನೇ ಶತಮಾನದ ಆರಂಭದಲ್ಲಿ ಯುರೋಪಿಯನ್‌ 
ಆಳರಸರ ಮನರಂಜನೆಗಾಗಿ ಆಪೆರಾ ಭಾರತವನ್ನು ಪ್ರವೇಶಿಸಿತು. ಮುಂಬಯಿಯಲ್ಲಿರುವ 
ಅತ್ಮಂತ ಹಳೆಯ ರಂಗಮಂದಿರದ ಹೆಸರು Royal Opera 10೬56 ಎಂದಿದೆ. 


ಬ್ರಿಟಾನಿಕಾ ವಿಶ್ವಕೋಶದಲ್ಲಿ ಆಪೆರಾದ ಲಕ್ಷಣ ಹೀಗೆ ಹೇಳಲಾಗಿದೆ.:' ' Opera 
a dramatic work in which the words instead of being spoken in 
verse or prose are wholly or partly sung 10 an instrumental 
accompaniment almost always assigned to an orchestra"” 


ಪ್ರಯೋಗದ ದೃಷ್ಠಿ ಯಿಂದ ಆಪೆರಾವನ್ನು ಮೂರು ಪ್ರಕಾರಗಳಲ್ಲಿ ವಿಂಗಡಿಸುತ್ತಾರೆ. 


(೧) ಮೂಕರೂಪಕ - ಹಿನ್ನೆಲೆಯ ಹಾಡಿಗೆ ತಕ್ಕಂತೆ ಪಾತ್ರಗಳು ರಂಗದ ಮೇಲೆ 


ಅಭಿನಯಿಸುವುದು (೨) ಛಾಯಾರೂಪಕ - ಪಾತ್ರಗಳು ತಮ್ಮ ಅಭಿನಯವನ್ನು ಪರದೆಯ 
ಮೇಲೆ ನೆರಳಿನ ಮೂಲಕ ತೋರಿಸುವ ವಿಧಾನ (೩) ನೃತ್ಯರೂಪಕ - ನೃತ್ಯದ ಮೂಲಕ 
ಭಾವಾಭಿವ್ಯಕ್ತಿಯ ಪ್ರದರ್ಶನ. 


ನಾವು ಗೀತನಾಟಕವೆಂದು ಕರೆಯುವ ಆಪೆರಾ ಪೂರ್ತಿ ಸಂಗೀತಕ್ಕೆ ಅಳವಡಿಸಿರುವ ನಾಟಕ. 
ನಾಟಕಕ್ಕೂ ಸಂಗೀತಕ್ಕೂ ಇರುವ ಅನ್ಕೋನ್ಕ ಸಂಬಂಧ ಅತ್ಯಂತ ಪ್ರಾಚೀನ ವಾದುದು. ಆದರೆ 


'ಸಂಗೀತದಿಂದೊಡಗೂಡಿರುವ ನಾಟಕಗಳೆಲ್ಲ ಗೀತನಾಟಕಗಳೆನಿಸಲಾರವು. ಅಂಥವುಗಳನ್ನು ಸಂಗೀತ 
` 'ವಾಟಕಗಳಿಂದು ಕರೆಯಬಹುದು. ಅವುಗಳಲ್ಲಿ ಸಂಭಾಷಣಾ ಗದ್ಯದ ಪ್ರಮಾಣ ಹೆಚ್ಚಿಗಿರುತ್ತದೆ. 
` ಹಾಡುಗಳು ಶಾಸ್ತ್ರೀಯ ಸಂಗೀತದ ಭಾರದಿಂದ ಹೊಯ್ದಾ ಡುತ್ತಿರುತ್ತ ವೆ. ಗೀತನಾಟಕದ ಸಂಗೀತ 


ಹಿತಮಿತವಾಗಿದ್ದು ಗದ್ಯದ ಬಳಕೆ ತೀರಾ ಕಡಿಮೆ.ಗದ್ಮದ ತುಂಡುಗಳು ಚಿಕ್ಕ ಸಂಭಾಷಣೆಯಾಗಿಯೋ 
ಕಥಾನಿರೂಪಣಾ ವಾಕ್ಕಗಳಾಗಿಯೋ ಸೇರಿಕೊಂಡಿರುತ್ತವೆ ಅಷ್ಟೇ. 


ಒಂದು ದೃಷ್ಟಿಯಿಂದ ಯಶಸ್ವೀಗೀತನಾಟಕ ಏಕಕೃತವಲ್ಲ. ಇದು ಸಾಹಿತಿ- 
ಸಂಗೀತಗಾರ- ನಿರ್ದೇಶಕ ಇವರೆಲ್ಲರ ಸಂಯುಕ್ತ ಪ್ರಯತ್ನದ ಫಲವಾಗಿದೆ. ಗೀತನಾಟಕವನ್ನು 
ರಚಿಸುವವನು ಮಾಮೂಲಿ ಸಾಹಿತಿಯಾಗಿದ್ದರೆ ಸಾಲದು. ಅವನಿಗೆ ಸಂಗೀತದ ತಿಳುವಳಿಕೆ 
ಸಾಕಷ್ಟಿರಬೇಕು. ಅವನು ಸಂಗೀತಜ್ಞ ಸಾಹಿತಿಯೋ ಅಥವಾ ಸಾಹಿತ್ಯಜ್ಞ ಸಂಗೀತಕಾರನೋ 
ಆಗಿರಬೇಕು. ಗೀತ ನಾಟಕದ ಹಾಡುಗಳು ಕಾವ್ಯಲಕ್ಷಣ ಶಾಸ್ತ್ರದ ಬಂಧನಕ್ಕೊಳಗಾಗಿರಬೇಕಾದ 


1. Encyclopeadia Britanica -Vol. 16 -P 979 


೧೪೬ ಕರ್ನಾಟಕ ಭಾರತಿ 


ಅವಶ್ಯಕತೆಯಿಲ್ಲ.ಅವು ಸಂಗೀತಕ್ಕೆ ಹೊಂದಿಕೊಂಡು ರಸಬಾವಗಳ ಅಭಿವೃಕ್ತಿಗೆ 
ಮಾಧ್ಯಮವಾಗುವಂಡ ರಚನೆಗಳಾಗಿರಬೇಕು. ಗಂಭೀರ ಕವಿತೆಗಳಾಗಿರದೆ ತಾಳ ಲಯ 
ಲಾಲಿತ್ಯಗಳನ್ನೊಳಗೊಂಡಿರಬೇಕು. 


ಗೀತನಾಟಕದ ಗೀತೆಗಳಿಗೆ ಸಂಯೋಜಿಸುವ ಸಂಗೀತ ಶಾಸ್ತ್ರೀಯತೆಯ ಜಡತನವನ್ನು 
ಮೀರಿರಬೇಕು. ಯಾವುದೇ ಮಡಿತನ ಇರಬಾರದು. ಮಾರ್ಗದೇಶಿ ಸಂಗೀತ ಶೈಲಿಗಳನ್ನು 
ಸಂಕೋಚವಿಲ್ಲದೆ ಬಳಸಿಕೊಳ್ಳಬೇಕು. ಇನ್ನು ನೃತ್ಯದ ವಿಷಯ. ಅದೂ ಕೂಡ ಹಿತಮಿತ 
ವಾಗಿರಬೇಕು. ಪೂರ್ತಿ ಶಾಸ್ತ್ರೀಯ ನೃತ್ಯವನ್ನು ಸಂಯೋಜಿಸಿದರೆ ಅದು ಗೀತನಾಟಕದ ಬದಲಾಗಿ 
ಬ್ಯಾಲೆ ಆಗುವ ಅಪಾಯವಿರುತ್ತದೆ. ಪಾತ್ರಗಳ ಭಾವಾಭಿವ್ಯಕ್ತಿಗೆ ಪೂರಕವಾಗುವ ರೀತಿಯಲ್ಲಿ 
ನೃತ್ಯವನ್ನು ಬಳಸಿಕೊಳ್ಳಬೇಕು. ಕೇವಲ ಸಾಹಿತ್ಯಕೃತಿಯಾಗದ, ಸಂಗೀತದ ಅಧಿಕ್ಕದಿಂದ ಗಾಯನ 
ಕಚೇರಿಯಾಗದ, ನೃತ್ಯದ ಬಹುಳತೆಯಿಂದ ಬ್ಯಾಲೆಯಾಗದ ಆದರೆ ಇವನ್ನೆಲ್ಲ ಸಮಪ್ರಮಾಣದಲ್ಲಿ 
ಭಾವಪುಷ್ಟಿ ರಸಪುಷ್ಟಿಗಳಿಗೆ ನೆರವಾಗುವಂತೆ ಕರಾರುವಾಕ್ಕಾಗಿ ಉಪಯೋಗಿಸಿಕೊಂಡು 
ಪ್ರಯೋಗಿಸುವ ಗೀತನಾಟಕ ಮಾತ್ರ ಯಶಸ್ವೀ ಪ್ರಯೋಗ ವಾಗಬಲ್ಲದು. 


ಗೀತನಾಟಕದ ಇನ್ನೊಂದು ಮಹತ್ವದ ಅಂಗವೆಂದರೆ ಅದರ ಹಿಮ್ಮೇಳ ಮತ್ತು 
ವಾದ್ಮಮೇಳ. ಗೀತೆಗಳನ್ನು ಹಿಮ್ಮೇಳ ಇಂಪಾಗಿ ಹಾಡುತ್ತಿರುವಂತೆಯೇ ಆ ಹಾಡುಗಳಿಗ 
ನುಸಾರವಾಗಿ ಪಾತ್ರಗಳ ಅಭಿನಯ - ನೃತ್ಯ ಸಾಗಬೇಕು. ಹಾಡುಗಳಿಗೆ ಮತ್ತು ಸನ್ನಿವೇಶಗಳಿಗೆ 
ಹಿನ್ನೆಲೆಯಾಗಿ ಬಳಸುವ ಸಂಗೀತ ವಾದ್ಕಗಳ ಆಯ್ಕೆ ನಿರ್ದೇಶಕನಿಗೆ ಸೇರಿದ್ದು. ಅವು 
ಇಂಪಾಗಿರಬೇಕು. ಹಾಡಿನ ರಸ ಭಾವಗಳಿಗೆ ಹೊಂದುವಂಥವಿರಬೇಕು. ಯಾವುದೋ ಒಂದು 
ವಾದ್ಕ ಪ್ರಧಾನವಾಗಿ ಇನ್ನುಳಿದವುಗಳ ನಾದವನ್ನೆಲ್ಲ ನುಂಗುವಂತಿರಬಾರದು. ಅಲ್ಲದೆ ವಾದ್ಮದ 
ವಾದನಕಾರರು ತಮ್ಮ ವಿದ್ವತ್ತಿನ ಪ್ರದರ್ಶನದ ಭರಾಟೆಯಲ್ಲಿ ಗೀತದ ಮೇಲೆ ಅನವಶ್ಯಕ 
ಆಕ್ರಮಣ ಮಾಡಬಾರದು. 


ಬಹುಮುಖ ಪ್ರತಿಭೆಯ ಡಾ. ಶಿವರಾಮ ಕಾರಂತರು ಕನ್ನಡ ಗೀತನಾಟಕಗಳ ಪ್ರಥಮ 
ಲೇಖಕರು. ಕಾರಂತರ ಪ್ರಯೋಗಶೀಲ ಪ್ರವೃತ್ತಿ ಆಪೆರಾ ಮಾದರಿಯ ಗೀತನಾಟಕಗಳ ರಚನೆಗೆ 
ಕಾರಣವಾಗಿದೆ. :: ಹಲವು ವರ್ಷಗಳಿಂದ ನಾನು ಮಾಡುತ್ತ ಬಂದಿರುವ ಕೆಲವೊಂದು 
ಪ್ರಯೋಗಗಳ ಫಲವೇ ಗೀತನಾಟಕಗಳು " ಎಂದು ಅವರು ಹೇಳಿಕೊಂಡಿದ್ದಾರೆ. ಸ್ವಭಾವತಃ 
ಕವಿಯಲ್ಲದ ಕಾರಂತರನ್ನು ಈ ರಂಗಪ್ರಕಾರ ಆಕರ್ಷಿಸಲು ಕಾರಣವೇನೆಂದರೆ ಅದರಲ್ಲಿರುವ 
ಭಾವಾಭಿವೃಕ್ತಿಯ ಸಾಮರ್ಥ್ಯ. ' ಸಾಮಾನ್ಯ ನಾಟಕಗಳು ಕೇವಲ ಸಾಹಿತ್ಕಾತ್ಮಕವಾದುವು. 
ಅವನ್ನು ನಮ್ಮ ಪೂರ್ವಿಕರು ಶ್ರವ್ಯಕಾವ್ಮ ದೃಶ್ಶಕಾವ್ಕವಾಗಿ ವಿಭಾಗಿಸಿದ್ದಾರೆ. ನಾಟಕದ ಉದ್ದೇಶ 
ಕೇವಲ ಶ್ರವಣವಾದರೆ ಆ ಕೆಲಸವನ್ನು ಅದಕ್ಕಿಂತ ಸಹಜ ಸುಂದರವಾಗಿ ಕಾದಂಬರಿ 
ಮಾಡಲಾರದೇ ? ಅದು ನಾಟಕ ' ಎಂಬ ಹೆಸರಿಗೆ ತಕ್ಕುದಾಗಲು ಚಿತ್ರಣ ರೀತಿಯೂ 
ಚಿತ್ರಿತ ವಿಷಯಗಳೂ ಕಣ್ಮುಂದೆ ನಲಿದು ನಟಿಸಿ ಮಾತನಾಡುವಂತೆ ಕಂಡರೇನೇ ಸೊಗಸು. 
ನಾಟಕ ದೃಶ್ಯ ಪ್ರಯೋಗಕ್ಕೆ ಅನುಕೂಲವಾಗಿರಬೇಕೆಂಬುದು ನನ್ನ ಮತ. "* ಹೀಗೆ ಅಭಿಪ್ರಾಯ 


೨. ಗೀತನಾಟಕಗಳು - ಪ್ರಸ್ತಾವನ- ಪುಳ ೩. ಅದೇ 


ಇ ತೆ 


ಗೀತನಾಟಕಗಳು | ೧೪೭ 


ಪಡುವ ಕಾರಂತರು ಯಶಸ್ವೀ ರಂಗಪ್ರಯೋಗದ ಬಗ್ಗೆ ಒತ್ತುಕೊಡುವುದನ್ನು ಗಮನಿಸಬೇಕು. 
ಸ್ವತಃ ನಟರೂ ಸಂಗೀತಜ್ನ್ಞರೂ ನಿರ್ದೇಶಕರೂ ಆಗಿರುವ ಕಾರಂತರು ಹಲವು ಗೀತನಾಟಕಗಳನ್ನು 
ರಚಿಸಿ ಅವನ್ನೆಲ್ಲ ಸಮರ್ಥರೀತಿಯಿಂದ ಪ್ರಯೋಗಿಸಿ ತೋರಿಸಿರುವುದು ಅವರ ಪ್ರಯೋಗ 
ಪರಿಣತಮತಿಗೆ ಸಾಕ್ಷಿಯಾಗಿದೆ. 


ಕಾರಂತರ ಪ್ರಥಮ ಗೀತನಾಟಕ ಮುಕ್ತದ್ವಾರ ' (೧೯೩೦). ಮಾನವನ ಚರಿತ್ರೆಯಲ್ಲಿ 

ಉಂಟಾದ ಯುಗಗಳ ಬದಲಾವಣೆ, ಮತಧರ್ಮಗಳ ಆವಿರ್ಭಾವ, ದಾರ್ಶನಿಕರ ಸಂದೇಶ, 
ಅಂಧ ಶ್ರದ್ಧೆ, ವಿಜ್ಞಾನದ ಹುಟ್ಟು ಮುಂತಾದ ಅಂಶಗಳನ್ನು ಈ ಗೀತನಾಟಕ ಒಳಗೊಂಡಿದೆ. 
ಕಾಲಪುರುಷನು ಆಗಾಗ ಬಂದು ಕುಣಿದು ಯುಗಗಳ ಬದಲಾವಣೆಯನ್ನು ಸೂಚಿಸುತ್ತಾನೆ. 
ಯಾಜ್ಞವಲ್ಕ, ಕೃಷ್ಣ, ಬುದ್ಧ, ಏಸುಗಳು ಬಂದು ಸಂದೇಶ ಸಾರುತ್ತಾರೆ. ನಂತರ ಪಾದ್ರಿ, 
ಬ್ರಾಹ್ಮಣ, ಮೌಲ್ವಿ, ಭಿಕ್ಷುಗಳಿಗೆ ಧರ್ಮವು ಒಂದು ಶೋಷಣೆಯ ಮಾರ್ಗವಾಗುತ್ತದೆ. ಇವರು 
ಧರ್ಮದ ನೈಜ ಸ್ವರೂಪವನ್ನು ವಿಕೃತಗೊಳಿಸಿ ಅಂಧಶ್ರದ್ಧೆಯನ್ನು ಬೆಳೆಸುತ್ತಾರೆ. ತಮ್ಮ 
ತಮ್ಮ ಮತಗಳನ್ನು ಪ್ರಚಾರಗೊಳಿಸಲು ``" ರಕುತದ ಹೊಳೆಗಳ ಹರಿಸುತ ಬರುವರು. ಸುಳ್ಳಿನ 
ನೀರಿಗೆ ಮೀನಂತಿಹರು '". ಆಮೇಲೆ ಅಂಧಶ್ರದ್ಧೆಯನ್ನು ತಿರಸ್ಕರಿಸುವ ಮತ್ತು ಸ್ವಸಾಮರ್ಥ್ಯದ 
ಮೇಲೆ ಇರುವ ವಿಜ್ಞಾನಿ ಬಂದು ಸಾಂಪ್ರದಾಯಿಕ ಧಾರ್ಮಿಕ ನಂಬುಗೆಯ ಬೇರನ್ನೇ 
ಅಲ್ಲಾಡಿಸುವಂತೆ - | 

ಧರುಮವದೆಂಬುದು ಕಳ್ಳರ ನೆಲೆಯು 

ಮೂಢ ಪ್ರಪಂಚಕೆ ಮಾಯದ ಬಲೆಯು 

ಮನದ ಪ್ರವಾಹಕೆ ಹೇಸಿನ ತಡೆಯು 


ಎಂದು ಉದ್ದೋಷಿಸುತ್ತಾನೆ. ಕಾಲಪುರುಷ ಎಲ್ಲವನ್ನು ಅಳಿಸಿಹಾಕಿ ಹಲವು ಬಣ್ಣ ಬೆಡಗುಗಳ 
ನವಯುಗ ಸೃಷ್ಟಿಸುತ್ತಾನೆ. ಆಗ ಎಲ್ಲರಿಗೂ `` ಮುಕ್ತದ್ವಾರದಾಚೆ ಆನಂದದನುಭವ ಸೂಸುತಿಹುದು" 
ಕಾಣುತ್ತದೆ. ಯುಗಯುಗಗಳನ್ನು ಚಾಚಿನಿಂತು ಮಾನವತೆಯ ನೈಜ ಅಸ್ತಿತ್ವದ ನೆಲೆಯನ್ನು 
ತಿಳಿಸಿಕೊಡುವ ಈ ` ಮುಕ್ತದ್ವಾರ "`ಒಂದು ಭವ್ಯ ಭೌಮ ರೂಪಕ "ವಾಗಿದೆ. 


` ಬದುಕಬಹುದು ' ಗೀತನಾಟಕವನ್ನು ಯುರೋಪಿನ "ದಿ ಮಿಕಾಡೊ ' ಎಂಬ 
ಆಪೆರಾ ನೋಡಿ ಅದರ ಪ್ರೇರಣೆಯಿಂದ ರಚಿಸಿರುವುದಾಗಿ ಕಾರಂತರು ಹೇಳಿಕೊಂಡಿದ್ದಾರೆ ಸೆ 
ಅವಧೂತ ನೊಬ್ಬ ತಾನು ಅರ್ಥೈಸಿದ ಚಿರಂತನ ಸತ್ಯವನ್ನು ಸಾರಿ ಹೇಳುತ್ತ ಬರುತ್ತಾನೆ. 


ಎದುರಿಗೆ ಬಂದ ನವಗುರುವಿಗೆ - 


ನೀಲವಾಗಿಹುದು ಆಕಾಶ 

ಮುಗಿಲ ಕುಣಿತವು ಮಿಗುವ ತೋಷ 
ಬರಿದು ಆಗಿಹುದು ನಿನ್ನ ದೇಶ 
ಇದುವೆ ಲಾಲಿಸು ನಿನಗೆ ಉಪದೇಶ 


೪. ಗೌರೀಶ ಕಾಯ್ಕಿಣಿ - ಗುಣಗೌರವ - ಪು ೭೧ 
೫. ಗೀತನಾಟಕಗಳು - ಪ್ರಸ್ತಾವನೆ - ಪು | 


೧೪೮ 


ಎಂದು ಉಪದೇಶಿಸುತ್ತಾನೆ. ಇದರಿಂದ ಪುಳಕಿತನಾದ ನವಗುರು ನಿಜದ ಸತ್ಯವ 
ಬನ್ನಿರೆಂದು ಜಗದ ಜನರನ್ನು ಕರೆಯುತ್ತಾನೆ. ಫಲ್ಗುಣ ಹೇಮಂತರು ಬರುತ್ತಾರೆ. ಫಲ 
ತನ್ನ ಬೆಳೆದುನಿಂತ ಮಗಳ ಮದುವೆ ಮಾಡುವ ಚಿಂತೆ, ಹೇಮಂತನಿಗೆ ತನ್ನ ಅಸ್ತಿ ಮ 
ಯೋಜನೆ. ಇಬ್ಬರೂ ಹೊರಡುತ್ತಾರೆ. 


ಫಲ್ಲುಣ ಅಳಿಯನನ್ನು ಹುಡುಕಿ ಬೇಸರಿಸುತ್ತಾನೆ. ಯಾರೂ ಸಿಗುವುದಿಲ್ಲ, 
ಫಲ್ಲುಣನ ಮಗಳಾದ ಚೈತ್ರಳು ತನ್ನ ಪ್ರಿಯತಮ ವಸಂತನನ್ನು ನಿರೀಕ್ಷಿಸುತ್ತಿದ್ದಾಳೆ. ಘ 
ತನ್ನ ಮಗಳನ್ನು ಸ್ವೀಕರಿಸುವಂತೆ ನವಗುರುವನ್ನು ಕೇಳಿಕೊಳ್ಳುತ್ತಾನೆ. ಅಷ್ಟರಲ್ಲಿ 
ಬಂದು ಚೈತ್ರವನ್ನು ವರಿಸುತ್ತಾನೆ. ಇದನ್ನು ಆಕ್ಷೇಪಿಸಿದ ನವಗುರುವಿಗೆ ಚೈತ್ರ 
ಆಸೆ ಬಿಟ್ಟಿಹ ಜನಕೆ ನರಕವಿಹುದು 
ಆಸೆ ಉಳಿಸಿಹ ಜನರು ಬದುಕಬಹುದು } 
ಎಂದು ಹೇಳುತ್ತಾಳೆ. ಚೈತ್ರ ವಸಂತರು ಅನಂದ ರಾಜ್ಕವಿನ್ನು ಆಹ್ಲಾದ ರಾಜ್ಮವಿಸ 
ಎಂದು ಹಾಡುತ್ತಿರುವಂತೆ ನಾಟಕ ಮುಗಿಯುತ್ತದೆ. 


`ಕಿಸಾಗೋತಮಿ " ಬುದ್ಧನಿಂದ ಅರಿವನ್ನು ಪಡೆದ ಒಬ್ಬ ಮುಗ್ಧ ಸಾಧ್ವಿಯ 
ಕಾರಂತರ ಗೀತನಾಟಕಗಳಲ್ಲೆಲ್ಲ ಇದು ಹೆಚ್ಚು ಸಲ ಪ್ರಯೋಗಗೊಂಡು ಜನಪ್ರಿಯವಾ 
ಮಗುವನ್ನು ಕಳೆದುಕೊಂಡು ಅಳುತ್ತಿರುವ ಗೋತಮಿಯನ್ನು ಬುದ್ಧನ ಶಿಷ್ಠ ಅನಂದ ಚಿ 
ಹತ್ತಿರ ಕರೆತರುತ್ತಾನೆ. ತನ್ನ ಮಗುವನ್ನು ಬದುಕಿಸಿಕೊಡಬೇಕೆಂದು ಗೋತಮಿ ಬುಡ್ಡ 
ಕೇಳಿಕೊಳ್ಳುತ್ತಾಳೆ. ಬುದ್ಧ ಸಾವು ಕಾಣದ ಮನೆಯ ಸಾಸುವೆಯ ತಾರವ್ವ " ಎಂಡು 
ಕಳಿಸುತ್ತಾನೆ. ಗೋತಮಿ ಮನೆ ಮನೆ ತಿರುಗಿ ಸಾಸುವೆ ಕೇಳುತ್ತಾಳೆ. ಸಾವು ಕಾಣದ 
ಒಂದೂ ಸಿಗುವುದಿಲ್ಲ. ನಿರಾಶೆಯಿಂದ ಮರಳಿ ಬಂದ ಅವಳಿಗೆ ಬುದ್ಧನು | 


ಸಾವಿಲ್ಲದೆಡೆಯಿಲ್ಲ ನೋವಿಲ್ಲದೆಡೆಯಿಲ್ಲ 
ಸಾವು ಜೀವಕೆ ನಂಟು ಅದನು ತಪ್ಪಿಸ ಸಲ್ಲ. 
ಸಾವಿನೊಳು ಮರುಗದಿರು 

ಜೀವದೊಳು ಹಿಗ್ಗದಿರು 


ಎಂದು ಸಾರ್ವಕಾಲಿಕ ಸತ್ಮವನ್ನು ತಿಳಿಸಿ ಸಮಾಧಾನ ಹೇಳುತ್ತಾನೆ. ಹೀಗೆ ಈ ಕಿಸಾ 
ಸಾವಿನ ಸ್ವರೂಪವನ್ನು ಒಂದು ಸರಳ ಕಥೆಯ ಮೂಲಕ ಅತ್ಮಂತ ಮನೋಜ್ಯವಾಗಿ ಚಿ! 


"ಸೋಮಿಯ ಸೌಭಾಗ್ಯ ' ದಕ್ಷಿಣ ಕನ್ನಡ ಜಿಲ್ಲೆಯ ಹೊಲೆಯರ ಜೀವನಡೆ 
ಹೆಣೆಯಲಾದ ಗೀತನಾಟಕ. ಇದರಲ್ಲಿ ಹೆಚ್ಚಾಗಿ ತುಳು ಜಾನಪದ ಗೀತೆಗಳ ಮಾದರಿ 
ಅನುಸರಿಸಲಾಗಿರುವುದರಿಂದ ವಸ್ತು “ಭಾಷೆ - ಭಾವ - ಗೇಯತೆಗಳ ಅನೆಃ 
ಸಾಮರಸ್ಮವನ್ನು ಗಮನಿಸಬಹುದು. ಸೋಮಿ ಗುರುವನ ಮಗಳು. ಬಾಲ್ಕದ ಒಃ 
ಚನಿಯನೊಂದಿಗೆ ಅವಳ ಪ್ರೇಮ ಬೆಳೆದಿದೆ. ಅವರ ಗುಪ್ತ ಪ್ರೇಮವನ್ನರಿಯದ ? 
ಸೋಮಿಯನ್ನು ಐತನಿಗೆ ಮದುವೆ ಮಾಡಿಕೊಡುತ್ತಾನೆ. ಚನಿಯ ವೃಥೆಪಡುವನು. 


೧೪೯ 


೨ ದುಃಖದಲ್ಲಿ ಮುಳುಗುತ್ತಾಳೆ. ಐತ ಅವಳನ್ನು ಮುದ್ದು ಸೋಮಿ 
ಬ್ರ ಇಷ್ಟು ವರ್ಷಕೂ ನಗಲೊಲ್ಲಿ ” ಎಂದು ದುಂಬಾಲು ಬಿದ್ದು ಕೇಳುತ್ತಾನೆ. 


ಹೊಂದನ್ನು ಹೆತ್ತು ಗಂಡನ ಕೈಗಿಟ್ಟು ತನ್ನ ಅಳಲನ್ನೆಲ್ಲ ತೋಡಿಕೊಂಡು ಅತ್ತು 
ಮಿ ಚನಿಯರ ಬಾಲ್ಕದಾಟಗಳು ಮದುಮಗನ ವರ್ಣನೆಗಳು ಇದರ ಆಕರ್ಷಕ 


ರೊ ಅಂದರು ' ಜನರ ನಾಲಗೆಗೆ ಆಹಾರವಾದ ಸುದ್ದಿ ಯಾವ ಯಾವ ರೂಪ 
ನ್ನು ಪಡೆದು ಪ್ರಸಾರಗೊಳ್ಳುತ್ತದೆಂಬುದನ್ನು ಅರ್ಥವತ್ತಾಗಿ ತಿಳಿಸುತ್ತದೆ. 


ಚೋಮ- ಯಾರೋ ಅಂದರು 

ದೂಮ “ಏನಂತೆ ? 

ಚೋಮ “ಬೀದಿಗೆ ಹೋಷಾಗ ಸೂರಕ್ಕ ಮೊನ್ನೆ 
ಜಾರೀ ಬಿದ್ದಳಂತೆ ! ನೀರೀಗೆ 
ಜಾರೀ ಬಿದ್ದಳಂತೆ 

ಗೆ ಸುದ್ದಿ ಹರಡುತ್ತ ಹರಡುತ್ತ - 

ಬೈಲಿನ ಸೂರಕ್ಕ ಮೊನ್ನೆ 

ಜಾರೇ ಆದ್ದಕಂತೆ ಗಂಡ - 

ಹಾರೀಲಿ ಕೊಂದನಂತೆ 

ಹೆಂಡ್ತಿನ ಕೊಂದವ ಬೀರ್ಮಣ್ಣನಂತೆ 

™ ಬಿರ್ಮನ ತಿಂದವ ಸುಬ್ರಾಯನಂತೆ 

ನೋ ಆಕಾರ ಪಡೆದುಕೊಳ್ಳುತ್ತದೆ. ಜನರು ಯಾರ ಬಗ್ಗೆ ಹೀಗೆ ಮಾತಾಡುತ್ತಿ 
ಕ ದಂಪತಿಗಳು ನಗುತ್ತ ಬಂದಾಗ ಎಲ್ಲರೂ ದಂಗಾಗುತ್ತಾರೆ. ಇದರಲ್ಲಿ ಕಥೆಯ 


೧೫೦ ಕರ್ನಾಟಕ ಭಾರತಿ 


ಕಾರಂತರು ತಮ್ಮ ಗೀತನಾಟಕಗಳಿಗೆ ಆಯ್ಕೆ ಮಾಡಿಕೊಂಡಿರುವ ವಸ್ತು ವೈವಿಧ್ಯ 
ಮಯವಾಗಿದೆ. ಹುಟ್ಟು ಸಾವು ಬದುಕು ಇತಿಹಾಸ ನಿಸರ್ಗ ಧರ್ಮ - ಹೀಗೆ ಎಲ್ಲವನ್ನೂ 
ವಿಷಯ ವಸ್ತುವನ್ನಾಗಿಸಿದ್ದಾರೆ. ಕಾರಂತರ ರಚನೆಗಳಲ್ಲಿ ಗೀತನಾಟಕದ ಖಚಿತತೆ ಸ್ಪಷ್ಟವಾಗಿ 
ಗೋಚರಿಸುತ್ತದೆ. ಏಕೆಂದರೆ ಅವರ ರಚನೆಗಳೆಲ್ಲ ಪ್ರಯೋಗದ ಉದ್ದೇಶದಿಂದ ರಚನೆ 
ಗೊಂಡಂಥವು. ಎಲ್ಲವೂ ಯಶಸ್ವಿಯಾಗಿ (ಕೆಲವು ಹೆಚ್ಚು ಸಲ) ರಂಗಭೂಮಿಯ ಮೇಲೆ 
ಪ್ರಯೋಗಗೊಂಡಿವೆ. :` ಈ ಎಲ್ಲ ನಾಟಕಗಳನ್ನು ರಂಗಭೂಮಿಗೆ ತಂದುದರಿಂದ ಅವು 
ಕೇವಲ ಆರಾಮಾಸನದ ಕನಸುಗಳೆಂದು ಯಾರೂ ತಿಳಿಯಬಾರದು ''* ಎಂದು ಕಾರಂತರು 
ಹೇಳಿದುದನ್ನು ಗಮನಿಸಬೇಕು. 


ಕಾರಂತರು ಮೂಲತಃ ಕವಿಗಳಲ್ಲ. ಆದರೆ ಅವರ ಗೀತನಾಟಕಗಳ ಹಾಡುಗಳನ್ನು 
ನೋಡಿದಾಗ ಅವರಲ್ಲಿ ಕವಿತ್ವದ ಪ್ರತಿಭೆ ಅಡಗಿರುವುದು ಕಂಡುಬರುತ್ತದೆ. ಸಾಹಿತಿಕ 
ದೃಷ್ಟಿಯಿಂದ ಅಷ್ಟೊಂದು ಗಮನಾರ್ಹವಲ್ಲದ ಈ ಗೀತನಾಟಕಗಳಿಗೆ ನಾಟಕೀಯ 
ದೃಷ್ಟಿಯಿಂದ ಸಾಕಷ್ಟು ಮಹತ್ವವಿದೆ. ಪಾತ್ರ ಸನ್ನಿವೇಶಕ್ಕೆ ತಕ್ಕಂತೆ ಹಾಗೂ ಸಂಗೀತಕ್ಕೆ 
ಅಳವಡುವಂತೆ ಹಾಡುಗಳನ್ನು ರಚಿಸುವ ಜಾಣ್ಮೆ ಕಾರಂತರಲ್ಲಿದೆ. 


ತಮ್ಮ ಗೀತನಾಟಕಗಳ ಸಂಗೀತದ ಬಗ್ಗೆ ಕಾರಂತರಿಗೆ ತಮ್ಮವೇ ಆದ ಕೆಲವು ವಿಚಾರ 
ಗಳಿವೆ. ಅವರು ಸಂಗೀತವನ್ನು ಮಾರ್ಗ- ದೇಸಿ, ಉತ್ತರಾದಿ ದಕ್ಷಿಣಾದಿ ಈ ಹಂಗು ಇಲ್ಲದೆ 
ಮುಕ್ತವಾಗಿ ಬಳಸಿದ್ದಾರೆ. ಮಾರ್ಗಸಂಗೀತದ ರಾಗಗಳನ್ನು ಬಳಸುವಾಗ ಶಾಸ್ತ್ರೀಯತೆಯ ಬಿಗಿಯನ್ನು 
ಮೀರಿರುವುದು ಮತ್ತು ಪಾತ್ರಗಳಿಗೆ ತಕ್ಕಂತೆ ಜಾನಪದ ಲಯಗಳನ್ನು ಉಪಯೋಗಿಸಿ 
ಕೊಂಡಿರುವುದನ್ನು ಕಾಣಬಹುದಾಗಿದೆ. ಕಾರಂತರು ತಮ್ಮ ಗೀತನಾಟಕಗಳಿಗೆ ತಾವೇ ಸಂಗೀತ ಜೋಡಿಸಿ 
ಪರಿಣಾಮಕಾರಿಯಾಗಿ ಹಾಡಿ ಪ್ರಯೋಗಿಸಿದ್ದಾರೆ. ``ಈ ಗೀತ ನಾಟಕಗಳನ್ನು ಮಾತ್ರೆಗಳನ್ನೆಣಿಸಿ 
ತಾಳಕ್ಕೆ ತಕ್ಕಂತೆ ಬಡಿದು. ಜಜ್ಜಿ ತುಂಡರಿಸಲು ಬಂದರೂ ಆ ರೀತಿ ಹಾಡುವುದರಿಂದ ವಿಚಾರ 
ಭಾವನೆಗಳ ಪ್ರತಿಪಾದನೆ ಮಾತ್ರ ಆಗುವಂತೆ ಕಾಣೆ. "'* ಕಾರಂತರ ಈ ಮಾತು ಗೀತನಾಟಕದಲ್ಲಿರ 
ಬೇಕಾದ ಸಂಗೀತದ ಸ್ವರೂಪವೇನೆಂಬುದನ್ನು ಸ್ಪಷ್ಟಗೊಳಿಸುತ್ತದೆ. ಕಾರಂತರ ಪ್ರಯೋಗಗಳನ್ನು 
ಪ್ರಯೋಗ ಸಿದ್ಧತೆಗಳನ್ನು ಸಮೀಪದಿಂದ ಬಲ್ಲವರಾದ ಶ್ರೀ ಶ್ರೀನಿವಾಸ ಉಡುಪ ಅವರು ' "ಅವರು 
(ಕಾರಂತರು) ಹಾಡಿಕೆಯಲ್ಲಿ ರಸಭಾವಗಳಿಗೆ ಮಾತ್ರ ಪ್ರಾಧಾನ್ಮತೆ ಕೊಟ್ಟು ರಾಗ ತಾಳಗಳನ್ನು 
ಸ್ಥೂಲರೂಪದಲ್ಲಿ ಮಾತ್ರ ಹೊಂದಿಸಿಕೊಳ್ಳುತ್ತಾರೆ. ಗೀತಗಳನ್ನು ಸ್ವರಸಂಯೋಜನೆಗೆ 
ಒಳಪಡಿಸುವುದಿಲ್ಲ. ಭಾವಕ್ಕನುಗುಣವಾದ ರಾಗವನ್ನು ಆರಿಸಿಕೊಂಡ ಬಳಿಕ ಆ ರಾಗದ ಭಾವ 
ಕೆಡದಂತೆ ತಮ್ಮ ಮನೋಧರ್ಮಾನುಸಾರವಾಗಿ ತಾವು ಹಾಡುತ್ತಾರೆ. ನಟರೂ ಹಾಡಬೇಕೆಂದು 
ನಿರೀಕ್ಷಿಸುತ್ತಾರೆ” ಎಂದು ಹೇಳಿರುವ ಮಾತುಗಳು ಗಮನಾರ್ಹವಾಗಿವೆ. 


೬. ಗೀತನಾಟಕಗಳು -ಪ್ರಸ್ತಾವನೆ - ಪು 
೭. ಗೀತ ನಾಟಕಗಳು - ಪ್ರಸ್ತಾವನೆ - ಪು! 
೮. ಕಾರಂತರ ಪ್ರಪಂಚ - ಪು ೨೯೪ ೯ - ಗುಂಡ್ಮಿ 


ಗೀತನಾಟಕಗಳು ೧೫೧ 


ಡಾ. ಪುತಿನ ಅವರು ತಮ್ಮ ಕವಿತೆಗಳಿಂದ ಕನ್ನಡ ಕಾವ್ಯವನ್ನು ಶ್ರೀಮಂತಗೊಳಿಸಿದಂತೆ 
ಹಲವು ಶ್ರೇಷ್ಠ ದರ್ಜೆಯ ಗೀತನಾಟಕಗಳನ್ನೂ ನೀಡಿ ಈ ಪ್ರಕಾರಕ್ಕೆ ಅಮೂಲ್ಮ ಕೊಡುಗೆ 
ನೀಡಿದ್ದಾರೆ. ಅವರ ' ಹಂಸದಮಯಂತಿ ಮತ್ತು ಇತರ ರೂಪಕಗಳು ' ಕೃತಿಗೆ ಕೇಂದ್ರ ಸಾಹಿತ್ಯ 
ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಈ ಸಂಗ್ರಹದ 'ಹಂಸ ದಮಯಂತಿ' ಸುಂದರ ರಚನೆ 
ಯಾಗಿದೆ. ನಳ ದಮಯಂತಿಯರ ಕತೆ ಹಳೆಯದಾದರೂ ಪುತಿನ ಅವರು ಅದರಲ್ಲಿ ನಾವೀನ್ಮತೆ 
ಮೂಡಿಸಿದ್ದಾರೆ. ನಳನಿಗೆ ಕೇಳಿ ಬರುವ ಹಂಸಧ್ವನಿಯನ್ನು 


ನೀರಿನೆಳೆಯ ತಂಬೂರಿ ಮೀಟುತ 
ಶ್ರುತಿಯ ನುಡಿಸುವ ಪಾದಗಳಲ್ಲಿ 
ಕೊರಳ ಬಳುಕಿನೊಳೆ ತಾಳವ ನಂಕಿಸಿ 
ನಡೆದು ತೋರ್ವ ಬಿನದಗಳೆಲ್ಲಿ 


ಹೀಗೆ ನಾನಾ ವಿಧವಾಗಿ ಚಿತ್ರಿಸಿರುವ ಪುತಿನ ಅವರ ಕಲ್ಪಕತೆ ಅಮೋಘವಾಗಿದೆ. ``ಈ 
ಹಂಸಧ್ವನಿಯಲ್ಲಿ ಮಾಧುರ್ಯವಿದೆ. ಅಚ್ಛೋದ ಸರಸ್ಸಿನ ಸ್ವಚ್ಛತೆಯಿದೆ. ಹಂಸವಿಹಾರದ 
ಸ್ವಚ್ಛಂದವಿದೆ '"”. ನಳನು ಒಂದು ಹಂಸವನ್ನು ಹಿಡಿದುಕೊಳ್ಳುತ್ತಾನೆ. ಅದು. : ಗಂಡು ಜಾತಿಯೊಳಿಲ್ಲ 
ನಿನ್ನ ತೆರ '" ಎಂದು ನಳನನ್ನು ಹೊಗಳಿದಾಗ : ಅವನು '. ಎಲೆ ಹಂಸೆ ನನ್ನ ಸಮನಿಹರೆಂಬೆಯಾ 
ಹೆಂಗಳೊಳಗೆ "'ಎಂದು ಪ್ರಶ್ನಿಸುತ್ತಾನೆ. ಹಂಸ ದಮಯಂತಿಯ ಸೌಂದರ್ಯ ವರ್ಣಿಸುತ್ತದೆ. ನಳನು 
ಮನಸೋಲುತ್ತಾನೆ. ಆ ಪ್ರಣಯ ದೂತ ಹಂಸ ದಮಯಂತಿಯಲ್ಲಿಗೆ ಬರುತ್ತದೆ. `` ಬಿಳಿಮುಗಿಲು 
ಬೆಳ್ಳಿ ಮುಗಿಲು ಹರಣವ ಕೊಂಡಿಹುದೋ "" ಎಂಬಂತಿದ್ದ ಅದನ್ನು ದಮಯಂತಿ ಹಿಡಿದು 
ಕೊಳ್ಳುತ್ತಾಳೆ. ಆಗ ಹಂಸ ಎಷ್ಟು ಒರಟೇ ನಿನ್ನ ಕೈ. ಆತನದು ಎಷ್ಟು ಮೃದು '' ಎಂದು 
" ಸೂಚ್ಯವಾಗಿ ನಳನ ವಿಷಯ ಪ್ರಸ್ತಾಪಿಸುತ್ತದೆ. ದಮಯಂತಿಯ ಕುತೂಹಲವನ್ನು ಇನ್ನಷ್ಟು ಕೆರಳಿಸಿ 

ಹರಳಿನ ಬಿಳುಪನು ಹೂವಿನ ಮೆಲಪನು 

ಒಂದೆ ಹಿಡಿಯೊಳೆ ಹಿಡಿದವನ 

ಶಕ್ತಿಪುಷ್ಪಿ ಸೌಷ್ಟವ ಸರ್ವಾಂಗದಿ 

ಕಟ್ಟುವಡೆದ ಮೈಕಟ್ಟಿನವನನು 

ಕಂಡೆ ಕಮಲಮುಖಿ 
ಹೀಗೆ ನಳನನ್ನು ವರ್ಣಿಸುತ್ತದೆ. ``ನೀನೀ ಪರಿ ನಲ್ಲುಡಿವ ಪುರುಷ ಅವನಾರೇ, ಎಲ್ಲಿಹನೇ " 
ಎಂದು ಕೇಳಿದ ದಮಯಂತಿಗೆ ನಳನ ವಿವರ ತಿಳಿಸಿದ ಹಂಸ ತನ್ನ ಗುಂಪಿನೊಂದಿಗೆ ಆಕಾಶಕ್ಕೆ 
ಹಾರುತ್ತದೆ. 


' `ಹರಿಣಾಭಿಸರಣ '- ಸೀತೆ ಸ್ವರ್ಣಮೃಗಕ್ಕೆ ಮನಸೋತ ಸನ್ನಿವೇಶದ ನಿರೂಪಣೆ 
ಯಾಗಿದೆ. ತೀರ ಸಣ್ಣದೊಂದು ಘಟನೆ ಮುಂದೆ ಎಂತಹ ದುರಂತಕ್ಕೆ ಕಾರಣವಾಯಿತೆಂಬ 
ಅಭಿಪ್ರಾಯವನ್ನು ಕವಿ ``ಶ್ರೀ ರಾಮನ ಸತಿಗಾಗಲು ಮಾಯಾ ಮೃಗದೀಹೆ ಶ್ರೀ 
ರಾಮಾಯಣವಾಯಿತು ಮುನಿಕರುಣೆಯ ಗಾಹೆ '' ಎಂದು ನಾಂದೀ ಶ್ಲೋಕದಲ್ಲಿ ಹೇಳಿದ್ದಾರೆ. 


೯. ಚಂದ್ರಶೇಖರ ಐತಾಳ “ಪ್ರಬುದ್ಧ ಕರ್ನಾಟಕ “ಚಿನ್ನದ ಸಂಚಿಕೆ ಸಾಹಿತ್ಯ ಸಂಪುಟ -ಪು. ೧೨೨೭ 


೧೫೨ ಕರ್ನಾಟಕ ಭ 


ಗೋದಾವರಿ ತೀರದಲ್ಲಿ ಉಲ್ಲಸಿತ ಮನಸ್ಕಳಾಗಿ ನಿಂತಿರುವ ಸೀತೆಯ ಕಣ್ಣಿಗೆ ಸ್ವರ್ಣ; 
ಗೋಚರಿಸುತ್ತದೆ. ರಾಮನನ್ನು ಕರೆದು ತೋರಿಸುತ್ತಾಳೆ. ಅವರಿಬ್ಬರೂ ಅದಕ್ಕೆ ಮನಸ 

ತ್ತಾರೆ. ರಾಮನು ಲಕ್ಷ್ಮಣನ ಸಂಶಯ ಎಚ್ಚರಿಕೆಗಳಿಗೆ ಕಿವಿಗೊಡದೆ ಸ್ವರ್ಣ ಮೃಗವನ್ನು ಹಕ 
ತರಲು ಮುಂದಾಗುತ್ತಾನೆ. 


ಹಿಡಿಯೆ ದೊರೆಯದಿರೆ ನಡುವೆನು ಬಾಣವ 
ಒಡೆವೆನಿದರ ಮರ್ಮ 
ತರುವೆ ಸ್ವರ್ಣ ಚರ್ಮ 


ಎಂದು ಸೀತೆಗೆ ಭರವಸೆ ನೀಡಿ ಹೋಗುತ್ತಾನೆ. ಲಕ್ಷ್ಮಣ ಪೊರೆಯಲೆಮ್ಮನು ₹ 
ಪೂರ್ವಜರ ಸುಕೃತ '' ಎಂದು ಹಾರೈಸುತ್ತಾನೆ. ರಾಮನ ಆರ್ತನಾದ ಕೇಳಿದ 1 
ಗಾಬರಿಗೊಂಡು ಲಕ್ಷ್ಮಣನನ್ನು ಕಳಿಸಲು ಪ್ರಯತ್ನಿಸುತ್ತಾಳೆ. ಅವನು ಏನೇ ಸಮಾ 
ಹೇಳಿದರೂ ' ಇಂಥ ವೇಳೆಯನರಸಿಯೇ ಬನಕೆ ಬಂದೆ ! ಅಣ್ಣ ಸಾವೊಡೆ ನಿನಗೆ 
ದೊರೆವೆನೆಂದೆ " ಎಂದು ಆಡಬಾರದ್ದನ್ನೆಲ್ಲ ಆಡುತ್ತಾಳೆ. ನಿರ್ವಾಹವಿಲ್ಲದೆ ಲಕ್ಷ್ಮಣ 
ಹೋದಕೊಡಲೆ ಸನ್ಮಾಸಿ ವೇಷದ ರಾವಣ ಬರುತ್ತಾನೆ. ಸೀತೆ ' ಅತಿಥಿ ನೀಡೆ 
ಎಂದು ಅವನನ್ನು ಸತ್ಕರಿಸುತ್ತಾಳೆ. ಅವಳ ಮುಗ್ದ ಮಾತು ಸತ್ಕಾರಗಳು ರಾವಣನ ಮನೆ 
ಕನಿಕರ ಹುಟ್ಟಿಸುತ್ತವೆ. 


ಎಂತವಳ ಲಾವಣ್ಮ ಉನ್ಮಾದಗೊಳಿಸುತಿದೆ “೨ 
ಸ ಶೆ ಇಲ್ಲದಿರೆ ಕನಿಕರಕೆ ತಕ್ಕಳಿವಳು 
| ಈಕೆ ಕುಗ್ಗಿರುವಂದೆ ಈ ಪರಿಯೊಳೆಸೆವುತಿರೆ 
 ಹರ್ಷದೊಳಗೀ ಚೆಲುವೆಗೆಂಥ ಹುರುಳು 
ಎಂದು ಭಾವಿಸುತ್ತಾನೆ. ಅವನ ಕನಿಕರ ಮತ್ತು ಉನ್ಮಾದಗಳ ದ್ವಂದ್ವ ಮನಸ್ಥಿತಿಯನ್ನು ಫ 
ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ತನ್ಮಯತೆಯಿಂದ ಸೀತೆಯ ಸೌಂದರ್ಯ ಸವಿಯು! 


ರಾವಣನನ್ನು ಅವಳು ' ಏಕೆ ಮುನಿ ಹಣ್ಣ ಮೆಲ್ಲುವುದ ಬಿಟ್ಟೆ ? " ಎಂದು ಕೇಳು 
ಅವಳ ಮುಗ್ಧತೆಯ ಮುಂದೆ ಅವನ ಕಪಟ ಕರಗಿ ನೀರಾಗುತ್ತದೆ. ತನ್ನ ನೈಜ ರೂಪದಿಂ! 
ಅವಳನ್ನು ಅಪಹರಿಸುತ್ತಾನೆ. ಇಲ್ಲಿ ರಾವಣನ ಪಾತ್ರದ ನಿರೂಪಣೆಗೆ ಹೊಸಕಳೆ ಚಿಕ 


"ವಸಂತ ಚಂದನ ' ವಸಂತ ಯುತುವಿನ ಸೌಂದರ್ಯವನ್ನು ವಿವರಿಸುವ ಕೃತಿ ' 
ಕಥೆಯಿಲ್ಲ. ಇದು ಭಾವುಕ ಸಹಚರಿ ಪ್ರೇಮಿಗಳು ಹಳ್ಳಿಗರು ಹಾಡುವ ಹಾಡುಗಳ ಸಂಗ್ರಹ ದಂ 
ಭಾವುಕ ವಸಂತದ ಸೊಬಗನ್ನು ಏವಿಧ ರೀತಿಯಲ್ಲಿ ವಿವರಿಸುತ್ತಾನೆ. ಈ ವಸಂತೋತ್ಸ 
ಕಾರಣವಾದ ಚಂದನೋತ್ಸವವನ್ನು ' 

ವಸಂತ ಚಂದನ 

ನಂದನ ಗಂಧವ ನಿಂದಿಸುತಿದೆ ಆ 

ನಂದದೊಳಂಜಲಿಯೊಳು ಕೊಳುವೆಲರಿನ 
ಎಂದು ವರ್ಣಿಸಲಾಗಿದೆ. 


ಬಾನ ಬಣ್ಣವ ಮಾಗಿಸಿ ಶಶಿ 

ಮೂಡುತಿಹನಿಗೊ 

ಸಂಜೆಹೂವ ಚೆಲ್ಲಿಸಾರ 

ನಮ್ರವಾಗಿ ತಾರೆ ತೋರೆ 

1 ಸರಸದಿರುಳ ಕರವ ಹಿಡಿದು 

ನತ ತೋರುತಿಹಬಿಗೊ ಕ 

ದು ಚಂದ್ರೋದಯದ ವರ್ಣನೆ. ಎಲ್ಲರೂ ಈ ಲೌಕಿಕ ಆನಂದವನ್ನು ಸವಿಯುತ್ತ ಅಲೌಕಿಕ 
'ಮುಭವದೆತ್ತರಕ್ಕೆ ಧಾವಿಸುತ್ತ ಮೇಲಿನ ಮೇಲೆ ತೇಲುವಿಂಥ ಕಾಲ ಬಾರದೆ '" ಎಂದು " 
ಇರೈಸುತ್ತಾರೆ. ಬೆಳದಿಂಗಳಲ್ಲಿ ' ತನ್ನೆ ಮಂದಸ್ಮಿತವನ್ನು ಹರಡುತ್ತಿರುವ ಸಕಲಾಂತರ್ಯಾಮಿ 
ಕುನ್ನು ಕಂಡು '' ನಲಿಯುತ್ತಾರೆ. 


"ವರ್ಷ “ಹರ್ಷ ' ದ ವಸ್ತುವಿನ ಬಗ್ಗೆ ಪುತಿನ ಅವರು ಮಳೆಗಾಲದಲ್ಲಿ ನಾವು 
'ಡುಮಲೆಗಳ ಕಾಡುಗಳಲ್ಲಿ ಅಲೆದಾಡಿದರೆ ಕಾಣುವ ಚೆಂದದ ನೋಟಿಗಳನ್ನೂ 
ತಮುಭವಿಸುವ ಆನಂದವನ್ನೂ ಈ ಸಂಗೀತ ಚಿತ್ರ ರೂಪಿಸುತ್ತದೆ " ಎಂದು ಹೇಳಿದ್ದಾರೆ. 
ಕ್ರಾವಣ ಭಾದ್ರಪದ ಮಾಸಗಳಲ್ಲಿ ಭಾವುಕನ ಮನಸ್ಸು ಅನುಭವಿಸುವ ನಾನಾ ವಿಧದ 
ವಿಭಾವಗಳ ಚಿತ್ರಣ ಇದರಲ್ಲಿದೆ. ಇಲ್ಲಿಯ ತರುಣ ತರುಣಿಯರ ಸಂಭಾಷಣೆಗಳಲ್ಲಿ ನವುರು 
ಎಸ ಒಡಮೂಡಿದೆ. ಮಳೆಯಲ್ಲಿ ನೆನೆದು ಬಂದ ತರುಣನನ್ನು ಸತ್ಕರಿಸಿದ ತರುಣಿ ಒಂದು 
ಕೇಡಿಯೋ ಇದ್ದರೆ ಒಳ್ಳೆಯದಿತ್ತೆಂದು ತಿಳಿಸುತ್ತಾಳೆ. 


೫ 


ಕೆ ಕೈಗೆ ಕೈ ತಾಕಿ 

K ಮೈಗೆ ಮೈ ಸೋಕಿ 

SF ನನ್ನೊಳಗೆ ಬೀನು ಬಾರೆ 

ಕ ಭಳ ಹರಣಪೊಂದಾಗಿ ಸೇರೆ 
ತೆ ಆಗ ಕೇಳಿಸುವೆ ರೇಡಿಯೋ 


ಡಡುತ್ತಾನೆ. ಕಿನ್ನರರು ಗೌರಿ ಗಣಪತಿ ಎಲ್ಲರೂ ಬಂದು ಸೇರುತ್ತಾರೆ. "`ಈ ವರ್ಷ 

ಕರ್ಷದಿಂದ ಸುಹೃದಗಕ್ಕೆ ಹರ್ಷವರ್ಷ '" ಎಂಬ ಹಾರೈಕೆಯೊಂದಿಗೆ ಈ ರೂಪಕೆ 
ಗಿಯು: ದೆ. 

"ಶರದ್ಮಿಲಾಸ ' ಶರತ್ಕಾಲದ ವೈಭವದ ಚಿತ್ರಣ. ಇದರಲ್ಲಿಯೂ ಭಾವುಕ ಹಾಗೂ 

ರಿಯರೇ ಪ್ರಧಾನ ಪಾತ್ರಗಳು. ` ಕೆರೆಯಲ್ಲಿ ಚೆಂದಾವರೆ ತೊರೆಯಲ್ಲಿ ತಿಳಿನೀರು, 

ಬಾನಿನಲ್ಲಿ ಬಿಳಿಮೋಡ, ಮರೆಯಲ್ಲಿ ಬನ, ಬನಕ್ಕೆ ಹಸುರಿನ ಪೆಂಪು, ಹೋರು ಹೊದರಿಗೂ 

ವು, ಹೊಲಗದ್ದೆಗಳಲ್ಲಿ ಪೈರಿನ ಸಿರಿ, ಶರತ್ಕಾಲದ ಇರುಳಂತೂ ಸರಿಯೇ ಸರಿ" ಎಂದು 
ಮು ವರ್ಜಿಸಿದರೆ ಸಹಚರಿಯೂ ಹಿತವಾಗಿರುವ ಶರತ್ರಮಯವನ್ನು ಮೆಚ್ಚಿ 


೧೫೪ ಕರ್ನಾಟಕ 


`ದೀಪಲಕ್ಷ್ಮಿ ' ದೀಪಾವಳಿಯನ್ನು ಕುರಿತು ರಚಿಸಿದ ಸಂಗೀತ ಚಿತ್ರ. ಇವಲ್ಲ 
`ರಾಮೋದಯ 7 ಸೀತಾಪರಿಣಯ 'ಇವುಗಳ ಕತೆ ಸುಪ್ರಸಿದ್ಧವಾದುದು. ಪುತಿನ ಅವ 
`ಗೋಕುಲ ನಿರ್ಗಮನ ' ಗಾತ್ರದಲ್ಲಿ ದೊಡ್ಡದಾಗಿರುವ ಕೃತಿಯಾಗಿದೆ. ಇದರಲ್ಲಿ ಅಕ್ರೂರಾ। 
ಮನ ಮತ್ತು ವೇಣಿ ವಿಸರ್ಜನೆ ಎಂದು ಎರಡು ಭಾಗಗಳಿವೆ. ತಿಂಗಳ ಬೆಳಕು ವೃಂದಾವನದಕೆ 
ಹಬ್ಬಿದೆ. ಕೃಷ್ಣನು ನಾಳೆ ಮಧುರೆಗೆ ಹೋಗುವವನಿದ್ದಾನೆ. ಕೊನೆಯದಾಗಿ ಮೈ ಮರೆತು ಕೊ 
ಲೂದುತ್ತಿದ್ದಾನೆ. ಅವನ ವೇಣುನಾದಕ್ಕೆ ಮನಸೋತ ಗೋಪಾಲಕರು, ಗೋಪಿಕಾ ಸ್ತ್ರೀಯರು 
ಅಕ್ರೂರ ಎಲ್ಲರೂ ಕೃಷ್ಣನನ್ನು ಹುಡುಕಿ ಕಂಡು ಧನ್ಮರಾಗುತ್ತಾರೆ. ರಾಧೆ ``ಆಡು ಜಿ 
ಮುದವೂಡು ಬಾ ಭಯದೂಡು ಬಾ ಒಲವೆ "' ಎಂದು ಹಾಡುತ್ತಾಳೆ. ಕೃಷ್ಣ ' ಎಡೆ 
ಬರುತಿದೆ ಮುದ, ಕುಣಿದಲ್ಲದೆ ನಾ ತಾಳೆನಿದ "" ಎಂದು ರಾಧೆಯೊಂದಿಗೆ ಮೈಮರೆತು ಕು 
ಯುತ್ತಾನೆ. ಬಲರಾಮ ಎಷ್ಟು ಎಚ್ಚರಿಸಿದರೂ ಕೃಷ್ಣನ ಹಾಡು ಕುಣಿತಗಳು ನಿಲ್ಲುವುದಿಲ್ಲ, 
ಅವನ ಕೈಯಲ್ಲಿರುವ ಕೊಳಲನ್ನು ಕಿತ್ತೆಸೆಯುತ್ತಾನೆ. ಆಗ ಕೃಷ್ಣ '`ನನ್ನಂಗವೊಂದನೀ : 
ತೆಗೆದಂದದೊಳು ಕೊಳಲ ಕಿತ್ತೊಗೆದೆಯಣ್ಣ '' ಎಂದು ಹಂಬಲಿಸುತ್ತ `` ಕೊಳಲು ಬನದೊ॥ 
ಗಿರಲಿ ಹೋಗಿ ಬರುವೆ ಮುರಲಿ "' ಹೀಗೆ ಹೇಳಿ ಮಧುರೆಗೆ ಹೊರಡುತ್ತಾನೆ. ರಾಧೆ ಕೃಷ್ಣ! 
ಕೊಳಲನ್ನು ಕೈಯಲ್ಲಿ ಹಿಡಿದುಕೊಂಡು ದುಃಖಿಸುತ್ತಾಳೆ. 


"ಶಬರಿ ' ರಾಮಭಕ್ತಿಗೆ ಪ್ರತೀಕವಾಗಿರುವ ಗೀತರೂಪಕ. ರಾಮನ ಬರವನ್ನು ಹಾಕೆ 
ಕಾಡು'ಕುಳಿತ ಮುಗ್ಧ ಭಕ್ತಳಾದ ಶಬರಿ ರಾಮನನ್ನು ಕಂಡು ಅತ್ಮಂತ ಸಂತೋಷದಿಂದ ಹಾ! 
ಕುಣಿಯುತ್ತಾಳೆ. 


ಬ್ರಹ್ಮರಾಮದೊಳೆನ್ನ ವಿರಾಮ 
ಪರಂಧಾಮವೇ ನನ್ನಯ ಧಾಮ 
ಜಪ ತೀರಿತು ತಪ ತೀರಿತು 
ಕಣ್ಗಳವಟ್ಟಿದ ನೀ ಪ್ರಮಾಣ 
ಎಂದು ಹೇಳುತ್ತ ರಾಮನೆದುರಿಗೆ ಪ್ರಾಣ ಬಿಡುತ್ತಾ ಛೆ 


'ಅಹಲ್ಮೆ' ಗುಣ ಮತ್ತು ಗಾತ್ರಗಳೆರಡರಲ್ಲಿ ಹಿರಿದಾದ ರಚನೆ .ಪುರಾಣದ ಅಹ 
ಯನ್ನು ಕವಿ ಭಾವಪೂರ್ಣವಾಗಿ ಚಿತ್ರಿಸಿದ್ದಾರೆ. ಉಗ್ರ ತಪಸ್ಸಿನಲ್ಲಿ ಮೈಮರೆತ ಗೌತಮಃ 
ಎಳೆವರೆಯ ಮುಗ್ಧ ಪತ್ನಿ ಅಹಲ್ಮೆ ಪತಿಪ್ರೇಮ ವಂಚಿತಳಾಗಿದ್ದಾಳೆ. ಗೌತಮನ ತಪಸು 
ಕೆಡಿಸಲು ಬಂದ ಇಂದ್ರ ಅಹಲ್ಮೆಯ. ರೂಪಕ್ಕೆ ಮರುಳಾಗುತ್ತಾನೆ. ಅವಳ ಮ 
ಚಂಚಲವಾಗುತ್ತದೆ. '`ಇಂದ್ರನ ವಾ ಮೋಹವನ್ನು ತನ್ನ ಸತೀತ್ವದ ಜ್ವಾಲೆಯಿಂದ ಸು 
ಬಿಡುವ ಶಕ್ತಿ ಅಹಲೈಗೆ ಉಳಿದಿಲ್ಲ. ಭೋಗಾಪೇಕ್ಟೆಯ ಹಸಿ ಅವಳ ಹೃದಯದಲ್ಲಿ ಇದ್ದೆ! 
ಇತ್ತು. ಪತಿಯ ಉಪೇಕ್ಷೆ ಅದನ್ನು ಇನ್ನಷ್ಟು ಹೆಚ್ಚಿಸಿತು. ಇದರ ಜೊತೆಗೆ ಸಮಸ್ತರೂ ಅರ್ಚಿ! 
ಆರಾಧಿಸುತ್ತಿದ್ದ ಇಂದ್ರನ ಸಿರಿ ಅವಳ ಮನಸ್ಸನ್ನು ಮರುಳುಗೊಳಿಸುತ್ತದೆ "ನ್‌ ಆ 
ತನ್ನ ತಪ್ಪಿನ ಅರಿವಾದಾಗ 


೧೦. ತೀನಂಶ್ರೀ : ಅಹಲ್ಮೆ - ಪ್ರಸ್ತಾವನೆ -ಪು Xi 


ಗಳು ೧೫೫ 


ಮುಟ್ಟಲೊಡೆಯುವ ನೀರ ಹೊಳೆಗುಳ್ಳಿಯಂತೆ 
ಮೋದವೆಂತಾಯಿತಹ ಆದೆ ವಿಭ್ರಾಂತೆ 


ನ ಪಡುತ್ತಾಳೆ. ಗೌತಮನ ಶಾಪಕ್ಕೆ ಗುರಿಯಾಗಿ ಮುಂದೆ ರಾಮನಿಂದ 
ಶ್ರಿ ಪಡೆಯುತ್ತಾಳೆ. ಆಗ ಧನ್ಮತೆಯಿಂದ 


ಬಯಸುವೆನಾ ಗಂಗೆಯ ತೆರ 
ಪದದಿ ಕರಗಿ ಹರಿಯೆ 
ಇಲ್ಲದಿರಲು ಹಗುರವಾಗಿ 
ಕಂಪಿನಂತೆ ಸರಿಯೆ. 
' ಹೀಗೆ ಹಾಡುತ್ತಾಳೆ.' ದೋಣಿ ಬಿನದ 'ಪ್ರಕೃತಿ ದೇವಿಯ ನಿರ್ಲಿಪ್ತತೆಯನ್ನು 
ಗೀತನಾಟಕ. ಅನಾಥ್‌ ಯುವಕನೊಬ್ಬ ಸಾವನ್ನು ಅರಸುತ್ತ ಹೋದಾಗ 
ತೇವಿಯರು  : ನಮ್ಮಾಲಿಂಗನ ಬಲು ಇಂಪು, ಪ್ರಾಣಕೆ ತಂಪು'' ಎಂದು ಕರೆಯುತ್ತಾರೆ. 
| ತನ್ನ ಪ್ರೇಯಸಿಯೊಂದಿಗೆ ಸುಖವಾಗಿರುವಾಗ ಶುಭ ಹಾರೈಸುತ್ತಾರೆ. ಬದುಕಿನ ದೋಣಿ 
ಣದ ಸಂದರ್ಭದಲ್ಲಿ ಮುಳುಗಿಸುವ ತೇಲಿಸುವ ಶಕ್ತಿ ಹೆಣ್ಣಿಗಿರುವುದನ್ನು ಇಲ್ಲಿ 
[ವಾಗಿ ಹೇಳಲಾಗಿದೆ. `ಕವಿ' ವಿಶಿಷ್ಟ ರಚನೆಯಾಗಿದೆ. ಇಲ್ಲಿ ಕವಿ ಮತ್ತು ನಿಸರ್ಗ 
ರಾಗಿದ್ದಾರೆ. ಪ್ರಕೃತಿಯ ಮಡಿಲಲ್ಲಿ ಹೆಚ್ಚಿನ ವೇಳೆ ಕಳೆಯುವ ಕವಿಯ ಬಗ್ಗೆ ಹೆಂಡತಿಗೆ 
ರಾಧಾ ವಿದೆ. ಅವಳ ಪಾತ್ರ ಅನುಕಂಪ ಹುಟ್ಟಿಸುವಂತಿದೆ. `ಎಕಟ ಕವಿ ವಿಜಯ ' 
ಅವರ ದಿವ್ಕ ದೃಷ್ಟಿಯನ್ನು ಎತ್ತಿ ತೋರಿಸುವ ಕೃತಿಯಾಗಿದೆ. ಸ್ಥಾ _ತಂತ್ರ್ಯ ನಂತರದ 
ಲಾ ವಣೆಗಳನ್ನು ಒಂದು ಸಂಸ್ತಾನದ ರಾಜಕೀಯದ ಹಿನ್ನೆಲೆಯಲ್ಲಿ ಪರಿಣಾಮಕಾರಿಯಾಗಿ 
ದ್ದಾರೆ. " ಸತ್ಯಾ ಯನ ಹರಿಶ್ಚ ೦ದ್ರ 'ದಲ್ಲಿ ಹರಿಶ್ಚಂದ್ರನ ಕತೆಯನ್ನು ರಸಮಯ ಗೀತೆಗಳ 
ತದಲ್ಲಿ ವಿವರಿಸಲಾಗಿದೆ. 
. ಮೂಲತಃ ಕವಿಯಾಗಿರುವ ಪುತಿನ ಅವರ ಗೀತನಾಟಕದಲ್ಲಿ ಕಾವ್ಕಾಂಶದ 
ದ್ರ ತೆಯನ್ನು ಕಾಣಬಹುದಾಗಿದೆ. " ಪುತಿನ ಅವರ ಕಾವ್ಯಗಳಲ್ಲಿ ಕವಿತಾಶಕ್ತಿಯೊಡನೆ - 
ದೆರ್ಶನವೊಂದು ಸಂಗಮವಾಗಿ ಬೆಳುದಿಂಗಳಿನಂತಹ ಭಾವ ಹೂವಿನಂತಹ ಮಾತು 
ತ ಯಂತಹ ಸನ್ನಿವೇಶಗಳು ಸೃಷ್ಟಿಯಾಗಿವೆ ''”” ಈ ಅಭಿಪ್ರಾಯ ಪುತಿನ ಅವರ 
ಕಗಳಿಗೂ ಅನ್ವಯಿಸುತ್ತ ದೆ. ಪ್ರತಿಭಾವಂತ ಕವಿಗಳಾಗಿರುವ ಪುತಿನ ಗೀತಗೋವಿಂದ, 
, ಕಾಳಿದಾಸ, ಭವಭೂತಿಗಳನ್ನು ಆಳವಾಗಿ ಅಭ್ಯಸಿಸಿದ್ದಾರೆ. ಅಂಥ ಅಧ್ಯಯನ 
Bond ಗೀತನಾಟಕಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಿವೆ. ಭಾವಪೂರ್ಣ ಸನ್ನಿವೇಶಗಳನ್ನು 
ವಲ್ಲಿ, ಚುಟುಕು ಮಾತಿಗೆ ಅಪೂರ್ವ ಕಾವ್ಮಾಂಶವನ್ನು ತೊಡಿಸುವುದರಲ್ಲಿ 
ಲ್ಲ ಕಾಣಬಹುದು. ಪುತಿನ ಅವರ ಪದಲಾಲಿತ್ಕ ತುಂಬಾ ವೈಶಿಷ್ಟ್ಯಪೂರ್ಣವಾದುದು. 
'ವುಗಳಿಂದಾಗಿ ಅವರ ಗೀತ ನಾಟಕಗಳು ನ್ನಡದ ಅಪರೂಪದ ಆಸ್ತಿಗಳೆನಿಸಿವೆ. ಸಂಸ್ಕೃತ 
ಕೈದ ಗಮನಾರ್ಹ ಅಂಶಗಳನ್ನು ಸ್ಟ್ರೀಕರಿಸಿಯೂ ಸಾಂಪ್ರದಾಯಿಕವಾಗದ, ಅಪೇರಾದ 
ಕೈ ಒಳಗಾಗಿದ್ದ ರೂ ಕೃತಕ ಅನುಕರಣೆಯಾಗದ ಪಕ್ಕಾ ಕನ್ನ ಡತನದ ಚೌಕಟ್ಟನ್ನು ಅವರು 


"ಸು ಶಾಮರಾಯ - ಕನ್ನಡ ನಾಟಕ - ಪು- ೪೩೮ 


೧೫೬ ' ಕರ್ನಾಟಕ ಭಾರ 


ಗೀತನಾಟಕಗಳಿಗೆ ನೀಡಿದ್ದಾರೆ. ಕನ್ನಡದಲ್ಲಿ ಅವರಂಥ ಗೀತನಾಟಕಗಳನ್ನು ಯಾಠೂ 
ಬರೆಯಲಿಲ್ಲ. ಅವರೇ ಮೊದಲು, ಅವರೇ ಕೊನೆ. | 


ಪುತಿನ ಅವರ ಗೀತನಾಟಕಗಳನ್ನು ಗೀತಸಂಗ್ರಹಗಳೆಂದು ಕರೆದರೆ ತಪ್ಪಿಲ್ಲ. ಅವರು 
ಮೊದಲು ಗೀತನಾಟಕಗಳನ್ನು ಬರೆದುದು ಆಕಾಶವಾಣಿಗಾಗಿ. ಅವರ ಈ ರಚನೆಗಳು ಪ್ರಸಾಕ 
ಪ್ರಚಾರ ಪಡೆದುದು ಆಕಾಶವಾಣಿಯಿಂದಲೇ ಎಂದು ಪುತಿನ ಹೇಳಿದ್ದಾರೆ. 5 ಇವರ ಬಹಳಷ 
ಗೀತನಾಟಕಗಳಿಗೆ ಸಂಗೀತ ಸಂಯೋಜನೆ ಮಾಡಿರುವ ಹಿರಿಯ ಸಂಗೀತಗಾರ ಡಾ. ವೀಣೆ 
ದೊರೆಸ್ವಾಮಿ ಅಯ್ಕಂಗಾರರು ಪುತಿನ ಅವರ ಗೀತನಾಟಕಗಳಿಗೆ “ಸಾಹಿತ್ಮ ಕೃತಿಯಾಗಿ 
ಮಾತ್ರವಲ್ಲದೆ ಸಂಗೀತ ಕೃತಿಯಾಗಿಯೂ ಉಳಿದುಕೊಳ್ಳುವ ಸಾಮರ್ಥ್ಯವಿದೆ "”* ಎಂಡು 
3 ರೆ, ಪುತಿನ ಅವರು `` ಒಂದು ಹಾಡನ್ನು ಮಾಡುವ ಮೊದಲು ಸಂಗೀತದ ಮಟ್ಟಿ 
ವನ್ನು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಅನಂತರ ಅದಕ್ಕೆ ಹೊಂದುವ ಸಾಹಿತ್ಯವನ್ನು 
ಕಲ್ಪಿಸುತ್ತೇನೆ ''” ಎನ್ನುತ್ತಾರೆ. ಅವರ ಬಹಳಷ್ಟು ಗೀತನಾಟಕಗಳ ಪಠ್ಮಗಳಿಗೆ ಸಂಗೀತಶಾಸ್ತ್ರ 
ರೀತ್ಮಾ ಸ್ವರಪ್ರಸ್ತಾರ ಹಾಕಿ ಮುದ್ರಿಸಲಾಗಿದೆ. ಈ ಎಲ್ಲ ಅಂಶಗಳು ಪುತಿನ ಅವಕ 
ಗೀತನಾಟಕಗಳು ಸಂಗೀತ ಪ್ರಧಾನ ರಚನೆಗಳೆಂಬುದನ್ನು ಸಾರಿಹೇಳುತ್ತವೆ. ಅವು 
ರಂಗಭೂಮಿಯ ಮೇಲೆ ಪ್ರಯೋಗಗೊಂಡ ಬಗ್ಗೆ ಅವರಿಗೇ ಸಂಶಯವಿದೆ. ಆದ್ದರಿಂದ 
``ಪುತಿನ ಅವರ ಕಾವ್ಯನಾಟಕಗಳು ಅತ್ಯಂತ ಪ್ರಿಯ ಮಧುರವಾದ ಶ್ರವ್ಮಕಾವ್ಯಗಳಾಗಿಯೇ 
ಉಳಿದುಬಿಟ್ಟಿವೆ ''?* ಎಂಬ ಅಭಿಪ್ರಾಯ ಸೂಕ್ತವಾಗಿದೆ. ಕಾರಂತರ ಗೀತನಾಟಕಗಳು 
ಕಾವ್ಯಾಂಶದಲ್ಲಿ ಸೊರಗಿ ರಂಗಪ್ರಯೋಗದಲ್ಲಿ ಪುಷ್ಟವಾಗಿ ಕಂಡಿವೆ. ತದ್ವಿರುದ್ಧವಾಗಿ 
ಪುತಿನ ಅವರ ಗೀತನಾಟಕಗಳು ಸಂಗೀತನಿಷ್ಮ ಗೀತಗುಚ್ಛಗಳಾಗಿ ರಂಗಪ್ರಯೋಗಕ್ಕೆ ಅಳವಡಡೆ 
ಶ್ರಾವ್ಮಮಟ್ಟದಲ್ಲಿ ನಿಂತಿವೆ. ' ಪುತಿನ ಅವರ ಗೀತನಾಟಕಗಳಲ್ಲಿ ಸಾಹಿತ್ಕಾಂಶ ಕಾವ್ಕಾಂಶ 
ಗೀತಾಂಶ ಹೆಚ್ಚು, ನಾಟಕಾಂಶ ಬಹಳ ಕಡಿಮೆ. ಕೆಲವು ಕಡೆಗಳಲ್ಲಿ ನಾಟಾಕಾಂಶ ಇಲ್ಲವೇ 
ಇಲ್ಲ ಎನ್ನುವಷ್ಟು ಸೊರಗಿರುವುದೂ ಉಂಟು. ಕಾರಂತರು ಗೀತನಾಟಕಗಳನ್ನು ರಂಗಭೂಮಿಯ 
ಮೇಲೆ ಪ್ರಯೋಗಿಸುವುದಕ್ಕೆಂದೇ ಬರೆದಿದ್ದಾರೆ. ರಂಗಭೂಮಿಯ ಆಗುಹೋಗುಗಳನ್ನು 
ನಟನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಅರಿತಿದ್ದ ಕಲಾವಿದರವರು. ಪುತಿನ ಅವರಾದರೊ! 
ರಂಗಭೂಮಿಯ ಪರಿವೆ ಇಲ್ಲದ ಅದರ ಯಾವ ವಾಸನೆಯನ್ನೂ ತಿಳಿಯದೆ ಕಾವ್ಮಮಯವಾ 
ಗೀತನಾಟಕ ರಚಿಸಿದ ಕವಿ ಎಂದು ಹೇಳಿದರೆ ಇವರಿಬ್ಬರ ವೃತ್ಕಾಸ ಸ್ಪಷ್ಟವಾಗುತ್ತದೆ "* 


| ಕಾರಂತ ಮತ್ತು ಪುತಿನ ಅವರು ಪ್ರಾರಂಭಿಸಿದ ಗೀತನಾಟಕ ಪರಂಪರೆ ಕನ್ನಡದಲ್ಲಿ 

ಸಮೃದ್ಧವಾಗಿ ಬೆಳೆಯಲಿಲ್ಲ. ಆದರೂ ಹಲವರು ಈ ಕ್ಷೇತ್ರದಲ್ಲಿ ಕೃಷಿ ಮಾಡದೇ | 
ಸಿದ್ಧಯ್ಯ ಪುರಾಣಿಕ, ಕುರ್ತಕೋಟಿ, ಮಾಸ್ತಿ, ಗೌರೀಶ ಕಾಯ್ಕಿಣಿ ಮುಂತಾದವರ ರಚನೆಗ 
ಗಮನಾರ್ಹವೆನಿಸಿವೆ. ಸಿದ್ಧಯ್ಮ ಪುರಾಣಿಕರು ರಚಿಸಿದ ಗೀತನಾಟಕಗಳು ಹೈದ್ರಾಬಾದ್‌ ಮಃ 
ಬೆಂಗಳೂರು ಆಕಾಶವಾಣಿಗಳಿಂದ ಪ್ರಸಾರಗೊಂಡಿವೆ. 


೧೨. ಹಂಸದಮಯಂತಿ ಮತ್ತು ಇತರ ರೂಪಕಗಳು : ಅರಿಕೆ - ಪು॥ & 

೧೩. ಅದೇ ಪು. ೫11 

೧೪. ಅದೇ ಪು. ೩11 

೧೫. ಡಾ. ಎಚ್‌. ಕೆ. ರಂಗನಾಥ - ಕರ್ನಾಟಕ ರಂಗಭೂಮಿ - ಪು - ೩೮೧ 

೧೬. ಎಸ್‌. ಅನಂತ ನಾರಾಯಣ - ಕನ್ನಡ ನಾಟಕ : ಪರಂಪರೆ ಮತ್ತು ಪ್ರಯೋಗ * ಪು - ೧೫೨ 


ue 


೧೫೭ 


ಚ್‌ 


`ಕಜತರೇಖೆ ',` ಗಿರಿಜೆಯ ಗೆಲವು ', `ಮಧುಮಹೋತ್ಸವ ',` ಮೋಹನ ಮಂತ್ರ' 
ದಲಾದ ಗೀತನಾಟಕಗಳಲ್ಲಿ ಕಾವ್ಕಾನಂದರ ಕಾವ್ಯ ಪ್ರತಿಭೆ ನಿಚ್ಚಳವಾಗಿ ಗೋಚರಿಸಿದೆ. ಇಲ್ಲಿಯ 
ಇಡುಗಳು ಸ್ವತಂತ್ರ ಭಾವಗೀತೆಗಳಂತೆ ಆಕರ್ಷಕವಾಗಿವೆ. ಕುರ್ತುಕೋಟಿಯವರು 
ಗಸ್ಟಪ್ನದರ್ಶಿ',` ಶಬರಿ ',' ರಾಮಭಾರ ', 'ಸ್ವಪ್ನಶಾಕುಂತಲಾ ' ಅಭಿಸಾರಿಕೆ ' ಮೊದಲಾದ 
ಗೀತನಾಟಕಗಳನ್ನು ಬರೆದಿದ್ದಾರೆ. ಅವರು ಸರಳ ರಗಳೆಯಲ್ಲಿ ರಚಿಸಿರುವ ಪದ್ಮಭಾಗಗಳು 
ರಾಗಸಂಯೊ ಅಷ್ಟೊಂದು ಅನುಕೂಲವಾಗಿಲ್ಲ. ಅಲ್ಲದೆ ಕೇವಲ ಸರಳರಗಳೆಯೊಂದೇ 
ಇರುವುದರಿಂದ ಏಕತಾನತೆ ಉಂಟಾಗುತ್ತದೆ. ಮಾಸ್ತಿಯವರ ' ತಿರುಪಾಣಿ' ಗೀತನಾಟಕ ಪ್ರಕಾರಕ್ಕೆ 

(ರಬಹುದಾದ ರಚನೆಯಾಗಿದೆ. ಗೌರೀಶ ಕಾಯ್ಕಿಣಿಯವರು `ರಂಗ ಪಂಚಮಿ ' `ಕಾಮದಹನ' 
ತ್ರ ಚಿತ್ರ” ವರ್ಷಾಗಮನ '' ರಾಮನವಮಿ '` ಯಶೋಧರಾ' ಮುಂತಾದ ಗೀತನಾಟಕಗಳನ್ನು 
ಚಿಸಿದಾರೆ. ಇವರಲ್ಲದೆ ಮುಗಳಿ, ಕಟ್ಟೀಮನಿ, ಜಿ. ಎಸ್‌. ಸಿದ್ಧಲಿಂಗಯ್ಯ, ಬಿ. ಸಿ. ರಾಮಚಂದ್ರ 

ರ್ಮ, ಕೆ. ವಿ. ಸುಬ್ಬಣ್ಣ, ಬಿ. ಎ. ಸನದಿ, ಎನ್‌. ಸುಬ್ಬರಾವ್‌, ಸಮೇತನಹಳ್ಳಿ ರಾಮರಾವ್‌ 
ಮೊದಲಾದವರು ಬರೆದಿರುವ ಗೀತನಾಟಕಗಳು ಗಮನಾರ್ಹವಾಗಿವೆ. 


ಪ್ರವಾಸ ಸಾಹಿತ್ಯ 


“ಜಮ್‌ ನ್ನ 


ಚೀನದ ಪ್ರವಾಸಿ ಹುಯೆನತ್ಸಾಂಗನು ಭಾರತಕ್ಕೆ ಬಂದಿದ್ದುದು ಒಂದು ಸಾಹ 
ಕಥೆ. ಅದು ಏಳನೆಯ ಶತಮಾನ ; ಉತ್ತರ ಭಾರತದಲ್ಲಿ ಹರ್ಷವರ್ಧನ ವೈಭವ 
ರಾಜ್ಯವಾಳುತ್ತಿದ್ದ ಕಾಲ. ಅಲ್ಲಿಗಲ್ಲಿಗೆ ರಾಜರು ಆಳುತ್ತಿದ್ದ, ಒಂದು ರಾಜ್ಯದಿಂದ ಇನ್ನೊ 
ರಾಜ್ಮಕ್ಕೆ ಹೋಗುವಾಗ ಆಡಳಿತ ವ್ಯವಸ್ಥೆಯ ತೊಡಕುಗಳಿಗೆ ಸಿಕ್ಕಿಹಾಕಿಕೊಳ್ಳಬೇಕಾಗಿದ್ದ, ' 
ಮಾರ್ಗಗಳ ಕೊರತೆಯಿದ್ದ, ಕಾಡುಮೇಡುಗಳನ್ನು, ನೀರಿಲ್ಲದ ಸಹರಾಗಳನ್ನು 1 
ಬರಬೇಕಾಗಿದ್ದ, ಕಳ್ಳಕಾಕರರ, ಕಾಡುಜನರ ಕೈಗೆ ಬೀಳಬೇಕಾಗಿದ್ದ ಸಂದಭ 
ಹುಯೆನತ್ಸಾಂಗ ಮಾಡಿದ ಪ್ರವಾಸ ಅದ್ಭುತವೂ ರೋಮಾಂಚಕಾರಿಯೂ ಆಗಿದೆ. ಆ 
ಕಾಶ್ಮೀರವನ್ನು ಪ್ರವೇಶಿಸಿ, ಜಲಂಧರ, ಕುಲು, ಮಧುರಾ ನೋಡಿಕೊಂಡು ಹರ್ಷವಧಃ 
ರಾಜಧಾನಿಯಾದ ಕನೋಜಕ್ಕೆ ಬಂದು, ಅಲ್ಲಿಯ ವೈಭವವನ್ನು ಕಣ್ಣಾರೆ ಕ 
ಗಂಗಾನದಿಯನ್ನು ದಾಟಿ ಬೌದ್ದ ಧರ್ಮದ ಪವಿತ್ರ ಸ್ಥಳಗಳಲ್ಲೊಂದಾಗ ಶ್ರಾವಸ್ತಿಗೆ ತಲು 
ಪೂರ್ವದಲ್ಲಿ ಅನು ಭವಿಸಿದ ಒಂದು ಘಟನೆಯನ್ನು ವಿವರಿಸುತ್ತಾನೆ. ದುರ್ಗಾಮಾಃ 
ಪೂಜಕರಾದ ಸಮುದ್ರಗಳ್ಳರು ಹುಯೆನ್‌ತ್ಸಾಂಗ ದೋಣಿಯಲ್ಲಿ ಗಂಗಾನದಿಯೆ 
ದಾಟುತ್ತಿರುವ ಸಮಯದಲ್ಲಿ ಆ ವರ್ಷ ತಾವು ದುರ್ಗಾಮಾತೆಗೆ ಅರ್ಪಿಸಬೇಕಾದ ಬ! 
ಬಗ್ಗೆ ಯೋಚನೆ ಮಾಡುತ್ತಾರೆ. ಎದುರಿಗೆ ಕಂಡ ಹುಯೆನ್‌ತ್ಸಾಂಗನನ್ನು ನೋಡಿ ತಮೊ 
ಮಾತಾಡಿ ಕೊಳ್ಳುತ್ತಾರೆ. ಈತ ಸುಂದರನಿದ್ದಾನೆ, ಇವನನ್ನು ಬಲಿಕೊಡೋಣ, ೩ 
ನಮಗೆ ಅದೃಷ್ಟ ತೆರೆಯುತ್ತಿದ '" ಎಂದುಕೊಳ್ಳುತ್ತಾರೆ. ಈ ಸಂಗತಿ ತಿಳಿದ ಹುಯೆನ್‌ತ 
ಹೇಳುತ್ತಾನೆ. ' ನೀವು ನನ್ನನ್ನು ಕೊಲ್ಲಬಹುದು. ಆದರೆ ಇದು ನಿಮಗೆ ಅದೃಷ್ಟತ 
ತರುವುದಿಲ್ಲ. ದುರಾದೃಷ್ಟವನ್ನೇ ತರುತ್ತದೆ. ನಾನು ಬಹುದೂರದಿಂದ ಬೋಧಿವೃಕ್ತಡ 
ಕುಳಿತು ಬುದ್ಧನನ್ನು ಪೂಜಿಸಲು ಬಂದಿದ್ದೇನೆ..... ನಾನು ಇಂಡಿಯಾಕ್ಕೆ ಯಾವ ಆಸೆಹೆ 
ಬಂದಿದ್ದೇನೋ ಅದಿನ್ನೂ ಪೂರೈಸಿಲ್ಲ. ಮಹಾನುಭಾವರುಗಳೇ, ನೀವು ನನ್ನ ಶರೀ 
ಕೊಲ್ಲಬಹುದು, ಆದರೆ ಇದು ದುರಾದೃಷ್ಟವನ್ನೇ ತಂದಿತು ಎಂಬ ಹೆದರಿಕೆ ನನಗಿದೆ. 
ಮಾತಿಗೆ ಆ ಕಳ್ಳರು ಬೆಲೆ ಕೊಡಲಿಲ್ಲ. ಆಗ ಹುಯೆನ್‌ತ್ಸಾಂಗ ನಿಂತಲ್ಲಿಯೇ ಪ್ರಾ 
ಮಾಡಿದ, ಇದ್ದಕ್ಕಿದ್ದಂತೆ ಬಿರುಗಾಳಿ ಬೀಸಿತು. ನದಿಯಲ್ಲಿ ಅಲ್ಲೋಲಕಲೆ4 
ಉಂಟಾಯಿತು. ಸಮುದ್ರಗಳ್ಳರು ಭಯಭೀತರಾದರು. ಆದರೆ ಹುಯೆನ್‌ತ್ಸಾಂಗ' 
ಪ್ರಾರ್ಥನೆಯಲ್ಲಿ, ಧ್ಮಾನದಲ್ಲಿ ತನ್ಮಯನಾಗಿದ್ದ. ಅವನ ಮುಖ ಶಾಂತವಾಗಿತ್ತು, ಫ 
ವಾಗಿತ್ತು. ಸಮುದ್ರಗಳ್ಳರು ಆ ಸ್ಥಿತಿಯಲ್ಲಿ ಆತನ ಪ್ರಸನ್ನತೆಗೆ ಬೆರಗಾಗಿ ಹುಯೆನ್‌ತ್ಸಾಂಗ 


| ಮೊರೆಹೊಕ್ಕರು. ಶಾವು ಸುಲಿಗೆ ಮಾಡಿದ್ದನ್ನು ಮರಳಿ ಕೊಟ್ಟರು. ಕೆಲವರು 
ಅನುಯಾಯಿಗಳೂ ಆದರು. ಇದು ಕತೆಯಂತೆ, ಚಲನಚಿತ್ರದ ಸನ್ನಿವೇಶದಂತೆ 
 ಹುಯೆನ್‌ತ್ಸಾಂಗನ ಪ್ರವಾಸದ ಒಂದು ಅನುಭವಕಥನ. 


3 ಈಚೆಗೆ ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಅಲೆಮಾರಿ ಅಂದಮಾನ್‌ ಮತ್ತು 
ದಿ ನೈಲ ' ಎಂಬ ಪ್ರವಾಸ ಕಥನದ ಪುಸ್ತಕದಲ್ಲಿ ಮಹಾನದಿ ನೈಲದ ಉಗಮಸ್ಮಳ 
| ಪಾಶ್ಚಾತ್ಮ ಪ್ರವಾಸಿಗಳು ಮಾಡಿದ ಸಾಹಸ, ಹುಯೆನ್‌ತ್ಸಾಂಗನ 
ಪ್ಲೇ ಅದ್ಭುತವಾಗಿದೆ. ನೈಲ ನದಿಯ ಉಗಮದ ಶೋಧ ನಡೆದದ್ದು ಕಳೆದ ಎರಡು 
ನಗಳಲ್ಲಿ. ಅಂದರೆ ೧೭೭೦ ರಿಂದ ೧೮೫೬ರ ಕಾಲಾವಧಿಯಲ್ಲಿ. ಆ ಶೋಧ 
ವುದು ತುಂಬಾ ಭಯಾನಕವಾದದ್ದೂ ಹೌದು. '' ನೈಲ್‌ ನದಿಯ ಅಂಕುಡೊಂಕಿನ 
ಮಯವಾದ ಹಾದಿ, ಅದರ ಊಹೆಗೂ ನಿಲುಕದಷ್ಟು ವಿಸ್ತಾರವಾದ ಜವುಗು ಪ್ರದೇಶ, 
'ವಾದ ಅರಣ್ಯಗಳು, ನರಭಕ್ತಕ ಕಾಡುಜನರ ಸಮುದಾಯ, ಅಗಣಿತ ಕಾಡುಮ್ಯಗಗಳು, 
ಗಳು, ದಟ್ಟ ಕ್ರಿಮಿಕೀಟಕಗಳು, ಮಲೇರಿಯಾ ಮುಂತಾದ ರೋಗಗಳು, ಜೊತೆಗೆ 
ಗುಲಾಮ ವ್ಯಾಪಾರಿಗಳ ಹಾವಳಿ ಇವೆಲ್ಲವುಗಳಿಂದ ನೈಲ ನದಿಯ ಮೂಲ ಹುಡುಕು 
ದರೆ ಒಂದು ಅಸಾಧಾರಣ ಸಾಹಸವಾಗಿ ಪರಿಣಮಿಸಿತು. ನೈಲ ನದಿಯ ಮೂಲವಾದ 
ಕಾದ ಕಗ್ಗತ್ತಲೊಳಗೆ ಒಂದೊಂದು ಹೆಜ್ಜೆ ಮುಂದಿಡು ವುದೂ ಸಾವು ಬದುಕಿನ 
ಹಾಗಿತ್ತು. "(ಅಲೆಮಾರಿ ಅಂದಮಾನ್‌ ಮತ್ತು ಮಹಾನದಿ ನೈಲ ಪು ೧೫೯ -೬೦ ) 
ಪ್ರದೇಶದಲ್ಲಿ ಶೋಧಕ ಪ್ರವಾಸಿಗಳಾಗಿ ಬರ್ಟನ್‌, ಸ್ವೀಕೆ, ಬೇಕರ, ಲಿವಿಂಗ 
ಕ್‌, ಸ್ಟ್ಯಾನ್ಲಿ “ಇವರೆಲ್ಲ ನಡೆಸಿದ ಅನ್ವೇಷಣೆ ಅತ್ಯಂತ ರೋಮಾಂಚನಕಾರಿಯಾಗಿದೆ. 


8. ೫೪% 


' ಧಾರ್ಮಿಕ ದೃಷ್ಟಿಯಿಂದ ಹುಯೆನ್‌ತ್ಸಾಂಗ ಮಾಡಿದ ಪ್ರವಾಸಕ್ಕೂ, ಭೌಗೋಳಿಕ 

ದ ಆಫ್ರಿಕದ ಕಗ್ಗಾಡಿನಲ್ಲಿ ಬರ್ಟನ್‌ ಮೊದಲಾದವರು ಮಾಡಿದ ಪ್ರವಾಸಕ್ಕೂ 
ವ್ಯತ್ಯಾಸವಿದೆ. ಹಾಗಿದ್ದರೂ ಅವರ ಸಾಹಸಗಳು ಬೆರಗುಗೊಳಿಸುವಂತಹವು. ಪ್ರವಾಸ 
ನೆಯ ಶತಮಾನದವರೆಗೂ ಒಂದು ಸಾಹಸದ ಕಾರ್ಯವೇ ಆಗಿತ್ತು. ಬ್ರಿಟಿಷರು 
ಿಪಿಯಾಗಿ ಪಸರಿಸಿದ ಮೇಲೆ, ಸಮುದ್ರಯಾನ, ಅನಂತರ ಆಕಾಶಯಾನ ಸುಲಭ 
ದ ಮೇಲೆ ವಿದೇಶ ಪ್ರವಾಸ ಅನುಕೂಲಕರವಾಯಿತು. ದೇಶದ ಉದ್ದಗಲಕ್ಕೂ ರೈಲು 
ಗಳು ಪ್ರಾರಂಭವಾದ ಪಂತರ, ದೇಶದ ವಿವಿಧ ಭಾಗಗಳಿಗೆ ಹೋಗಿ ಬರುವುದೂ 
ಕವಾಯಿತು. ಒಂದು ಕಾಲಕ್ಕೆ ಕಾಶಿ, ರಾಮೇಶ್ವರ, ಶ್ರೀಶೈಲದಂಥ ಕ್ಷೇತ್ರಗಳಿಗೆ 
ರ್ಥಿಗಳು ತಿಂಗಳುಗಟ್ಟಲೆ ಕಾಲುನಡಿಗೆಯಿಂದಲೇ ಗುಂಪು ಗುಂಪಾಗಿ ಪ್ರವಾಸ 
ತಿತ್ರಿದ್ದರು. ಈ ಶತಮಾನದ ಆದಿಭಾಗದಲ್ಲಿಯೂ ಈ ರೀತಿಯ ಪ್ರವಾಸವೇ 
ತವಾಗಿತ್ತು. ಸ್ವಾತಂತ್ರ್ಯಾನಂತರ ಸಾರಿಗೆ ವ್ಯವಸ್ಥೆಯಲ್ಲಿ ಬಹಳಷ್ಟು ಸುಧಾರಣೆ 
ದ್ರರಿಂದ ಪ್ರಯಾಣಕ್ಕೆ ಆತಂಕಗಳು ಕಡಿಮೆಯಾದವು. ಪ್ರವಾಸದ ಕಾಲಾವಧಿಯೂ 


ಪ್ರಾಚೀನ ಕಾಲದ ಪ್ರವಾಸಗಳು ಹೆಚ್ಚಾಗಿ ಯಾತ್ರಾ ಸ್ವರೂಪದವಾಗಿದ್ದವು. 
ಗಳನು ಸಂದರ್ಶಿಸುವುದು ಜೀವನದ ಒಂದು ಭಾಗವೆಂದು ಆ ಕಾಲದ ಜನರು 
ೆ ” ಷ್ಠ 


೧೬೦ ಕರ್ನಾಟಕ ಭಾರತಿ 


ಭಾವಿಸಿದ್ದರು. ಆನಂತರ ವ್ಯಾಪಾರವು ಪ್ರವಾಸಕ್ಕೆ ಒಂದು ಮಹತ್ವದ ಕಾರಣವಾಯಿತು. 
ಭಾರತಕ್ಕೆ ಬ್ರಿಟೀಷರು ಬಂದದ್ದು ಮೂಲತಃ ವ್ಯಾಪಾರದ ಉದ್ದೇಶದಿಂದ ಎಂಬುದೀಗ 
ಹಳೆಯ ಕಥೆ. ಭೌಗೋಲಿಕ ದೃಷ್ಟಿಯೂ ಅಂದರೆ ' ಹೊಸ ಹೊಸ ಭೂಪ್ರದೇಶಗಳನ್ನು' 
ಕಂಡುಹಿಡಿಯುವ ದೃಷ್ಟಿಯೂ ಪಾಶ್ಚಾತ್ಮರದೇ. 


ಭಾರತೀಯರಲ್ಲಿ ತೀರ್ಥಕ್ಷೇತ್ರ ಯಾತ್ರೆಗಳಲ್ಲಿ ವ್ಕಾಪಾರೋದ್ದಿಮೆಗಳ ದೃಷ್ಟಿಗಿಂತ 
ಭಿನ್ನವಾದ ಅನ್ವೇಷಣೆ ದೃಷ್ಟಿ ಮತ್ತು ಅಧ್ಯಯನ ದೃಷ್ಟಿ ಬೆಳೆದದ್ದು ಈ ಶತಮಾನದಲ್ಲಿಯೇ. 
ಅದು ಪಾಶ್ಚಾತ್ಮರ ಪ್ರೇರಣೆಯಿಂದ ಎಂದು ಹೇಳಬಹುದು. ದೇಶ ನೋಡು, ಕೋಶ 
ಓದು ' ಎಂಬ ಗಾದೆ ಕನ್ನಡದಲ್ಲಿದ್ದರೂ ಈ ಎರಡೂ ಬಗೆಯ ಸಾಹಸ ಮಾಡಿದ ಕನ್ನಡಿಗರ 
ಸಂಖ್ಯೆ ಇತ್ತೀಚಿನವರೆಗೆ ತೀರ ವಿರಳವಾಗಿತ್ತು. ಸ್ವಾತಂತ್ರ್ಯಪೂರ್ವದಲ್ಲಿ ಬೇರೆ ಬೇರೆ ಕಾರಣಗಳ 
ನಿಮಿತ್ತ ಆಗೊಬ್ಬರು ಈಗೊಬ್ಬರು ವಿದೇಶಕ್ಕೆ ಹೋಗಿದ್ದುದು ಕಂಡುಬರುತ್ತದೆ. 
ಅವರಲ್ಲಿ ಓದಲಿಕ್ಕೆಂದು ಹೋದವರೇ ಹೆಚ್ಚು ಜನ. ಗಾಂಧಿ, ನೆಹರು, ಅರವಿಂದ ಇತ್ಯಾದಿ 
ಮಹನೀಯರನ್ನು ಇಲ್ಲಿ ಹೆಸರಿಸಬಹುದು. 8016107 761೬7೧೨೮ ಎನ್ನುವುದು ಒಂದು ' 
ಅಗ್ಗಳಿಕೆಯೂ ಆಗಿತ್ತು. ಅದೇನೇ ಇರಲಿ, ಪ್ರವಾಸವು ಒಂದು ಹವ್ಕಾಸವಾಗಿ ಕಂಡುಬರುವುದು 
ಇತ್ತೀಚಿನ ದಿನಗಳಲ್ಲಿ. 


ಪ್ರವಾಸದ ಅನುಭವ, ನೋಡಿದ ಜನ-ಸ್ಥಳಗಳ ಪರಿಚಯ, ಸಾಂಸ್ಕೃತಿಕ ವಿಶೇಷತೆಗಳು 
ಕಲೆಯ ವೈಶಿಷ್ಟ್ಯ ಇತ್ಕಾದಿ ವಿಷಯಗಳನ್ನು ಕುರಿತು ಬರೆದ ಗ್ರಂಥ ಪ್ರವಾಸ ಕಥನವೆನಿಸುತ್ತದೆ. 
ಪ್ರವಾಸ ಸಾಹಿತ್ಯ ಸಾಮಾನ್ಯವಾಗಿ ಕಂಡ ದೃಶ್ಯಗಳ ವಿವರಣೆಯಿಂದ ಕೂಡಿರುತ್ತದೆ. 
ಡಾ. ವಿ. ಕೃ. ಗೋಕಾಕರು ಪ್ರವಾಸ ಸಾಹಿತ್ಯವನ್ನು ವ್ಯಾಖ್ಯಾನಿಸಿದ್ದು ಹೀಗೆ : '' ಪ್ರವಾಸ 
ಸಾಹಿತಿಯು ತಾನು ಕಂಡ ಜಗತ್ತನ್ನೆಲ್ಲ ಸ್ಪಷ್ಟವಾಗುವಂತೆ ತನ್ನ ಶಬ್ದ ಚಿತ್ರದಲ್ಲಿ ಮೂಡಿಸಬೇಕು. 
ಸ್ವಂತದ ದೃಷ್ಟಿಯನ್ನು ಆ ನವೀನ ದೃಷ್ಟಿಯ ಮೇಲೆ ಆರೋಪಿಸಿದ ರೀತಿಯು ಎಲ್ಲೆಡೆಗೆ 
ಸ್ಫುಟವಾಗಿರಬೇಕು. ಇದು ಸಾಧಿಸಿದಲ್ಲಿ ರಸಾನುಭವ, ಮನೋರಂಜನೆ, ಉಪಯುಕ್ತತೆ 
ಮೊದಲಾದ ಗುರಿಗಳೆಲ್ಲ ಸಫಲವಾಗುವವು " (ಸಮುದ್ರದಾಚೆಯಿಂದ ಪು. ೩ ) ಈ 
ವ್ಯಾಖ್ಯಾನದನ್ವಯ ಕನ್ನಡದಲ್ಲಿ ಬಂದ ಪ್ರವಾಸ ಸಾಹಿತ್ಯ ಕೃತಿಗಳು ಅವಲೋಕನೀಯ 
ವಾಗುತ್ತವೆ. ಒಂದು ವಿಶೇಷವೆಂದರೆ ಕನ್ನಡದಲ್ಲಿ ಡಾ. ಶಿವರಾಮ ಕಾರಂತ, ದಿನಕರ 
ದೇಸಾಯಿ, ರಾ. ಶಿ, ದೇ. ಜ. ಗೌ. ಜಿ. ಎಸ್‌. ಶಿವರುದ್ರಪ್ಪ, ರಾ. ಯ. ಧಾರವಾಡಕರ, 
ಕೃಷ್ಣಾನಂದ ಕಾಮತ, ಡಾ. ಗೊರೂರು ರಾಮಸ್ವಾಮಿ ಆಅಯ್ಕಂಗಾರ ಇತ್ಯಾದಿ ಲೇಖಕರು 
ತಮ್ಮ ಪ್ರವಾಸದ ಅನುಭವಗಳನ್ನು ಬರೆದಿರುವುದು. ಅದರಿಂದಾಗಿ ಕನ್ನಡದಲ್ಲಿ ಪ್ರವಾಸ 
ಸಾಹಿತ್ಯವೂ ಒಂದು ಪ್ರಕಾರವಾಗಿ ಬೆಳೆದುಬಂದಿತು. 


ಕನ್ನಡ ಪ್ರವಾಸ ಸಾಹಿತ್ಮವನ್ನೆಲ್ಲ ಎದುರಿಗಿಟ್ಟು ನೋಡಿದರೆ ದೇಸೀಯ (ಭಾರತದ 
ಅಥವಾ ಕನ್ನಡ ನಾಡಿನ ) ಪ್ರವಾಸಕ್ಕಿಂತ ವಿದೇಶಿ ಪ್ರವಾಸ ಕಥನವೇ ವಿಶೇಷವಾಗಿ ಬೆಳೆದದ್ದು 
ಕಂಡುಬರುತ್ತದೆ. ಸಂತೋಷದ ಸಂಗತಿಯೆಂದರೆ ಈಗ ತಿಳಿದ ಮಟ್ಟಿಗೆ ಕನ್ನಡದಲ್ಲಿ ಮೊದಲು 
ಪ್ರಕಟವಾದ ಪ್ರವಾಸ ಕಥನದ ಕೃತಿ ದಕ್ಷಿಣ ಭಾರತ ಯಾತ್ರೆ ' ಎಂಬುದು (೧೮೮೫) 
ಇದರ ಲೇಖಕರು ಸೂರಿ ವೆಂಕಟರಮಣ ಶಾಸ್ತ್ರಿಗಳು. 


ತ್ತ 
} 
? 
| 
| 


ಪ್ರವಾಸ ಸಾಹಿತ ೧೬೧ 


ಕನ್ನಡದಲ್ಲಿ ee ಪ್ರವಾಸ ಸಾಹಿತ್ಯವನ್ನು ಡಾ. ಎಸ್‌. ವಿದ್ಮಾಶಂಕರ ಅವರು 
ಸಮಗ್ರವಾಗಿ ಅವಲೋಕಿಸುವ ಪ್ರಯತ್ನ ಮಾಡಿರುವುದನ್ನು ಇಲ್ಲಿ ನೆನೆಯಬಹುದು. 
ಪ್ರವಾಸೋದ್ಯಮ ಹಾಗೂ ಕನ್ನಡದಲ್ಲಿ ಪ್ರವಾಸ ಸಾಹಿತ್ಮ ' (೧೯೯೧) ಎಂಬ ಅವರ ಕೃತಿ 
ತುಂಬ ಅಭ್ಕಾಸಪೂರ್ಣವಾಗಿದೆ. ಅವರು ವಿಶ್ವಪರ್ಯಟನ ಸಾಹಿತ್ಯ, ಬಿಡಿ ಬಿಡಿ ದೇಶಗಳ 


. ಪ್ರವಾಸ ಸಾಹಿತ್ಯ. ಭರತಖಂಡದ ಪ್ರವಾಸ ಸಾಹಿತ್ಯ, ತೀರ್ಥಯಾತ್ರಾ ಸಾಹಿತ್ಯ, ಕರ್ನಾಟಕ 


ಪ್ರವಾಸ ಸಾಹಿತ್ಯ ಮತ್ತು ಅನುವಾದ ಪ್ರವಾಸ ಸಾಹಿತ್ಯವೆಂದು ಆರು ವಿಧವಾಗಿ ವಿಂಗಡಿಸಿ 
ಸಮೀಕ್ಷೆ ಮಾಡಿದ್ದು ನಿಜಕ್ಕೂ ಮೆಚ್ಚುವಂತಹದಾಗಿದೆ. ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ 
ಮಾಹಿತಿಯೂ ಉಪಯುಕ್ತವಾಗಿದೆ. ಸುಮಾರು ಮೂರುವರೆ ನೂರು ಪುಟಗಳ ಅವರ ಗ್ರಂಥ 
ಕನ್ನಡದಲ್ಲಿಯ ಪ್ರವಾಸ ಸಾಹಿತ್ಯದ ಎಲ್ಲ ಮಗ್ಗಲುಗಳನ್ನು ಪರಿಚಯಿಸಿಕೊಡುತ್ತದೆ. 


ಪ್ರಸ್ತುತದಲ್ಲಿ ಕನ್ನಡದಲ್ಲಿಯ ಪ್ರವಾಸ ಸಾಹಿತ್ಯವನ್ನು ಮೂರು ಹಂತಗಳಲ್ಲಿ 
ಗುರುತಿಸಬಹುದೆನಿಸುತ್ತದೆ. ೧ ಕನ್ನಡ ನಾಡಿನ ಪ್ರವಾಸ ಸಾಹಿತ್ಯ, ೨ ಭಾರತದ ಪ್ರವಾಸ 
ಸಾಹಿತ್ಯ, ೩ ವಿದೇಶ ಪ್ರವಾಸ ಸಾಹಿತ್ಯ. 


ಕನ್ನಡ ನಾಡಿನ ಪ್ರವಾಸ ಸಾಹಿತ್ಯವೆಂದರೆ ಕರ್ನಾಟಕದಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳ 
ಸಂದರ್ಶನದ ಸಾಹಿತ್ಯ. ಈ ಸಾಹಿತ್ಕ ವಿಪುಲವಾದದ್ದೇನೂ ಆಗಿಲ್ಲ. ನಿಜವಾಗಿ ಪ್ರವಾಸ ಮಾಡಿ 
ಬರೆದ ಕೃತಿಗಳು ಕೆಲವಾದರೆ, ಅಧ್ಯಯನದಿಂದ ಸ್ಥಳ ಪರಿಚಯ ಮಾಡಿಕೊಟ್ಟ ಕೃತಿಗಳು 
ಹಲವಾಗಿವೆ. ವಿ. ಸೀ. ಅವರ `' ಪಂಪಾಯಾತ್ರೆ' ಒಂದು ಸೊಗಸಾದ ಪ್ರವಾಸಕಥನ. 
ವಿಜಯನಗರದ ರಾಜಧಾನಿ, ಭಗ್ನಾವಶೇಷಗಳ ಕುರುಹಾದ ಹಂಪಿಯ ದರ್ಶನವನ್ನು ಈ ಕೃತಿ 
ಅರ್ಥಪೂರ್ಣವಾಗಿ ಮಾಡಿಕೊಡುತ್ತದೆ. '' ಎಂತಹ ಕಲಾಪ್ರೇಮಿಯಾಗಲಿ ಎಂತಹ ಇತಿಹಾಸ 
ಪ್ರೇಮಿಯಾಗಲಿ ಎಂತಹ ರಸಾಭಿಜ್ಞನಾಗಲಿ ' ಪಂಪಾಯಾತ್ರೆ 'ಯ ಪಠನಾನಂತರದಲ್ಲಿ ಹೊಸ 
ಒಂದು ಸಂಸ್ಕೃತಿಯ ಕಾಂತಿಯಿಂದ ದೀಪ್ತವುಳ್ಳ ಮನಸ್ಸುಳ್ಳವನಾಗುತ್ತಾನೆ ಎನ್ನುವುದರಲ್ಲಿ 
ಯಾವ ಸಂಶಯವೂ ಇಲ್ಲ '' ಎಂದು ಪ್ರೊ. ಎಸ್‌. ವಿ. ಪರಮೇಶ್ವರ ಭಟ್ಟರು ನುಡಿದದ್ದು 
`ಪಂಪಾಯಾತ್ರೆ 'ಗೆ ಹಿಡಿದ ಕನ್ನಡಿಯಾಗಿದೆ. ಹಂಪೆಯ ಹಿಂದಿನ ವೈಭವವನ್ನು ಅದರ 
ಸಾಂಸ್ಕೃತಿಕ ಔನ್ನತ್ಯವನ್ನು ತಿಳಿಸುವದರ ಜೊತೆಗೆ ಇಂದಿನ ದುರ್ದೆಸೆಯನ್ನು ಹೃದಯಂಗಮವಾಗಿ 
ಚಿತ್ರಿಸುವ ಈ ಕೃತಿ ಒಂದು ಕಾಲದಲ್ಲಿ ತುಂಬ ಪ್ರಸಿದ್ಧಿ ಯನ್ನು ಪಡೆದಿತ್ತು. ಇಂದಿಗೂ 


' ಅದೊಂದು ವಿಶಿಷ್ಟ ಕೃತಿಯೇ ಆಗಿದ್ದು, ವಿ. ಸೀ. ಅವರ ಭಾವಗೀತದ ಸಂವೇದನೆಯಿಂದ 


ಅದು ಓದುಗರನ್ನು ಸೆರೆಹಿಡಿಯುತ್ತದೆ. 


ಮಾನ್ವಿ ನರಸಿಂಹರಾವ್‌ರ `ಕನ್ನಡಯಾತ್ರೆ' . ಮ. ನ. ಮೂರ್ತಿಯವರ ನಮ್ಮ 
ಪ್ರವಾಸ ', ಕೆ.ಬಿ. ಪ್ರಭು ಪ್ರಸಾದರ ದೇಗುಲಗಳ ದಾರಿಯಲ್ಲಿ', ಗುಂಡ್ಮಿ ಚಂದ್ರಶೇಖರ 


ಐತಾಳರ ` ಸೌಂದರ್ಯದ ಸಾನ್ನಿಧ್ಯದಲ್ಲಿ ' ಇತ್ಯಾದಿ ಕೃತಿಗಳು ಕನ್ನಡ ನಾಡಿನ ಸಂಸ್ಕೃತಿ, 


ಕಲೆಗಳನ್ನು ಸಾರ್ಥಕವಾಗಿ ಪರಿಚಯಿಸಿಕೊಡುತ್ತ ವೆ. ಕೆ. ಬಿ. ಪ್ರಭುಪ್ರಸಾದರ ಕಾವ್ಕಾತ್ಮಕವಾದ 
ಭಾಷೆ, ಐತಾಳರ ಶಿಲ್ಪಕಲಾ ವೈಭವದ ವರ್ಣನೆ ನಮ್ಮನ್ನು ಮೈಮರೆಸುತ್ತ ವೆ. ಕನ್ನಡ ನಾಡಿನ 
ವಿವಿಧ ಪ್ರದೇಶಗಳನ್ನು ಪ್ರವಾಸಿಗಳಿಗೆ ಕೈಪಿಡಿಯಾಗುವಂತೆ ಅನೇಕ ಸ್ಥಳ ಪರಿಚಯದ 
ಗ್ರಂಥಗಳೂ ಬಂದಿವೆ. ಆದರೆ ಅವೆಲ್ಲ ನೇರವಾದ ಪ್ರವಾಸ ಕಥನಗಳಲ್ಲ. 


೧೬೨ ಕರ್ನಾಟಕ ಭಾರತಿ 


ಭಾರತದ ವಿವಿಧ ಸ್ಥಳಗಳನ್ನು ಸಂದರ್ಶಿಸಿ ಬರೆದ ಪ್ರವಾಸ ಕಥನಗಳು ಕನ್ನಡಿಗರಿಗೆ 


ಹೊಸ ಅನುಭವವನ್ನು ನೀಡುತ್ತವೆ. ಶಿವರಾಮ ಕಾರಂತರ ' ಅಬೂವಿನಿಂದ ಬರಾಮಕ್ಕೆ' 
ಸಿದ್ಧವ್ವನಹಳ್ಳಿ' ಕೃಷ್ಣ ಶರ್ಮರ `ವರ್ಧಾಯಾತ್ರೆ,' ಕೃಷ್ಣಾನಂದ ಕಾಮತರ ವಂಗದರ್ಶನ', 
ಮಿರ್ಜಿ ಅಣ್ಣಾರಾಯರ `ನಾನು ಕಂಡ ನಾಡು ', ಗುರುನಾಥ ಜೋಶಿಯವರ "ಕಾಶ್ಮೀರ 
ಪ್ರವಾಸ' ಮುಂತಾದವುಗಳು ಅವಲೋಕನೀಯವಾಗಿವೆ. ಶಿವರಾಮ ಕಾರಂತರು ವಾಸ್ತು 
ಶಿಲ್ಪದಲ್ಲಿ ಆಸಕ್ತರು. ಹಾಗೆಯೇ ಚಿತ್ರ, ಸಂಗೀತ, ನೃತ್ಯ ಇತ್ಯಾದಿ ಕಲೆಗಳಲ್ಲಿ ತುಂಬ ಅಭಿರುಚಿ 
ಯುಳ್ಳವರು. ಅವರ ಪ್ರವಾಸದ ಪ್ರಮುಖ ಉದ್ದೇಶವೇ ಕಲಾಭ್ಯಾಸ. ಹೀಗಾಗಿ ಅವರ 
ಕೃತಿಯಲ್ಲಿ ಕಲೆಯ ಪರಿಚಯ ಇದ್ದೇ ಇರುತ್ತದೆ. ' ಜೊತೆಗೆ ನಿಸರ್ಗ ಪ್ರೀತಿ, ಜೀವನ 
ಪ್ರೀತಿಗಳು ಸಮ್ಮಿಳಿತವಾಗಿ ಬರುವುದರಿಂದ ಇಡೀ ಕೃತಿ ಲವಲವಿಕೆಯನ್ನು ಹುಟ್ಟಿಸುತ್ತದೆ. 
ಪ್ರಸ್ತುತ ಪ್ರವಾಸಕಥನದಲ್ಲಿ ಆತ್ಮೀಯವಾದ ನಿರೂಪಣೆಯಿರುವುದಕ್ಕೆ ಅವರ ಸಹ ಪ್ರವಾಸಿ 
ಮಿತ್ರ ಶ್ರೀಪತಿಯವರ ಹಾಸ್ಕ ಉಕ್ಕಿಸುವ ನಡವಳಿಯೂ ಒಂದು ಕಾರಣವಾಗಿದೆ. ಹಾಗೆ 
ನೋಡಿದರೆ ಕಾರಂತರು ಗಂಭೀರ ಚಿಂತಕರಾಗಿರುವಂತೆ ವಿನೋದಪ್ರಿಯರೂ ಆಗಿರುವುದು 
ಗಮನಿಸತಕ್ಕ ಅಂಶವಾಗಿದೆ. ಭಾರತದ ಬಹುಪ್ರದೇಶವನ್ನು ಸಂದರ್ಶಿಸಿದ ಕಾರಂತರು ಅಬೂ, 
ಅಜ್ಮೀರ, ದಿಲ್ಲಿ, ಸಿಮ್ಹಾಗಳನ್ನು, ಆಗ್ರಾ, ಕಾಶಿ, ಜಯಪುರಗಳನ್ನು ತೋರಿಸುವುದರ ಜೊತೆಗೆ 
ಕಲಕತ್ತೆಯಂಥ ಮಹಾನಗರದ ಪರಿಚಯವನ್ನೂ ಮಾಡಿಕೊಡುತ್ತಾರೆ. 


ಸಿದ್ಧವ್ವನಹಳ್ಳಿ ಕೃಷ್ಣಶರ್ಮರ ' ವರ್ಧಾಯಾತ್ರೆ' ಒಂದು ಸೀಮಿತವಾದ ಉದ್ದೇಶ 


ವನ್ನು ಹೊಂದಿದೆ. ವರ್ಧಾ ಗಾಂಧೀಜಿಯ ಆಶ್ರಮದ ನಿಮಿತ್ತ ಪ್ರಸಿದ್ಧವಾದ ಸ್ಥಳ. ವಿಶೇಷ , 
ವಾಗಿ ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಹೊಸ ಆಯಾಮ ನೀಡಲು ಗಾಂಧೀಜಿ ವರ್ಧಾ ಆಶ್ರಮದ 


ಮೂಲಕ ಯತ್ನಿಸಿದರು. ವೃತ್ತಿಮೂಲ ಶಿಕ್ಷಣದ ಹೊಳಹು ಮೂಡಿದ್ದು ಇಲ್ಲಿಯೇ. ಅಲ್ಲಿ 
ಒಂದು ತರಬೇತಿ ಕೇಂದ್ರವೂ ಇದೆ. ಸಿದ್ದವ್ವನಹಳ್ಳಿ ಕೃಷ್ಣಶರ್ಮರು ಗಾಂಧೀಜಿಯವರ 
ಅನುಯಾಯಿಗಳಲ್ಲಿ ಒಬ್ಬರು. ಆದ್ದರಿಂದ ವರ್ಧಾ ಆಶ್ರಮದ ಜೀವನವನ್ನು ಕಣ್ಣಿಗೆ ಕಟ್ಟು 
ವಂತೆ ನಿರೂಪಿಸುತ್ತಾರೆ. ಇದು ಪ್ರವಾಸ ಪರಿಚಯವೆನ್ನುವುದಕ್ಕಿಂತ ಸ್ಹಳಪರಿಚಯವೆನ್ನುವುದು 
ಹೆಚ್ಚು ಸಮಂಜಸ. ಕೃಷ್ಣಾನಂದ ಕಾಮತರ ` ವಂಗದರ್ಶನ'ವೂ ಒಂದು ನಿರ್ದಿಷ್ಟ ಪ್ರದೇಶದ 
ಪರಿಚಯ ಮಾಡಿಕೊಡುತ್ತಿದ್ದರೂ ಸಿದ್ಧವ್ವನಹಳ್ಳಿ ಕೃಷ್ಣಶರ್ಮರ ವಸ್ತುವಿಗಿಂತ, ಇಲ್ಲಿಯ 
ವಸ್ತು ವ್ಯಾಪಕವಾಗಿದೆ. 'ಇದು ಕಾರಂತರಂತೆ ನಿಸರ್ಗ ಮತ್ತು ವಾಸ್ತುಶಿಲ್ಪದಂಥ ಕಲೆಗಳನ್ನಾಗಲಿ, 
ಸಿ. ಕೃಷ್ಣಶರ್ಮರಂತೆ ಗಾಂಧೀಜಿಯ ಬದುಕು ಸಿದ್ದಾಂತಗಳನ್ನಾಗಲಿ ಗಮನಿಸುವುದಿಲ್ಲ. 
ಬಂಗಾಲದ ಜನಜೀವನ, ರಾಜಕೀಯ ಸಂಘರ್ಷ ಇತ್ಯಾದಿಗಳನ್ನು ಚಿತ್ರಿಸುತ್ತದೆ. ನಕ್ಸಲೀಯರ 
ಚಟುವಟಿಕೆ, ಕಮ್ಮುನಿಷ್ಟರ ತೀವ್ರತರವಾದ ಚಳುವಳಿಗಳು ಇಲ್ಲಿ ವಿಶೇಷ ಸ್ವಾನವನ್ನು 
ಪಡೆದಿವೆ. ರವೀಂದ್ರರ ಶಾಂತಿನಿಕೇತನದ ಬಗ್ಗೆ, ರಾಮಕೃಷ್ಣ ಪರಮಹಂಸರ ದಕ್ಷಿಣೇಶ್ವರದ 
ಬಗ್ಗೆ ನಮಗೆ ತಿಳಿದು ಬರುವುದು ತೀರ ಅಲ್ಪವೇ. " ಪಶ್ಚಿಮ ಬಂಗಾಲದ ರಾಜಕೀಯ 
ಸಾಮಾಜಿಕ ಜೀವನದ ಅಧ್ಯಯನವೇ ಈ ಕೃತಿಯಲ್ಲಿ ಪ್ರಧಾನವಾಗಿ ಬಂದಿರುವುದರಿಂದ, 
ಇದನ್ನು ಪ್ರವಾಸ ಕಥನವೆಂದು ಕರೆಯುವುದು ಎಷ್ಟರಮಟ್ಟಿಗೆ ಸರಿ ? " ಎಂದು ಪ್ರಶ್ನೆ 
ಎತ್ತಿದ್ದಾರೆ, ಡಾ. ಎಸ್‌. ವಿದ್ಯಾಶಂಕರ. ಆದ್ದರಿಂದ ಇದು ಸಾಮಾಜಿಕ ಜೀವನದ ಅಧ್ಯಯನಕ್ಕೆ 
ಸಂಬಂಧಿಸಿದ ಕೃತಿಯಾಗಿ ಉಳಿಯುತ್ತದೆ. 


ಪ್ರವಾಸ ಸಾಹಿತ್ಯ ಹ ೧೬೩ 


ಕೃಷ್ಣಾನಂದ ಕಾಮತರ 'ಕಾಲರಂಗ ' ಎಂಬ ಇನ್ನೊಂದು ಕೃತಿಯೂ ಇದೆ. ಅದು 
ಕೂಡ ಪ್ರವಾಸಕಥನವೇ ಆಗಿದ್ದು ಮಧ್ಯಪ್ರದೇಶವನ್ನು ವಿವರವಾಗಿ 'ಪರಿಚಯಿಸುತ್ತದೆ. 
ಹಲವು ವಿಷಯಗಳನ್ನು ಕೈಗೆಟಗಿಸಿಕೊಂಡು ಮಧ್ಮಪ್ರದೇಶದ ಸಮಗ್ರವಾದ ಹಾಗೂ 
ಸ್ಪಷ್ಟವಾದ ಚಿತ್ರವನ್ನು ಕೊಡಲು ಕಾಮತರು ಈ ಕೃತಿಯಲ್ಲಿ ಯತ್ನಿಸಿದ್ದು ಗಮನಾರ್ಹವಾಗಿದೆ. 
`ಕಾಲರಂಗ 'ದಲ್ಲಿ ಉಲ್ಲೇಖನಾರ್ಹವಾದ ಹಲವು ಅಂಶಗಳಿವೆ. ಮಧ್ಯಪ್ರದೇಶದ ಜನಜೀವನ, 
ಶಿಕ್ಷಣ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ರಾಜಕಾರಣ ಇತ್ಯಾದಿಗಳನ್ನು ಒಳಗೊಂಡಿರುವ ಈ ಕೃತಿ 
ಹಲವು ದೃಷ್ಟಿಯ ಅಧ್ಮಯನಗಳಿಗೆ ಮಾರ್ಗಮಾಡಿಕೊಡುತ್ತದೆ. ಇಂಗ್ಲೀಷ ಕವಿ ವೆರಿಯರ್‌ 
ಎಲ್ವಿನ್‌ ಮಧ್ಯಪ್ರದೇಶದ ಆದಿವಾಸಿ ಜನಾಂಗದೊಂದಿಗೆ ನಿಂತು ಮಾಡಿದ ಅಧ್ಯಯನ, 
ಮಧ್ಯಪ್ರದೇಶದ ಪ್ರಾಣಿಪ್ರಪಂಚ, ಕಲಾಕಾರರು, ಖುಜುರಾಹೊ ಕಾಮಿನಿಯರು, ಮೂರ್ತಿ 
ಕಾರರು ಇತ್ಯಾದಿ ಇತ್ಕಾದಿ ವಿಷಯಗಳ ಪರಿಚಯದಲ್ಲಿ ಸಂಶೋಧನಾತ್ಮಕ ಅಧ್ಯಯನವೂ 
ಇದೆ, ವಿಮರ್ಶಾತ್ಮಕ ವಿಶ್ಲೇಷಣೆ ಮತ್ತು ಕಾದಂಬರಿ ತರಹದ ನಿರೂಪಣೆಗಳೂ ಇವೆ. 
ಉದಾಹರಣೆಗಾಗಿ ಬಾರಸೂರ ಹಳ್ಳಿಯಲ್ಲಿ ಕಂಡ ಪ್ರಾಚೀನ ದೇವಾಲಯಗಳ ಪರಿಚಯವನ್ನು 
ಗಮನಿಸಬಹುದು : ``ಊರತುಂಬ ಶಿಲ್ಪಗಳು, ದೇವಾಲಯಗಳು ಇವೆಯೆಂದು ಎಲ್ಲರೂ 
ಒಪ್ಪಿದರೂ, ಅವುಗಳ ಬಗ್ಗೆ ಖಚಿತವಾದ ಮಾಹಿತಿ ಯಾರಿಂದಲೂ ಪಡೆಯಲಾಗಲಿಲ್ಲ. 
ಹೀಗಾಗಿ ಹಳ್ಳಿಗನೊಬ್ಬನನ್ನು ಮಾರ್ಗದರ್ಶಕನನ್ನಾಗಿ ಪಡೆದು ಹೊರಟೆ. ಹಾಳುಬಿದ್ದ 
ಚಿಕ್ಕದೇವಾಲಯದ ಪ್ರಾಕಾರದ ಮೇಲೆ ಒಂದೆರಡು ಕಾಮಕ್ರೀಡೆಯ ಶಿಲ್ಪಗಳಿದ್ದರೂ 
ಅವುಗಳಲ್ಲಿ ಅಶ್ಲೀಲವೆಂದು ತೋರುವಂತಹದು ಏನೂ ಇರಲಿಲ್ಲ. ಗುಡಿಯ ಬಳಿ ಪೌಳಿಯಲ್ಲಿ 
ಎಲ್ಲ ಕಡೆಯಿಂದಲೂ ತಂದು ರಾಶಿ ಹಾಕಿದ ಶಿಲ್ಪಗಳಿವೆ. ಅವು ವೈಶಿಷ್ಟೃಪೂರ್ಣವಾಗಿದ್ದು 
ರಚನೆಯಲ್ಲಿ ದಕ್ಷಿಣ ಸಂಪ್ರದಾಯದ ಛಾಯೆ ಎದ್ದುಕಾಣಿಸುತ್ತಿತ್ತು. "ಮಾಮಾ -ಭಾಚಾ 
ದೇವಾಲಯಗಳು ಒಂದು ಕಾಲ ಜೋಡಿಯಾಗಿ ನಿಂತರೂ, ಇಂದು ಮಾಮಾ ದೇವಾಲಯ 
ಸಂಪೂರ್ಣ ನಾಶವಾಗಿ, ಅದರಲ್ಲಿಯ ಪೂಜಾವಿಗ್ರಹ ಹತ್ತಿ ರದ ಕೆರೆಯಲ್ಲಿದೆಯಂತೆ. ಭಾಚಾ 
ದೇವಸ್ಥಾನ ಮಾತ್ರ ತನ್ನ ಅಸ್ತಿತ್ವ ಕಾದುಕೊಂಡಿದೆ. ಅದನ್ನು ನೋಡಿದಾಗ ಬಾದಾಮಿ ಚಾಲುಕ್ಕರ 
ಪಟ್ಟದಕಲ್ಲಿನ ವಾಸ್ತುಶಿಲ್ಪ ಕಣ್ಣೆದುರಿಗೆ ಬರುತ್ತ ದೆ. ಮೆಟ್ಟಲ ಹತ್ತಿರ ನಿಲ್ಲಿಸಿದ ಶಿಲಾಶಾಸನ 
ಹಳೆ ಕನ್ನಡ ಲಿಪಿಯಲ್ಲಿ ಇದ್ದ ದ್ದು ನೋಡಿ, ನಮ್ಮವರು ಇಲ್ಲಿಯೂ ತಮ್ಮ ವಿಜಯಪತಾಕೆ 
ಹಾರಿಸಿದ್ದರೆಂದು ತಿಳಿದು ಹೆಮ್ಮೆಯೆನಿಸಿತು. ಹಾಳುಬಿದ್ದ ಶಿವಾಲಯದ ಕಂಬಗಳೂ ದಕ್ಷಿಣ 
ಶೈಲಿಯನ್ನು ನೆನಪಿಗೆ ತರುತ್ತವೆ.... ಇನ್ನೊಂದು ದೇವಾಲಯದಲ್ಲಿ ಕಡಲೆ ಮತ್ತು ಸಾಸಿವೆಕಾಳು 
ಗಣಪತಿಯನ್ನು ಹೋಲುವಂತಹ ಬೃಹತ್‌ ಕೃತಿಗಳನ್ನು ಕಟೆದು ನಿಲ್ಲಿಸಲಾಗಿದೆ. ಗಣೇಶನ 
ನೂರಾರು ಭಂಗಿಗಳನ್ನು ಶಿಲ್ಪದಲ್ಲಿ ನೋಡಬೇಕಿದ್ದರೆ ಬಾರಸೂರಿಗೆ ಬರಬೇಕು. ಹಿಂದೆ ಕಟ್ಟಿದ 
ದೇವಾಲಯಗಳು ನಾಶವಾದ್ದರಿಂದ ಮನೆಯಂತಹ ಕಟ್ಟ ಡದಲ್ಲಿ ಲಕ್ಷ್ಮೀ, ವಿಷ್ಣು, ಮಹಿಷಾ 
ಸುರ ಮರ್ದಿನಿಯರ ಮೂರು ಭವ, ವಿಗ್ರಹಗಳನ್ನು ಇಟ್ಟಿದ್ದಾ ರೆ. ಅಲ್ಲದೆ ಹೊರಾಂಗಣದಲ್ಲಿ 
A ಚಿಕ್ಕ ದೊಡ್ಡ ಅನೇಕ ವಿಗ್ರಹಗಳನ್ನು ಒಟ್ಟಿದ್ದಾರೆ. ಇವುಗಳನ್ನೇ ಆಳವಾಗಿ ಅಭ್ಯಸಿಸಿ, 
.. ಗ್ರಂಥವೊಂದನ್ನು ಬರೆದರೆ, ಯಾವ ವಿಶ್ವವಿದ್ಯಾಲಯವೂ ಡಾಕ್ಟರೇಟ ಪದವಿ ಕೊಡುವಷ್ಟು 
ವಿಷಯ ಸಂಗ್ರಹವಿದೆ. ' ಹೀಗೆ ಕೃಷ್ಣಾನಂದ ಕಾಮತರ ಪ್ರವಾಸ ಕಥನ ಮೌಲಿಕ ವಿಷಯ 
ಗಳನ್ನು ನಿರೂಪಿಸುವುದರಲ್ಲಿ ತನ್ಮ 'ಯವಾಗಿರುವುದರಿಂದ ಓದುಗನನ್ನು ಮೈಮರೆಸುತ್ತದೆ ; 


ಆತನ ಜ್ಞಾನದ ಕ್ಷಿತಿಜವನ್ನು ವಿಸ್ತರಿಸುತ್ತ ದೆ. 


೧೬೪ ೬ ಕರ್ನಾಟಕ ಭಾರತಿ 


ಕನ್ನಡದ ಹಿರಿಯ ಲೇಖಕರಲ್ಲೊಬ್ಬರಾದ ಸ. ಸ. ಮಾಳವಾಡರ ಸಂಚಾರ 
ಸಂಗಮ ' ಕರ್ನಾಟಕ, ಭಾರತ ಹಾಗೂ ವಿದೇಶಗಳ ಪರಿಚಯವನ್ನು ಭಾಗಶಃ ಮಾಡಿ 
ಕೊಡುತ್ತದೆ. ಕು. ಶಿ. ಹರಿದಾಸಭಟ್ಟರ 'ಜಗದಗಲ 'ವೂ ಇದೇ ಮಾದರಿಗೆ ಸೇರಿದುದು. 
ಮಾಳವಾಡರು ಸಾಹಿತ್ಯಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಸಣಿಕ ದೃಷ್ಟಿಯಿಂದ ತಮ್ಮ ಪ್ರವಾಸ ಕಥನ 
ಬರೆದಿದ್ದರೆ, ಹರಿದಾಸಭಟ್ಟರು ಆ ಎಲ್ಲ ದೃಷ್ಟಿಗಳ ಜೊತೆಗೆ ಸಾಮಾಜಿಕ, ಆರ್ಥಿಕ 
ದೃಷ್ಟಿಕೋನದಿಂದಲೂ ಪ್ರದೇಶಗಳನ್ನು ನೋಡಿದ್ದಾರೆ. 


ಯಾತ್ರಾರ್ಥಿಗಳಾಗಿ ಭಾರತದ ಪುಣ್ಮಕ್ಷೇತ್ರಗಳನ್ನು ಸಂದರ್ಶಿಸಿದವರು ಬರೆದ ಪ್ರವಾಸ 
ಕಥನಗಳಲ್ಲಿ ಶ್ರದ್ಧೆ ಮುಖ್ಯವಾಗಿರುವಂತೆ, ಮಾನವ ಸಹಜವಾದ ಕುತೂಹಲ ನೋಟಗಳೂ 
ಇವೆ. ಸ್ವಾಮಿ ಸೋಮನಾಥಾನಂದರ 'ಹೈಮಾಚಲ ಸಾನ್ನಿಧ್ಯದಲ್ಲಿ ', ' ಅಮರನಾಥ 
ಯಾತ್ರೆ 'ಗಳಲ್ಲಿ ಪವಿತ್ರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಚರಿತ್ರೆ, ಸ್ಥಳ ಪುರಾಣಗಳ ವಿವರಣೆಯಿರು 
ವಂತೆ ಹಿಮಾಲಯ ಪರ್ವತದಂಥ ಸ್ಥಳಗಳ ಕಾವ್ಮಮಯವಾದ ವರ್ಣನೆಯೂ ಇದೆ. ಕುವೆಂಪು 
ಬರೆದಂತೆ ಇವು 'ಪವಿತ್ರಯಾತ್ರೆಯ ತೀರ್ಥಸಾಹಿತ್ಕ '. ಸ್ವಾಮಿ ಜ್ಞಾನಾನಂದರ ಕೈಲಾಸ - 
ಮಾನಸ- ಸರೋವರ ಯಾತ್ರೆ ' ಕೂಡ ತೀರ್ಥ ಸಾಹಿತ್ಯದಲ್ಲಿ ಸಮಾವೇಶಗೊಳ್ಳುವ ಕೃತಿ. 
ಜಿ. ಎ. ನರಸಿಂಹಮೂರ್ತಿಯವರ ' ಆಸೇತು ಹೀಮಾಚಲಯಾತ್ರೆ ' ಭಾರತದ ಮಹತ್ವದ 
ತೀರ್ಥಕ್ಷೇತ್ರಗಳ ಪರಿಚಯ ಮಾಡಿಕೊಡುವುದರೊಂದಿಗೆ ಪ್ರಯಾಣಕ್ಕೆ ಅಗತ್ಯವಿರುವ ಹಲವು 
ಸಲಹೆಗಳನ್ನು ನೀಡುತ್ತದೆ. ಭೌಗೋಲಿಕ ಕ್ಷೇತ್ರಮಾನವನ್ನು ತಿಳಿಸಿಕೊಡುತ್ತದೆ. ಅಲ್ಲಿರುವ 
ನಕಾಶೆ ತುಂಬ ಉಪಯುಕ್ತವೂ ಆಗಿದೆ. ಹೀಗಾಗಿ ಇದು ಪ್ರವಾಸಿಗರಿಗೆ ಒಂದು ಮಾರ್ಗದರ್ಶಕ 
ಕೈಪಿಡಿಯಾಗಿ ನಿಲ್ಲುತ್ತದೆ. 


ಶ್ರೀಮತಿ ಶಾಂತಾದೇವಿ ಮಾಳವಾಡರ ` ಶ್ರೀಗಿರಿಯಿಂದ ಹಿಮಗಿರಿಗೆ ' ಕರ್ನಾಟಕದ 
ಬಾದಾಮಿ, ಮಹಾಕೂಟ, ಐಹೊಳೆಗಳನ್ನಲ್ಲದೆ ಮಹಾರಾಷ್ಟ್ರದ ಭಾರತದ ಇತರೆಡೆಗಳಲ್ಲಿಯ 
ಶ್ರೀಶೈಲ, ಶ್ರೀನಗರ ಇತ್ಯಾದಿಗಳನ್ನು ಪರಿಚಯಿಸುತ್ತದೆ. 


ಕನ್ನಡದ ಮಹತ್ವದ ಕವಿಗಳಲ್ಲೊಬ್ಬರಾದ ಡಾ. ಜಿ. ಎಸ್‌. ಶಿವರುದ್ರಪ್ಪನವರ 
"ಗಂಗೆಯ ಶಿಖರಗಳಲ್ಲಿ " ಯಾತ್ರಾ ಸ್ಥಳಗಳನ್ನೇ ಪರಿಚಯಿಸುತ್ತಿದ್ದರೂ ಭಾವುಕತೆಯನ್ನು 
ಮೀರಿದ, ವೈಚಾರಿಕತೆಯ ಮೇಲೆ ಒತ್ತುಕೊಟ್ಟಿರುವ, ಕವಿತ್ವದ ಸಂವೇದನಾಶೀಲತೆಯಿಂದ 
ಕೂಡಿದ ಒಂದು ವಿಶಿಷ್ಟ ಪ್ರವಾಸಕಥನವಾಗಿದೆ. ಪೌರಾಣಿಕ, ಸಾಹಿತ್ಮಿಕ ದಾಖಲೆಗಳನ್ನೆಲ್ಲ 
ತಿರುವಿ ಹಾಕುತ್ತ, ಭೌಗೋಲಿಕ ಲೆಕ್ಕಾಚಾರಗಳನ್ನು ಗಮನಿಸುತ್ತ ಗಂಗೋತ್ರಿಯನ್ನು 
ಚಿತ್ರೀಕರಿಸಿದ್ದು ಅಪ್ಕಾಯಮಾನವಾಗಿದೆ. ' `ಎರಡೂ ಕಡೆಗೆ ಬೃಹದಾಕಾರವಾಗಿ ಚಾಚಿಕೊಂಡ 
ಗಿರಿಶ್ರೇಣಿಗಳ ಮೇಲೆ ಸೊಂಪಾಗಿ ಬಿಸಿಲು ಹಬ್ಬಿಕೊಂಡಿತ್ತು. ನಿರಂತರವಾಗಿ ಗುಡುಗಿಕೊಂಡು 
ಹರಿಯುವ ಗಂಗೆಯ ಘೋಷವನ್ನಾಲಿಸುತ್ತಾ ಉತ್ತರದ ಎತ್ತರದ ಹಿಮಧವಳ ಶೃಂಗಗಳನ್ನು 
ವೀಕ್ಷಿಸುತ್ತಾ ಇರುವಾಗ, ಗಂಗೋತ್ರಿಯ ಶಿಖರ ಸಮುಚ್ಚಯಗಳು, ಒಂದರ ಜತೆಗೊಂದು 
ಸ್ಪರ್ಧಿಸುತ್ತಾ ಆಕಾಶವನ್ನು ರೇಖಿಸಿದ್ದವು. ಧೀರವಾದ ಆ ಮಹಾಪರ್ವತಗಳು, ಧ್ಯಾನದಲ್ಲಿ 
ತೊಡಗಿದ ದೇವತಾತ್ಮಗಳಂತೆ ಶೋಭಿಸುತ್ತಿದ್ದವು. ನಿರಭ್ರವಾದ ನೀಲಿಯ ಹಿನ್ನೆಲೆಯಲ್ಲಿ 
ಹಾಲ ಬಿಳಿಮಂಜಿನ ಶಿಖರಗಳನ್ನು ಚಾಚಿಕೊಂಡ ಏರಿಳಿತಗಳ ಮಧ್ಯ ಗಂಗೆ ಉಗಮಿಸುವ 


a a ್ಸ ್‌ ್ಪಂ್ಪಚಅ್ಮನ್ಮಾಾ ್‌ 


aac 


ಪ್ರವಾಸ ಸಾಹಿತ್ಯ ೧೬೫ 


ಶಿವಲಿಂಗ ಎಂಬ ಶಿಖರ, ಭಸ್ಕ್ಮೋದ್ಧೂಳಿತವಾದ ಶಿವನಂತೆ ಧ್ಕಾನಮಗ್ನವಾಗಿತ್ತು. ಆ 
ಶಿವಲಿಂಗ ಶಿಖರ, ಅಕ್ಕಪಕ್ಕದ ಮಹಾಪರ್ವತಾವಳಿಗಳು, ಇವುಗಳ ಕಡೆಯಿಂದ ಹರಿದು" 
ಬರುತ್ತಿದ್ದ ಗಂಗಾಪ್ರವಾಹವನ್ನು ನೋಡಿದರೆ, ಭಗೀರಥನ ತಪಸ್ಸಿಗೆ ಒಲಿದು ಹರನ 
ಜಟಾಜೂಟದಿಂದ ಗಂಗೆ ಇಳಿದು ಬಂದಳೆಂಬುದು ಒಂದು ಪುರಾಣ ಕಥೆಯಾಗದೆ, ಈ 
ಪುರಾಣದಾಚೆಯ ಪ್ರಾಚೀನ ವಾಸ್ತವವೇ ಆಗಿ ಪರಿಣಮಿಸಿತು. '" ಜಿ. ಎಸ್‌. ಎಸ್‌. ಅವರು 
ಪ್ರಕೃತಿ ವಿರಾಟ್‌ ದರ್ಶನವನ್ನು ಮಾಡಿಕೊಡುವಾಗ ರುದ್ರರಮಣೀಯತೆಗಳೆರಡನ್ನೂ 
ಸಾಂಗತ್ಕಗೊಳಿಸಿದ್ದು, ವಾಸ್ತವ ಸೌಂದರ್ಯಕ್ಕೆ ಪುರಾಣಕಲ್ಪನೆ ಹೇಗೆ ಬೆಸೆದುಕೊಂಡಿತೆಂದು 
ವಿವರಿಸಿದ್ದು, ಒಂದು ಸಾರೆ ನಮಗೂ ಗಂಗೆಯ ಶಿಖರಗಳನ್ನು ಕಾಣುವ ಹೆಬ್ಬಯಕೆಯನ್ನು 
ಹುಟ್ಟಿಸುತ್ತವೆ.  « | 


ಭಾರತದ ಪ್ರವಾಸ ಕಥನಗಳಲ್ಲಿ ಸಾಹಿತಿಕ ಅಧ್ಯಯನದ ಕೆಲವು ಕೃತಿಗಳು ಕನ್ನಡದಲ್ಲಿ 
ಬಂದಿದ್ದುದನ್ನು ಮರೆಯುವಂತಿಲ್ಲ. ಈ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡುವ ಯೋಜನೆ 
' ಯೊಂದನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ರೂಪಿಸಿಕೊಂಡಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ 
ಯಲ್ಲಿಯೂ ಇಂಥ ಒಂದು ಯೋಜನೆಯಿಲ್ಲದಿಲ್ಲ. ಕನ್ನಡ ಲೇಖಕರು ಹೊರ ರಾಜ್ಯಗಳಿಗೆ 
ಹೋಗಿ ಅಲ್ಲಿಯ ಸಾಹಿತ್ಕಿಕ ಸ್ವರೂಪ, ಬೆಳವಣಿಗೆ, ವಿಶೇಷತೆಗಳನ್ನು ಅಭ್ಯಸಿಸುವ ದೃಷ್ಟಿ 
ಹೊಂದಿದ ಈ ಯೋಜನೆಯ ಅಡಿಯಲ್ಲಿ ಕರ್ನಾಟಕ ಸಾಹಿತ್ಮ ಅಕಾಡೆಮಿ ಪ್ರತಿವರ್ಷವೂ 
ಐವರು ಲೇಖಕರನ್ನು ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸಿಕೊಡುತ್ತದೆ, ಜೊತೆಗೆ ಅಂಥ 
ಲೇಖಕರಿಂದ ಪುಸ್ತಕವೊಂದನ್ನು ಬರೆದುಕೊಡಲು ಅಪೇಕ್ಷಿಸುತ್ತದೆ ಹಾಗೂ ಒತ್ತಾಯಿಸುತ್ತದೆ. 
ಡಾ. ಜಿ. ಎಸ್‌. ಶಿವರುದ್ರಪ್ಪನವರು ಅಧ್ಯಕ್ಷರಾಗಿದ್ದ ಕಾಲಾವಧಿಯಲ್ಲಿ ಬೇರೆ ರಾಜ್ಮಗಳಿಗೆ 
ಸಾಹಿತ್ಯ ಅಧ್ಯಯನ ಪ್ರವಾಸ ಕೈಕೊಂಡ ಐವರು ಲೇಖಕರು ಬರೆದ ಕೃತಿಗಳು ನಮಗಿಂದು 
ಉಪಲಬ್ಬವಾಗಿವೆ. ೧ ಕೇರಳದಲ್ಲಿ ಹದಿನೈದ ದಿನಗಳು (ಫಕೀರ ಮುಹಮ್ಮದ್‌ ಕಾಟ್ಪಾಡಿ) 
- ೨ ಜನಗಣಮನ (ಎಚ್‌. ಎಸ್‌. ರಾಘವೇಂದ್ರರಾವ್‌ ), ೩ ಶಾಲ್ಮಲೆಯಿಂದ 
' ಗೋದಾವರಿಯವರೆಗೆ (ಜಿ. ಎಸ್‌. ಕಾಪಸೆ ), ೪ ನೀಲಾಚಲಗಳ ನಾಡಿನಲ್ಲಿ (ಜಿ. ಪಿ. 
ಬಸವರಾಜು), ೫ ಮೂಡಲ ಪಯಣ ( ಅ. ರಾ. ಸೇ). ಇವು ಕ್ರಮವಾಗಿ ಕೇರಳ, ಪಶ್ಚಿಮ 
ಬಂಗಾಲ, ಮಹಾರಾಷ್ಟ್ರ, ಆಸಾಮ, ಆಂದ್ರಪ್ರದೇಶಗಳ: ಪ್ರವಾಸ ಕಥನಗಳಾಗಿವೆ. 'ಜನ 
ಗಣಮನ ' `ನೀಲಾಚಲಗಳ ನಾಡಿನಲ್ಲಿ 'ಈ ಕೃತಿಗಳಲ್ಲಿ ಸಾಮಾನ್ಯ ಪ್ರವಾಸ ಸಾಹಿತ್ಯದ ಹಲವು 
ಲಕ್ಷಣಗಳು ಕೂಡಿಕೊಂಡಿರುವುದನ್ನು ಕಾಣಬಹುದು. ` ಶಾಲ್ಮಲೆಯಿಂದ ಗೋದಾವರಿಯವರೆಗೆ' 
ಕೃತಿಯಲ್ಲಿ ಸಾಹಿತ್ಯಿಕ ಚರ್ಚೆಯೇ ವಿಶೇಷವಾಗಿರುವುದನ್ನು ಗುರುತಿಸಬಹುದು. ಒಟ್ಟಾಗಿ ಬೇರೆ 
' ಬೇರೆ ರಾಜ್ಯಗಳಲ್ಲಿ ನಡೆದ, ನಡೆಯುತ್ತಿರುವ ಸಾಹಿತ್ಯಿಕ ಚಟುವಟಿಕೆಗಳ ಅಧ್ಯಯನ 
' ಇಲ್ಲಿರುವುದರಿಂದ ಕನ್ನಡ ಸಾಹಿತ್ಯದ ಸ್ಥಾನವನ್ನು, ವಿಶೇಷತೆಯನ್ನು ರಾಷ್ಟ್ರಮಟ್ಟದಲ್ಲಿ 
ತೌಲನಿಕವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ. ಈ ದೃಷ್ಟಿಯಿಂದ ಇವುಗಳಿಗಿರುವ ಮಹತ್ವ 
ಗಮನಾರ್ಹವಾದದ್ದು. | 


ಗಣ್ಯ ಮರಾಠಿ ಲೇಖಕರೊಬ್ಬರು ಕರ್ನಾಟಕಕ್ಕೆ ಬಂದು, ಇಲ್ಲಿಯ ಸಾಹಿತ್ಯದ 
ಅಧ್ಯಯನ ಮಾಡಿ ಬರೆದ ಕೃತಿಯೊಂದು ಮರಾಠಿಯಲ್ಲಿ ಪ್ರಕಟವಾಗಿದ್ದು, ಅದನ್ನು ಕುರಿತು 


ಇ 


" 


ಪ್ರಸ್ತಾಪಿಸುವುದು ಈ ಸಂದರ್ಭದಲ್ಲಿ ಸೂಕ್ತವಾಗಿ ತೋರುತ್ತದೆ. ಆ ಕೃತಿಯ 
` ಬೆಂಗಳೂರತೆ ಬದಾಮಿ" (ಬೆಂಗಳೂರಿನಿಂದ ಬಾದಾಮಿಯವರೆಗೆ), ಪ್ರಕಟನ ವರ್ಷ 
ಲೇಖಕರು ರಮೇಶ ಮಂತ್ರಿ. ಎರಡು ವರ್ಷಗಳ ಹಿಂದೆ ಅಖಿಲ ಭಾರತ ಮರಾಠಿ ಸಾ! 
ಸಮ್ಮೇಲನ ಅಧ್ಯಕ್ಷರೂ ಅವರಾಗಿದ್ದರು. ಇಂಥ ದೊಡ್ಡ ಲೇಖಕರ ಕೃತಿ ಮೌಲಿಕವ 
ಬೇಕೆಂದು ಅನಿಸುವುದು ಸಹಜವಾಗಿದೆ. ಆದರೆ ರಮೇಶ ಮಂತ್ರಿ ಮರಾಠಿಯಲ್ಲಿ ಸು 
ವ್ಮಂಗ್ಮ್ಗ ವಿನೋದ ಲೇಖಕರಾಗಿದ್ದರಿಂದಲೋ ಏನೋ ಈ ಗ್ರಂಥ ಹಾಸ್ಕ್ಮಾಸ್ಪದವೆನಿ: 
ಮಾಹಿತಿ ನೀಡಿದ್ದು ಕನ್ನಡಿಗರಾದವರಿಗೆ ಬೇಸರವನ್ನೂ ನೋವನ್ನೂ ಉಂಟುಮಾಡುವಠ 
ದಾಗಿದೆ. ಕವಿಗಳ ಕೃತಿಗಳ ಹೆಸರುಗಳನ್ನೇ ಅವರು ಸರಿಯಾಗಿ ಗುರುತಿಸಿಕೊಂಡಿಲ್ಲದಿರು 

ತತ್‌ಕ್ಷಣಕ್ಕೆ ಕಂಡುಬರುವ ಸಂಗತಿಯಾಗಿದೆ. ಅವರು ಬೆಂಗಳೂರಿಗೆ ಬಂದು 
ಸಂದರ್ಶಿಸಿದ ಲೇಖಕರಲ್ಲಿ ಡಾ. ರಂ. ಶ್ರೀ. ಮುಗಳಿ ಮತ್ತು ಡಾ. ಗೊರೂರು ರಾ 
ಅಯ್ಕಂಗಾರರ ಹೆಸರುಗಳಿವೆ. ಮುಗಳಿಯವರ ಪ್ರಾಚೀನ ಕನ್ನಡ ಸಾಹಿತ್ಯ ರ 
ಪ್ರಛನ್ನ ಕನ್ನಡ ಸಾಹಿತ್ಮ ರೂಪಗಳು ಎಂದಾಗಿದ್ದರೆ, ಗೊರೂರವರ ಹೆಸರೇ ಹೊಸರ 
ತಾಳಿದೆ. ಅದು  ಜೋರುಸ್ಕ್ಯಾಮಿ ಅಯ್ಮಂಗಾರ" ಎಂದಾಗಿದ್ದುದು ವಿಷಾದನೀಯ. ೪ 
ಕೃತಿ ನಮ್ಮೂರಿನ ರಸಿಕರು" ನಮ್ಮ ಓಟಿನ ರಸಿಕರು ' ಎಂದಾಗಿದೆ. ಅಡಿಗರು ನವ್ಮಕಾನ 
ಬಗ್ಗೆ ಮಾತಾಡುತ್ತ ಕನ್ನಡದ ತರುಣ ಕವಿಗಳನ್ನು ಕುರಿತು ಹೇಳುವಾಗ `ಈ ನವ್ಮಕವಿ 
ನವ್ಮ ಶಬ್ದ ರಚನೆ ಮಾಡುತ್ತಾರೆ. ಅವರಲ್ಲಿ ಕೆಲವರು ಚೆನ್ನಾಗಿದ್ದಾರೆ. ಆದರೆ ಶ್ರೇಷ್ಠ ದು ತೀ 
ಒಬ್ಬ ಕವಿಯೂ ಅಲ್ಲಿಲ್ಲ 'ಎಂದಿದ್ದುದನ್ನು ದಾಖಲಿಸಿದ್ದಾರೆ. ಕವಿರಾಜಮಾರ್ಗವನ್ನು ಪ್ರಾಶಿ 
ಗ್ರಂಥವೆಂದು ಹೇಳಿ ಈ ಮಹಾಕಾವೃದಿಂದ ಆ ಕಾಲದ ಸಂಸ್ಕೃತಿಯ ಕಲ್ಪನೆ ಬರು! 
'ಎಂದಿದ್ದಾರೆ. ದೇವನೂರ ಮಹಾದೇವರ ಹೆಸರು ದೇವನ್‌ ಮಹಾದೇವ ಆಗಿದ್ದ 
ಸಿದ್ದಲಿಂಗಯ್ಮ ಸಿದಲಿಂಗಪ್ಪ ಆಗಿದ್ದಾರೆ. ದೇವನೂರು ' ಕಥಾ ಸಂಗ್ರಹ `ಅವನುಕೆ 
ಎಂದೂ ಆಗಿದ್ದುಂಟು. ಡಾ. ಹಾ. ಮಾ. ನಾಯಕ ಅವರು ಬೆಂಗಳೂರಿನ ಸಾಹಿತ್ಮ ಪರಿಷ 


ಅಧ್ಯಕ್ಷರು ಎಂದೂ ಅವರು ಕಾವ ಇತ್ಯಾದಿ ಕ್ಷೇತ್ರಗಳಲ್ಲಿ ಬಹಳ ಕಾರ್ಯ ಮಾಡಿರು ರಂ 
ಬರೆಯಲಾಗಿದೆ. | 


ಕರ್ನಾಟಕ ರಾಜ್ಮ ಉದಯವಾದ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿಗಳು ಯ 
ಯಾರು ಆಗಿ ಹೋದರು ಎಂಬುದನ್ನು ಹೆಸರಿಸುತ್ತ `` ಶ್ರೀ ನಿಜಲಿಂಗಪ್ಪ ಇವರು ಕನಾಃ 
ಮೊದಲನೆಯ ಕಾಂಗ್ರೆಸ್‌ ಮುಖಮಂತ್ರಿಗಳಾದರು. ಆ ನಂತರ ಬಸಪ್ಪ ಜತ್ತಿ 
ಮುಖ್ಯಮಂತ್ರಿಯಾದರು. ಮತ್ತೆ ಪುನಃ ಶ್ರೀನಿಜಲಿಂಗಪ್ಪನವರು ಮತ್ತು ಅನಂತರ : 
ವೀರೇಂದ್ರ ಪಾಟೀಲ ಇವರು ಮುಖ್ಯಮಂತ್ರಿ ಅದರು. ಕಳೆದ ಚುನಾವಣೆಯಲ್ಲಿ ಜ 
ಪಕ್ಷ ವಿಜಯಹೊಂದಿ ಶ್ರೀರಾಮಕೃಷ್ಣ ಹೆಗಡೆ ಮುಖ್ಯ ಮಂತ್ರಿಯಾದರು. (ಇದು ರವ 
ಮಂತ್ರಿಯವರು ಬರೆದ ವಾಕ್ಕಾವಳಿಯ ಶಬ್ದಶಃ ಅನುವಾದ ) ಈ ವಿವರಣೆಯಲ್ಲಿ ' 
ಎಂದು ಶ್ರೀಜತ್ತಿಯವರ ಹೆಸರಿನ ಹಿಂದೆ ಸೇರಿಸಿಲ್ಲ. ಅದಿರಲಿ ಶ್ರೀದೇವರಾಜ ಅರಸು, 
ಆರ್‌. ಗುಂಡುರಾವ್‌ ಇವರ ಹೆಸರುಗಳು ಇಲ್ಲವೇ ಇಲ್ಲ. ಗ್ರಂಥದುದ್ದಕ್ಕೂ 
ನಿರೂಪಣೆಯಿರುವುದನ್ನು ಕಾಣಬಹುದು. ಬೇರೆ ರಾಜ್ಮಗಳ ಬಗ್ಗೆ ಪರಿಚಯ ನೀಡುವ ಕ 
ಲೇಖಕರು ಇಷ್ಟೊಂದು ಬೇಜವಾಬ್ದಾರಿಯವರಲ್ಲವೆಂಬುದು ಸಮಾಧಾನದ ಸಂಗತಿ. ರವ 


೧೬೩ 
ಡ್‌್‌ 


ನಡ ನಾಡನ್ನು, ಭಾರತದ ವಿವಿಧ ಪ್ರದೇಶಗಳನ್ನು ಅರ್ಥಪೂರ್ಣವಾಗಿ 
ಕುವ ಕನ್ನಡ ಲೇಖಕರು ವಿದೇಶದ ಅನುಭವಗಳನ್ನೂ ವಸ್ತುನಿಷ್ಠವಾಗಿಯೇ 
ಕು ಒಂದು ವಿಶೇಷ. ಬೇರೆ ಬೇರೆ ಕಾರಣಗಳಿಂದ ವಿದೇಶ ಪ್ರಯಾಣ ಮಾಡಿದ 
'ಖಕರು ಶಾವು ಕಂಡುದನ್ನು ಸಾಧ್ಯವಿದ್ದಷ್ಟು ವಿವರವಾಗಿ ಚಿತ್ರಿಸಿರುವುದರಿಂದ 
ಸಳ ಮೂಲಕವೇ ವಿದೇಶಗಳ ಬದುಕು, ಸಂಸ್ಕೃತಿಗಳನ್ನು ತಿಳಿದುಕೊಳ್ಳಲು 
ದೆ. ಶಿವರಾಮ ಕಾರಂತರ " ಅಪೂರ್ವ ಪಶ್ಚಿಮ, ' ಗೊರೂರರ ' ಅಮೆರಿಕದಲ್ಲಿ 

ಜಿ. ಎಸ್‌. ಶಿವರುದ್ರಪ್ಪ ನವರ ' ಅಮೆರಿಕದಲ್ಲಿ ಕನ್ನಡಿಗ ' ಇತ್ಯಾದಿ ಪ್ರವಾಸ 
ಅನೇಕ ಮುಖವಾಗಿ ನಮ್ಮ ಜ್ಞಾನದ ಕ್ಲಿತಿಜವನ್ನು ವಿಸ್ತರಿಸುತ್ತವೆ. ಕಾರಂತರು 
ಸೌಂದರ್ಯ, ಕಲೆ, ಪ್ರಪಂಚದ ಜನರ ಬದುಕು, ಅವರ ಸುಖಮಯ ಬದುಕಿಗೆ 
ಭುವ ಉದ್ಯಮ ಇವುಗಳನ್ನು ಪ್ರಧಾನವಾಗಿ ತಮ್ಮ ಪ್ರವಾಸ ಕಥನದಲ್ಲಿ ಅಧ್ಯಯನ 
ಕರು” ಎಂದಿದ್ದಾರೆ, ಡಾ. ವಿದ್ಯಾಶಂಕರರು. ' ಅಮೇರಿಕದಲ್ಲಿ ಗೊರೂರು ' ಕೇಂದ್ರ 
ಅಕಾಡೆಮಿಯಿಂದ ಬಹುಮಾನ ಪಡೆದ ಮಹತ್ವದ ಕೃಷಿ. ಅಮೇರಿಕ ಶ್ರೀಮಂತ 
ಬಿ ಸೌಕರ್ಯಗಳಿಗೆ ಕೊರತೆಯಿಲ್ಲ. ಗಾಂಧಿವಾದಿಯಾದ ಗೊರೂರು ಅಮೇರಿಕೆಯ 
ಮ ಸಾಕಷ್ಟು ಪ್ರಮಾಣದಲ್ಲಿ ಗುರುತಿಸಿದರೂ ತಮ್ಮ ದೇಶದ ವೈಶಿಷ್ಟ್ಯವನ್ನು 
ಪ್ರದಿಲ್ಲ, ಒಂದೆರಡು ಸಂದರ್ಭಗಳನ್ನು ಇಲ್ಲಿ ನೋಡಬಹುದು. ಗೊರೂರ 
ಯಾಕ್ಕೆ ಸಂದರ್ಶನವಿತ್ತ ಸಂದರ್ಭದಲ್ಲಿ ಬೆಂಜಮಿನ್‌ ಫ್ರಾಂಕ್ಲಿನ್‌ರ ವ್ಯಕ್ತಿತ್ವವನ್ನು 
"ಬೆಂಜಮಿನ್‌ ಫ್ರಾನ್‌ಕ್ಲಿನ್‌ನ ಸ್ವಾತಂತ್ರ್ಯ ಹೋರಾಟ, ಓಲಿಡೆಲ್ಫಿಯಾ ಸ್ವಾತಂತ್ರ್ಯ 
ದ ಕೇಂದ್ರವಾಗಿತ್ತು. ಬ್ರಿಟಿಷ್‌ ವಸ್ತುಗಳ ಬಹಿಷ್ಕಾರ, ಅರ್ಥಿಕರಂಗದಲ್ಲಿ ಸ್ವಪರಿ 
ಈ ಎಲ್ಲ ಕಾರ್ಯಗಳಲ್ಲಿಯೂ ಜನತೆಯ ಪೂರ್ಣ ಸಹಭಾಗಿತ್ವ ಇವುಗಳನ್ನು 
೫ ಸಾಧಿಸಿದರು. ಬಹುಶ: ವಸ್ತುಗಳ ಬಹಿಷ್ಕಾರವನ್ನು ರಾಜಕೀಯ ಅಸ್ತ್ರವಾಗಿ 
ಯ ಸಲ ಪ್ರಯೋಗಿಒದವನು ಬೆಂಜಮಿನ್‌ ಫ್ರಾನ್‌ಕ್ಲಿನ್‌ ಇರಬೇಕು. ಗಾಂಧೀಜಿ 
ಹ್‌ ಸರಉರದೊಂದಿಗೆ ತಮ್ಮ ಹೋರಾಟದಲ್ಲಿ ಬ್ರಿಟಿಷ್‌ ವಸ್ತುಗಳ ಮುಖ್ಯ 
ಗಿ ಬಳಸಿದರು. i ಪ್ರಾಂಕ್ಲಿಪ್‌ನ ಜೊತೆಗೆ ಗಾಂಧೀಜಿಯನ್ನು ಸ್ಮರಿಸುವ 
ರು ವಿಶ್ವದ ವಿಸ್ಮಯಗಳೆಲ್ಲೊಂದಾದ ನಯಾಗರ ತಡಸಲಿನ ವೈಭವವನ್ನು 
ಗ ಸಮ್ಮ ಗೇರುಸೊಪ್ಪೆ ಜಲಪಾತವನ್ನು ನೆನೆದುಕೊಳ್ಳುತ್ತಾರೆ. ನೆಯಾಗರ 
ನನ್ನು ಜಗತ್ತಿನ ಏಳು ಅದ್ಭುತಗಳಲ್ಲಿ ( ವೈಚಿತ್ರ್ಯಗಳಲ್ಲಿ) ಒಂದೆಂದು ಸಾಧಾರಣ 
ತರೆ. ಇದಕ್ಕೆ ಜಲಪಾತ ಪ್ರಾಶೈಶಿಕ ಮಹತ್‌ ಭೌಮ ಮತ್ತು ಮನುಷ್ಯ ವಿರ್ಮಿತ 
ಜಾ ಜ್ಯೋತಿರ್ಮಯ ವಾತಾವರಣ ಸಮ್ಮಿವೇಶ ಎರಡ ಇ ಕಾರಣವಾಗಿವೆ. 


ವೈಚಿತ್ರ್ಯ, ಸೊಬಗು, ಅಗಾಧತೆ, ವೈವಿಧ್ಯ ಎಲ್ಲವೂ ಅಮೆರಿಕಕ್ಕಿಂತ ಹೆಚ್ಚು 


ೆ. ಅದೊಂದು ತರದ ಸೊಗಸು, ಇದೊಂದು ತರದ ಸೊಗಸು. ನಮ್ಮ ಗೇರುಸೊಪ್ಪೆ 
೦೦ ಅಡಿಗಳಿಗಿಂತ ಹೆಚ್ಚಾಗಿ, ಕತ್ತೆತ್ತಿ ನೋಡುವುದಕ್ಕೆ ಸಾಧ್ಯವಾಗದೆ ಎತ್ತರದಿಂಡ 
ಈಡ ಬಂಡೆಗಳ ಮೇಲೆ, ಛಟಛಟನೆ ಬದ್ದು ಒಡೆದು ಕೆಳಕ್ಕೆ ಬೀಳುತ್ತದೆ. ಈ 


x 
- ke ಕಾ 


p 


ಜಟೆ 


೧೬೮ ಕರ್ನಾಟಕ 


ಬಗೆಯ ಭಾರತೀಯ ರಾಷ್ಟ್ರೀಯ ಜಾಗೃತ ಪ್ರಜ್ಞೆ ಗೊರೂರವರಂಥ ಕಲವ | 
ಕಂಡುಬರುತ್ತದೆ. ನಮ್ಮ ಲೇಖಕರಲ್ಲಿ ವಿದೇಶಿ ವೈಭವಕ್ಕೆ ಮೈಮರೆತು, ತಮ್ಮ | 
ಮರುಗುವವರೇ ಹೆಚ್ಚಾಗಿ ಕಂಡುಬರುವರು. ಒಂದು ಸನ್ನಿವೇಶದಲ್ಲಿ ಗೊರೂರ ಹೆ ಹಿತಾ 
ಮನುಷ್ಯ ಸ್ವಭಾವ ಎಲ್ಲೆಡೆಯೂ ಒಂದೆ. ವ್ಯಾಪಾರಿಗಳು ಎಲ್ಲಿಯೂ ಮೋಸಮಾಡುತ್ತಾಕೆ. 
'' ಇಡೀ ಪುಸ್ತಕದಲ್ಲಿ ಗೊರೂರವರ ಪರಿಪಕ್ವ ಮನಸ್ಸು ತುಡಿಯುತ್ತಿದ್ದು, ಲ ಲ್ಲಿಗೆ 
ಅವರದೇ ಆದ ವಿನೋದ ಮಿಂಚುತ್ತದೆ. ಈ ಬಗೆಯ ಅಥವಾ ಇದಕ್ಕಿಂತ ನ 
ಭಿನ್ನವಾದ ಹಾಸ್ಮ ಡಾ.ರಾ.ಯ.ಧಾರವಾಡಕರರ ಬರೆಹದಲ್ಲಿಯೂ ಕಾಣುತ್ತೆ! 
ಕಾವ್ಮಾತ್ಮಕವಾಗಿದ್ದೂ ಅಕಡೆಮಿಕ ಶಿಸ್ತಿನಿಂದ ಪ್ರವಾಸದ ಅನುಭವಗಳನ್ನು ಹೇಳುವನ 
ಡಾ. ಜಿ. ಎಸ್‌. ಶಿವರುದ್ರಪ್ಪನವರು. ಅಮೆರಿಕೆ ಕುರಿತು ಈ ಮಹತ್ವದ ಲೇಖಕರ ಪ್ರ; 
ಕಥನಗಳು ಕನ್ನಡ ಪ್ರವಾಸ ಸಾಹಿತ್ಮದ ಪ್ರಕಾರಕ್ಕೆ ಮೌಲಿಕ ಕೊಡುಗೆಗಳಾಗಿವೆ. 


' ವಿದೇಶ ಪ್ರವಾಸ ಸಾಹಿತ್ಮದಲ್ಲಿ ಅಮೇರಿಕಾ ಕುರಿತು ಬಂದ ಸಾಹಿತ್ಯವೇ ಹೆಚೆ 
ಅಲ್ಲಿಗೆ ಬೇರೆ ಬೇರೆ ಕೆಲಸಕ್ಕಾಗಿ ಭಾರತೀಯ ಯುವಕರು ಹೋಗುತ್ತಲೇ ಇರು ದರಿಂ 
ಅವರ ಹಿರಿಯರು, ಸಂಬಂಧಿಕರು ಅಲ್ಲಿಗೆ ಪ್ರವಾಸ ಕೈಕೊಳ್ಳುವುದು ಸಹಜವಾಗಿದೆ. ವಿದ್ಕಾಭ್ಮಾ? 
ಕೈಂದು ವೈದಕೀಯ ಚಿಕಿತ್ಸೆಗೆಂದೂ ಅಲ್ಲಿಗೆ ಹೋಗುವವರೂ ಇದ್ದಾರೆ. ಬಿ. ಜಿ. ಎಲ್‌.ಸ್ಟಾತಿ 

ದ್ಯಾರ್ಥಿಯಾಗಿ ಅಮೇರಿಕಕ್ಕೆ ಹೋಗಿ `ಅಮೇರಿಕದಲ್ಲಿ ನಾನು`' ಎಂಬ ಕೃತಿ ಬರೆದರು 
ರೇಖಾಚಿತ್ರಗಳನ್ನೊಳಗೊಂಡ, ರಮ್ಮ ವಿನೋದದ ಸಂಗತಿಗಳಿಂದ ಕೂಡಿದ ಈ ಕೃತಿ ತು 
ಆಕರ್ಷಕವಾಗಿದೆ. ಎಸ್‌. ಆರ್‌. ಗೌತಮ್‌ ಅವರು ತಮ್ಮ ಮಗಳ ಚಿಕಿತ್ಸೆಗಾಗಿ ಅಮೇ! 
ಹೋಗಿ, ಅಲ್ಲಿಯ ವೈದ್ಮಕೀಯ ಸೌಲಭ್ಯ, ಹೃದಯಕ್ಕೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ, ಡಾಕ್ಕೆ 
ಮನೋಧರ್ಮ, ಶಿಸ್ತು-ಇತ್ಮಾದಿಗಳನ್ನು ಕುರಿತು `ನಯಾನಗರಕ್ಕೆ ಐನೂರು ಮೈಲಿ' ಎ8 
ಪುಸ್ತಕದಲ್ಲಿ ಬರೆದಿರುವರು. `ಇದು ಶುದ್ಧಾಂಗವಾಗಿ ಪ್ರವಾಸ ಕಥನವಲ್ಲ ' ಎಂದು ಅಃ 
ಹೇಳಿಕೊಂಡಿದ್ದರೂ ಪ್ರವಾಸ ಸಾಹಿತ್ಯದ ವಿಪುಲ ಸಾಮಗ್ರಿ ಅದರಲ್ಲಿದೆ. 


ಅಮೇರಿಕಾ ಪ್ರವಾಸ ಸಾಹಿತ್ಮದ ನಂತರ ನಾವು ವಿಶೇಷವಾಗಿ ಕಾಣುವುದು. ಈ 
ಪ್ರವಾಸ ಕಥನವನ್ನು. ಸಾಮ್ಮವಾದದ ವ್ಮವಸ್ಥೆ, ಅದರ ಅನುಕೂಲತೆಗಳು ಇತ್ತಾದಿ! 
ಒಂದು ಕಾಲದಲ್ಲಿ ಭಾರತೀಯರ ಗಮನವನ್ನು ಸೆಳೆದಿದ್ದವು. ಭಾರತಕ್ಕೂ - 
ದೇಶಕ್ಕೂ ನಿಕಟ ಬಾಂಧವ್ಮ ಇತ್ತು. ದೇ. ಜ. ಗೌ. ಅವರ `ವಿದೇಶದಲ್ಲಿ ನಾಲ್ಕುವು 
ಬಸವರಾಜ ಕಟ್ಟೀಮನಿಯವರ `ನಾನು ಕಂಡ ರಶಿಯಾ', ಜಿ. ಎಸ್‌. ಶಿವರುದ್ರಪ್ಪನ! 

` ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ', ಪಾಟೀಲ ಪುಟ್ಟಪ್ಪನವರ `ಸೋವಿಯತ್‌ ' 
ಕಂಡೆ' ಇತ್ಮಾದಿ ಗ್ರಂಥಗಳು ರಶಿಯವನ್ನು ಯಥಾವತ್ತಾಗಿ ಪರಿಚಯಿಸುವ ಳು 


ಇಂಗ್ಲಂಡ, ಜರ್ಮನಿ ಮುಂತಾದ ಪಾಶ್ಚಾತ್ಮದೇಶಗಳನ್ನು ಕುರಿತು ಬರೆದ ಕೇ 
ಪ್ರವಾಸ ಪ್ರಬಂಧಗಳು ದೊರೆಯುತ್ತವೆ. ಶಿಷ್ಕವೇತನದ ಮೂಲಕ, ಸರಕಾರದ ಸ 
ಧನದ ಮೂಲಕ ಅಹವಾ ಬೇರೆ ಬೇರ ಸಮಿತಿಗಳ ಪ್ರಾತಿನಿಧ್ಮ ಪಡೆಯುವುದರ ವ 
ಪ್ರವಾಸ ಮಾಡಿದವರೇ ಹೆಚ್ಚು. ಪ್ರವಾಸದ ಹವ್ಮಾಸವಿರಿಸಿಕೊಂಡವರು ವಿರಳ. ದ. 
ಕು. ತಿರುಗಲ ತಿಪ್ಪ' ಎಂದು ಬಿರುದು ನೀಡಿದ ಶಿವರಾಮ ಕಾರಂತ, ಪ್ರವಾಸದ ಹಃ 


6 ೧೬೯ 

|", 

ಜ್‌ ಎಸ್‌. ಶಿವರುದ್ರಪ್ಪ ಮತ್ತು ಕೃಷ್ಣಾನಂದ ಕಾಮತ ಈ ಬೆರಳೆಣಿಕೆಯ ಕೆಲವರು 
& ಮತ್ತು ಪ್ರವಾಸ ಕಥನ ಹೆಚ್ಚು ಅಭ್ಯಸನೀಯವೆನಿಸುತ್ತದೆ. 


ಕನ್ನಡದಲ್ಲಿ ಪ್ರವಾಸ ಸಾಹಿತ್ಯ ಇತ್ತೀಚಿನ ಬೆಳೆ. ಅದು ನವೋದಯ, ನವ್ಯ, ಬಂಡಾಯ 
ನೀರಣೆಗಳನ್ನು ಮೀರಿದ, ಎಲ್ಲ ಮನೋಭಾವಗಳನ್ನು ಒಳಗೊಂಡ, ಪ್ರಕೃತಿ 
ಳನ್ನು ಕಲೆ- ವಿಜ್ಞಾನಗಳನ್ನು, ಅನಾಗರಿಕ-ನಾಗರಿಕ ಜಗತ್ತುಗಳನ್ನು ಪ್ರತ್ಯಕ್ಷ 
ದ, ಅನುಭವದ ಆಧಾರದಿಂದ ಬಿತ್ತರಿಸುವ, ವಿಶ್ಲೇಷಿಸುವ ವಿಶಿಷ್ಟವಾದ ಸಾಹಿತ್ಯ 
ಪ್ರೀತಿ, ಅನುಕಂಪ, ಕುತೂಹಲ, ವಿನೋದ, ಆಶ್ಚರ್ಯ ಮೊದಲಾದ ಭಾವಗಳನ್ನು 
ಶೀಪನ ಗೊಳಿಸುವ ಸಾಹಿತ್ಯವೂ ಅಹುದು. ಅದು ಒಮ್ಮೆ ಲಲಿತ ಪ್ರಬಂಧದಂತೆ, 
ನಮ್ಮೆ ಕಾದಂಬರಿಯ ಕತೆಯಂತೆ, ಮತ್ತೊಮ್ಮೆ ವಿಜ್ಞಾನಿಯ ಅನ್ವೇಷಣೆಯಂತೆ ವಿವಿಧ 
| ಗಳನ್ನು ತಾಳುತ್ತ ಸಾಗುತ್ತದೆ. ಅದರ ವಸ್ತು ಜಗತ್ತಿನಷ್ಟೇ ವಿಸ್ತಾರವಾದದ್ದು. 
| ಅದರ ವೈವಿಧ್ಯ ಕೂಡ ಹಾಗೆಯೇ. ಆದ್ದರಿಂದ ಪ್ರವಾಸ ಸಾಹಿತ್ಯಕ್ಕೆ ತನ್ನದೇ ಆದ 
ತ್ವ ಹಾಗೂ ಮೌಲಿಕತೆ ಇರುವುದನ್ನು ಯಾರೂ ಒಪ್ಪಿಕೊಳ್ಳಬಹುದು. 
ಡಾ. ಜಿ. ಎಸ್‌. ಶಿವರುದ್ರಪ್ಪನವರು ' ಜನ ಗಣ ಮನ " ಕೃತಿಗೆ ಮುನ್ನುಡಿ ಬರೆಯುತ್ತ 
ವಾಸ ಸಾಹಿತ್ಯ ' ಇತ್ತೀಚೆಗೆ ಕನ್ನಡದಲ್ಲಿ ರೂಪಗೊಳ್ಳುತ್ತಿರುವ ಒಂದು ವಿಶಿಷ್ಟ ಸಾಹಿತ್ಯ 
ಗಿದೆ. ತುಂಬ ಆಕರ್ಷಕವಾದ ಈ ಪ್ರಕಾರ, ಈಗಾಗಲೇ ಹಲವರ ಕೈಯಲ್ಲಿ ಕೇವಲ 
ಕೆಯಾಗುತ್ತ, ಅಥವಾ ದೈನಂದಿನ ಅನುಭವ, ಅನಿಸಿಕೆಗಳ ವರದಿಯಾಗುತ್ತ, ಇಲ್ಲವೆ 
ಉಪನ್ಯಾಸವಾಗುತ್ತ ನಡೆದಿದೆ ಎಂಬುದು ಅಪರಿಚವಾದ ಸಂಗತಿಯೇನಲ್ಲ ತ 
ರೆ. ಹರಟೆ, ವರದಿ, ನೀರಸ ಉಪನ್ಮಾಸಗಳಿಂದ ಭಿನ್ನವಾದ ಅನೇಕ ಕೃತಿಗಳು 
ಲ್ಲಿ ಬಂದಿರುವುದನ್ನು ನಾವು ಬಲ್ಲೆವು. ಪ್ರವಾಸ ಮಾನವನ ಮೂಲ ಪ್ರವೃತ್ತಿಗಳಲ್ಲಿ 
ರುವುದರಿಂದ, ಪ್ರವಾಸದ ಸೌಲಭ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದರಿಂದ, 
ಕೊಸ ದೃಷ್ಟಿಕೋನದ ಲೇಖಕರು ಬೆಳೆಯುತ್ತಿರುವುದರಿಂದ ಕನ್ನಡದಲ್ಲಿ ಪ್ರವಾಸ 
ಬೆಳೆಯುವ ಸಾಧ್ಯತೆ ಇದ್ದೇ ಇದೆ. ಅಮೇರಿಕೆ, ಯುರೋಪ ಈ ಪಾಶ್ಚಾತ್ಯ ಹಾಗೂ 
ದೇಶಗಳ ಸಾಹಿತ್ಯಕ್ಕಿಂತ ಭಿನ್ನವಾದ ಅಫ್ರಿಕಾ, ಆಸ್ಟ್ರೇಲಿಯಾ ಇತ್ಯಾದಿ ಅಪರಿಚೆವೆನಿಸುವ 
ಶಿಲ್ಪಪರಿಚಿತವೆನಿಸುವ, ಇರಾಣ, ಇರಾಕ ದೇಶಗಳನ್ನು ನೋಡಿಯೇ ಇಲ್ಲವೆನ್ನುಷ್ಟು 
9ಳಗಾದ ದೇಶಗಳ ಸಾಹಿತ್ಯವೂ ಬರಬೇಕಾಗಿದೆ. ನಮ್ಮಲ್ಲಿಯೇ ಇರುವ ಸುಂದರ 
ಡಗನ್ನು ಸುತ್ತಾಡಿ, ಬೀದರ-ಕೆಲ್ಯಾಣಗಳನ್ನು ಕಂಡು ಬರೆಯಬೇಕಾದದ್ದೂ ಇದೆ. 
ೇಶದಲ್ಲಿಯೂ ಇನ್ನೂ ಅಜ್ಞಾತವಾಗಿರುವ ಗ್ರಾಮೀಣ ನೆಲೆಗಳೂ ಇಲ್ಲದಿಲ್ಲ. 
ಕ, ಸಾಂಸ್ಕೃತಿಕ ಅಧ್ಯಯನಕ್ಕೆ ವಿಪುಲವಾದ ಸಾಮಗ್ರಿ ಪ್ರವಾಸ ಸಾಹಿತ್ಯದಿಂದಲೂ 
ವುದರಿಂದ ಈ ಬಗೆಯ ಸಾಹಿತ್ಯ ಬೆಳೆಯಬೇಕಾದ ಅಗತ್ಯ ಸಾಕಷ್ಟಿದೆಯೆಂದು 


~~ 


ಆತ್ಮಚರಿತ್ರೆಗಳು 


-ಬ್ಬಿಷ್ಪಿ.!| 
ನಮ್ಮ ಬಾಳ್ವೆಗು ಘನತೆ ಬರಲಪ್ಪುದೆಂದು 
ಘನವಂತರಾ ಬಾಳ್ವೆ ನೆನಹು ಕೊಡುತಿಹುದು 
ಬೀಳ್ಕೊಂಡ ಅವರು ಬಿಟ್ಟಿಹರು ಹಿಂದೆ ಇಲ್ಲಿ 
ಹೆಜ್ಜೆ ಗುರುತುಗಳ ಕಾಲವೆಂಬಾ ಮಳಲಿನಲ್ಲಿ 
-ಎಚ್‌. ಡಬ್ಲೂ. ಲಾಂಗ 


ಜೀವನಚರಿತ್ರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಕುರಿತು ಬರೆ€ 
ಬರವಣಿಗೆಯಾದರೆ, ಆತ್ಮಚರಿತ್ರೆ ಒಬ್ಬ ವೃಕ್ತಿ ತನ್ನನ್ನು ಕುರಿತು ತಾನೇ ಬರೆದುದು. 
ಸ್ಟ್ರ್ಯಾಚಿ ಹೇಳುವ ಹಾಗೆ `ಒಂದು ಒಳ್ಳೆಯ ಜೀವನ ಚರಿತ್ರೆಯನ್ನು ಬರೆಯುವುದು 
ಒಳ್ಳೆಯ ಜೀವನವನ್ನು ನಡೆಸಿದಷ್ಟೇ ಕಷ್ಟ "'. ಅಂದಾಗ, ಆತ್ಮ ಸಾಕ್ಷಿಯಾಗಿ ಬರೆಯ! 
ಆತ್ಮಚರಿತ್ರೆ ಇನ್ನೂ ಕಷ್ಟತಮವಾದುದು ಎಂಬುದು ಇದರಿಂದ ಸಿದ್ಧವಾಗುತ್ತದೆ. ಒಃ 
ತಾನು ಜೀವನದಲ್ಲಿ ಕಂಡ ಸ್ವಾರಸ್ಮ, ಉಂಡ ಅನುಭವ, ಮಾಡಿದ ಕಾರ್ಯ, ತಾಳಿಡೆ 
ಮೊದಲಾದವನ್ನು ಆತ್ಮನಿಷ್ಠವಾಗಿ, ನೂಲಿನ ಮೇಲೆ ನಡೆದಷ್ಟು ಜಾಗ್ರತೆಯಿಂ॥ 
ನಿರೂಪಣೆ ಮಾಡಬೇಕಾಗುತ್ತದೆ. ಇಲ್ಲಿ ಅವನು ಗೆಯ್ದ ಗೆಯ್ಮೆಗಳಿಗೆಲ್ಲ 1 
ಸಾಕ್ಸಿಯಾಗಿರುವುದರಿಂದ ಜಾನ್‌ಸನ್‌ ` : ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಬಕೆ 
ಅವನಷ್ಟು ಅರ್ಹತೆ ಬೇರಾರಿಗೂ ಇಲ್ಲ" ಎಂದಿದ್ದಾನೆ. 

``ಪ್ರತಿಯೊಬ್ಬನ ಬಾಳಿನ ಕತೆಯೂ ಒಂದು ಅತ್ಮುತ್ತಮ ಚರಿತ್ರೆಯಾಗ 
ಬರೆಯುವ ಹದವನ್ನು ಬಲ್ಲವನಿಗೆ ಬಾಳೇ ಒಂದು ಕಲೆ. ಅದನ್ನು ಮಸಿಯಲ್ಲಿ ಮೂಡಿ 
ಸೂಕ್ಷ್ಮ ಕಲೆ, ಕುಸುರಿನ ಕೆಲಸ. ಒಬ್ಬ ಲಕ್ಷಾಧೀಶನ ಜೀವನ ಒಂದು ಕತೆಯಾಗಬಹು! 
ಒಬ್ಬ ಭಿಕ್ಷುಕನ ಬಾಳು ಇನ್ನೂ ಹೆಚ್ಚು ಸ್ವಾರಸ್ಮಕರವಾದ ಕತೆಯಾಗುವುದರಲ್ಲಿ ಸಂಶಯ 
ಆದರೆ ಆ ಕಥೆಯನ್ನು ಸ್ವಾರಸ್ಮಕರವಾಗಿಸುವಲ್ಲಿ ಆತ್ಮಚರಿತ್ರೆಕಾರನಿಗೆ `` ವಿಷಯ 
ಸಂಯೋಜಿಸುವ, ಗ್ರಹಿಸುವ, ಆತ್ಮಶೋಧನೆ ಮಾಡಿಕೊಳ್ಳುವ ಶಕ್ತಿಯಿರಬೇಕು. 


೧. ಬೀಚಿ, ಭಯಾಗ್ರಫಿ, ಮೆಟ್ಟಲೇರುವ ಮುನ್ನ ; ಪು. ೩ 


೧೭೧ 


ನ ವಾಸ್ತವಿಕ ಕಲಾ ಪ್ರವೃತ್ತಿ, ಆಲಿಪ್ತತೆ, ಕುತೂಹಲ ಈ ಗುಣಗಳನ್ನು ಅವನು 
2 


ಕೆ ಆತ್ಮಕಥೆಯೆಂದರೆ ಒಂದು ಬಗೆಯ ಸ್ವಪ್ರತಿಷ್ಟಾಪ್ರಚಾರ ಎಂದು 
ವದುಂಟು ಅಲ್ಲಿ ಅವರು ವಾಸ್ತವವಾಗಿ ಕಾಣುವದಕ್ಕಿಂತ ದೊಡ್ಡವರಾಗಿ ಕಾಣಲು 
ಡು ತ್ತಾರೆ. ಇಂಥ, ಸತ್ಕಸಂಧನಲ್ಲದ ಆತ್ಮಕಥೆಗಾರ ವಿಷಯವನ್ನು ಮರೆಮಾಚ 
ಇಲ್ಲದ್ದನ್ನು ಸೇರಿಸಬಹುದು. ಇದ್ದದ್ದನ್ನು ವಿರೂಪ ಮಾಡಬಹುದು ಅಥವಾ 
ಡಬಹುದು. ಎಲ್ಲ ಆತ್ಮಕಥೆಗಾರರೂ ತಮ್ಮ ವಿಚಾರದಲ್ಲಿ ನಿಷ್ಟಕ್ಷಪಾತಿಗಳಾಗಿ 
ಜಿ. ತಮ್ಮನ್ನು ತಾವೇ ದಂಡಿಸಿಕೊಳ್ಳುವ ಮನೋಭಾವದವರಿರುತ್ತಾರೆ, ಸ್ವಪ್ರತಿಷ್ಠೆ - 
ತ್ತಾರೆ, ವಿಷಯಲೋಲುಪರಿರುತ್ತಾರೆ. « ಅನೇಕ ಸಂದರ್ಭಗಳಲ್ಲಿ ಆತ್ಮಕಥೆಯನ್ನು 

ಕವನ ಭಾವೋದ್ರೇಕದಿಂದ ಆತನ ಕೃತಿ ದೋಷಯುಕ್ತವಾಗುತ್ತದೆ. ಅವನ ಜೀವನದ 
ಗದ. ತನ್ನದು ಹೇಗಿರಬೇಕಿತ್ತು ಎಂದು ಅವನು ಆಶಿಸಿದ್ದನೋ ಅಂಥ ಜೀವನ 
ವಾಗಿರುತ್ತದೆ 1% ಪ್ರ ದೋಷವನ್ನು ನಿವಾರಿಸಲು ಕೆಲವರು ಪ್ರಮಾಣಿಕ ಪ್ರಯತ್ನ 
ಡಔಡುದೂ ಉಂಟು. ಉದಾಹರಣೆಗೆ ಆಲೂರು ವೆಂಕಟರಾಯರು `` ಈ ಲೇಖನ 
ನ್ನು ಬರೆಯುವಾಗ ಅಹಂಕಾರಾತಿರೇಕದಿಂದ ಉಬ್ಬಿಯೂ ಹೋಗಬಾರದೆಂದು, 
ತಿರೇಕದಿಂದ ನಿಷ್ಕಾರಣವಾಗಿ ತಗ್ಗಿಯೂ ಹೋಗಬಾರದೆಂದು ನಿಶ್ಚಯ ಮಾಡಿದ್ದೇನೆ” 
ಕೆ? ಈ ಕಾರಣದಿಂದಲೇ ಈ ಕೃತಿ ಸಂಪೂರ್ಣ ಯಶಸ್ವಿ ಯಾಗಿದೆಯೆಂಬುದಕ್ಕೆ 
ಸ್ವಕದ ಬೆಲೆ ಏನಿದ್ದರೂ ಅದರ ಪ್ರಾಮಾಣಿಕತೆಯಲ್ಲಿ " ಎಂಬ ಮಾತು 


(NT 


ಕ್ರೈ ಕೆಲವರಿಗೆ ಈ ಆತ ಒಚೆರಿತ್ರೆಯು, ಭರತನು ವೃಷಭಾಚದಲ್ಲಿ ತನ್ನ ವಿಜಯ 
ಬರಸ ಹೊರಟು ``ಕೊಳಗೊಂಡ ಗರ್ವರಸ ಸೋರಿ ಹೋದಂತೆ "' ಆತ್ಮ 
ಏ ಸಾಧನವಾಗಿರುವುದೂ ಉಂಟು. ಜಿ. ಪಿ. ರಾಜರತ್ನಂ ಅವರು ' ಹತ್ತು ವರುಷದ 
$ ಬರೆದು ಬರೆದು ಹಾಕಿದ ಹಾಗೆಲ್ಲಾ ನನ್ನ ಅಂತರಂಗದಲ್ಲಿ ಕಟ್ಟಿಕೊಂಡಿದ್ದ 
ಕೊಂಡು ಹೋಗಿ, ಮನಸ್ಸು ಒತವಾದ ಸಮಾಧಾನ ಅನುಭವಿಸಿತು 
* ಬೀಚಿಯವರು '  /ಸ್ರಂಥವನ್ನು ಬರೆಯುತ್ತಿರುವುದು ಲೋಕಕ್ಕೆ ಒಂದು 
ಕಾರವನ್ನು ಮಾಡಲಿಕ್ಕಲ್ಲ. ಆಗಾಗ ನನ್ನ ತಲೆಯಲ್ಲೇಳುವ ಬಿರುಗಾಳಿ, ನನ್ನ 
ಲ್ಲಿ ಮೇಲಿಂದ ಮೇಲೆ ಸಂಭವಿಸುವ ವಿಪ್ಲವ, ನನ್ನ ಅಂತರಂಗದ ಗೊಣಗು 
ಒಂದು ಶಾಂತಿ ಮಾಡಬೇಡವೇ ? ಆ ಪ್ರಯತ್ನದ ಫಲವೇ ಈ ಭಯಾಗ್ರಖ '' 
ಅತ [ಕಥೆಯಲ್ಲಿ ಆ ವ್ಯಕ್ತಿಯ ಚಿತ್ರವು ಮೂಡಿರುವುದರ ಜೊತೆಗೆ ಅತನ 


ಕೋಶ ಸಂ. ೧ ಪು. ೨೩೩ ೩ ಅಲೋ 


ಕ” 

ಡಿ ಪು. 7೪11 

ತಿಷ, ನಾನು ಹತ್ತುವರುಷ ಬರೆದದ್ದು ಏಕೆ? ಪು. 
ಹೇರುವ ಮುನ್ನ, ಪು ೧೨. 


ಕ್‌ ತ್‌್‌ 
ರ ಟ್‌ 


೧೭೨ ಕರ್ನಾಟಕ ತ 


ದೇಶ, ಕಾಲ, ಪರಿಸರ, ಅದರೊಂದಿಗೆ ಆತ ಸ್ಪಂದಿಸಿದ ರೀತಿ ಮೊದಲಾದವೂ 
ಬರುತ್ತಿವೆ. ಇದನ್ನು ಅ. ನ. ಕೃ. ಈ ರೀತಿ ನಿರೂಪಿಸಿದ್ದಾರೆ : '" ನನ್ನ ಆರು ದಶಕಗಳ ಬಾಳ 
ನಮ್ಮ ನಾಡಿನ ಅತಿ ಮಹತ್ವದ ಕಾಲದೊಂದಿಗೆ ಹಾಸುಹೊಕ್ಕಾಗಿ ಹೊಂದಿಕೊಂಡಿದೆ 
ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಕನ್ನಡ ಚೇತನ ವಿಕಾಸ, ಭಾರತದ ಬಿಡುಗಡೆ, ಕನ್ನೆ 
ರಾಜ್ಕೋದಯಗಳೆಲ್ಲಾ ಈ ಕಾಲಾವಧಿಯಲ್ಲಿ ನಡೆದಿರುವ ಘಟನೆಗಳು ಇವುಗಳಿಗೆ ಸಂಬ6 
ಪಟ್ಟ ಕೆಲವು ವ್ಯಕ್ತಿಗಳನ್ನು ನಾನು ನಿಕಟವಾಗಿ ಬಲ್ಲೆ. ಕೆಲವರನ್ನು ಹತ್ತಿರದಿಂದ ನೋಡಿದ್ದೇ$ 
ಇವರ ವ್ಯಕ್ತಿತ್ವ, ಸೇವೆಗಳ ಬಗ್ಗೆ ಬರೆಯುವುದು ನನಗೆ ತುಂಬಾ ಸಂತೋಷದ ಕೆಲಸ. 
ಹೀಗಾಗಿ ಇವರ ಆತ್ಮಚರಿತ್ರೆ ಅಂದಿನ ಆ ಎಲ್ಲ ಘಟನೆಗಳ ಪ್ರತಿಬಿಂಬವಾಗಿ ನಿಲ್ಲುತ್ತಿ! 
ಅದೇ ರೀತಿ ಮಹಾತ್ಮಾ ಗಾಂಧಿ ಅವರ ಆತ್ಮಚರಿತ್ರೆಯೆಂದರೆ ಭಾರತ ಸ್ವಾತಂತ್ರ್ಯ ಸಂಗ್ರಾಮ 
ಚರಿತ್ರೆಯಾಗುತ್ತದೆ. ಆಲೂರು ವೆಂಕಟರಾಯರ ಚರಿತ್ರೆಯೆಂದರೆ ಕರ್ನಾಟಕದ ಆ ಕಾಲ 
ಇತಿಹಾಸವಾಗುತ್ತದೆ. ಮಾಳವಾಡರ ಆತ್ಮಕಥೆಯೆಂದರೆ, ಸುಮಾರು ಅರವತ್ತು 
ಅವಧಿಯ ಕರ್ನಾಟಕದ ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ಜನಜೀವನಗಳ ಚರಿತ್ರೆಯಾಗುತ್ತಡೆ. 


ಅವರು ಎದುರಿಸಿದ ಸಮಸ್ಕೆಗಳಲ್ಲಿ ಕೆಲವಾದರೂ ಸರ್ವಕಾಲೀನ ಸ ನು 
ಗಳಾಗಿರುವುದರಿಂದ, ಆ ಹಾದಿಯಲ್ಲಿ ನಡೆಯ ಬಯಸುವ ಮುಂದಿನ ಪೀಳಿಗೆಗೆ ಅಪ 
ಆತ್ಮಚರಿತ್ರೆಗಳು ದೀಪಸ್ತಂಭದಂತೆ ತೋರುವುದು ಸಹಜ. ಉದಾಹರಣೆಗೆ ತ. ಸ 
ಶಾಮರಾಯರು ಇಲ್ಲಿರುವ ನನ್ನ ಅನುಭವಗಳು ಜೀವನದಲ್ಲಿ ಕಾಲಿಡುತ್ತಿರುವ ಯುವಕ 
ಸ್ವಲ್ಪ ಮಟ್ಟಿನ ಮಾರ್ಗದರ್ಶನ ನೀಡಬಹುದೆಂದು ಭಾವಿಸಿದ್ದೇನೆ ''”* ಎಂದಿದ್ದ 
` ಬದುಕುಮೆಲುಕು 'ಪುಸ್ತಕಕ್ಕೆ ಮುನ್ನುಡಿ ಬರೆಯುತ್ತ ದೇಜಗೌ ಅವರು `` ರಾಜಕೀಯಡೆ 
ಪ್ರವೇಶಿಸಬೇಕೆನ್ನುವ ತರುಣರು ಇದನ್ನು ಅವಶ್ಯವಾಗಿ ಓದಿ ಪಾಠಕಲಿತು | 
ಹೆಜ್ಜೆಯಿಡುವುದೊಳಿತು "'”” ಎಂದಿದ್ದಾರೆ. 


ಆತ್ಮಚರಿತ್ರೆಯನ್ನು ಬರೆಯುವವರಿಗೆ ಮುಖ್ಯವಾಗಿ ಬೇಕಾದುದು ಒಳ್ಳೆಯ ನೆನಪಿನ! 
ಮತ್ತು ಆತ್ಮಸ್ಥೈರ್ಯ. ' ಹಳೆಯ ನೆನಪುಗಳನ್ನು ಮೆಲುಕು ಹಾಕುವುದು ಒಂದು ಆನಂದಾನುಕಿ 
ವಾಗುತ್ತದೆ. ಅದರಲ್ಲಿಯೂ ಬಾಳಿನಲ್ಲಿ ಅನೇಕ ಕಷ್ಟ ಸುಖಗಳನ್ನನುಭವಿಸಿ ಯಶಸ್ವಿಯಾಗಿ ಜೀ 
ಗುರಿಯನ್ನು ಮುಟ್ಟಿದ ಮಾಗಿದ ಜೀವವೊಂದು ವೃದ್ಧಾಪ್ಮದಲ್ಲಿ ಹಳೆಯ ನೆನಪುಗಳನ್ನು 
ಹಾಕುವಾಗ ತೃಪ್ತಿ ಮೂಡುತ್ತದೆ. ತಮಗಾದ ಆನಂದವನ್ನು ಇತರರೊಡನೆ ಹಂಚಿಕೊಂ! 
ಅದು ಬಹುಗುಣವಾಗುತ್ತದೆ. ಬೇರೊಬ್ಬರ ಅನುಭವಗಳು ತಮ್ಮವೇ ಆಗಬಹುದಧ 
ಸಾಧ್ಯತೆಯಿರುವುದರಿಂದ ಅವುಗಳನ್ನು ಕೇಳುವ ಅಥವಾ ಓದುವ ಭಾವುಕರ 
ಹಿಗ್ಗಲವಕಾಶವುಂಟು. ಈ ಅನುಭವ ಪರಂಪರೆಯೇ ಆತ್ಮಕಥೆ. "ಯ 


೮. ಬರಹಗಾರನ ಬದುಕು ಮುನ್ನುಡಿ ಪು॥ 

೯. ಹಾ. ಮಾ. ನಾಯಕ ದಾರಿಸಾಗಿದೆ. ಹಿನ್ನುಡಿ 

೯. ನೆನಪಿನ ಅಲೆಗಳು ಲೇಖಕರು ಬಿನ್ನಹ. 

೧೧. ಬದುಕು ಮೆಲಕು ಮುನ್ನುಡಿ ಪು. |! 

೧೨. ದೇಜಗೌ ಬದುಕು ಮೆಲುಕು, ಮುನ್ನುಡಿ ಪು. | 


ಚರಿತ್ರೆಗಳು ೧೭೩ 


ಆತ್ಮಚರಿತ್ರೆಯನ್ನು ಬರೆಯ ಹೊರಟ ವ್ಯಕ್ತಿ ತನ್ನ ಗೆಲುವಿನೊಂದಿಗೆ ಸೋಲನ್ನೂ, 
ರು ಕೃತ್ಯಗಳೊಂದಿಗೆ ಕೆಟ್ಟವುಗಳನ್ನೂ ಬಯಲಿಗಿಡಬೇಕಾಗುತ್ತದೆ. ತನ್ನ ಮನಸ್ಸಿನ 
ಹೋಟಿಯನ್ನು ಬಿಚ್ಚಿ ತೋರಬೇಕಾಗುತ್ತದೆ. ಅಂದಾಗಲೆ ಅದೊಂದು ಒಳ್ಳೆಯ ಆತ್ಮ 
ಹಾಗಲು ಸಾಧ್ಯ. ಇದನ್ನೇ ಶಿವರಾಮ ಕಾರಂತ ಅವರು ' ನೀವು ನನ್ನನ್ನು ಕೊಲ್ಲಬೇಕಿಲ್ಲ, 
ಆತ್ಮಹತ್ಯೆಯನ್ನು ನಾನೇ ಮಾಡಿಕೊಳ್ಳುತ್ತೇನೆ. ” ಎಂದು ವಿಡಂಬನ ರೂಪದಲ್ಲಿ 
ದ್ದಾರೆ. ಅವರೇ ಮುಂದುವರಿದು '" ಮನುಷ್ಯನಿಗೆ ಅನುಭವಗಳನ್ನು ದೊರಕಿಸಿಕೊಡುವು 
ಲಿ ಸೋಲು ಗೆಲುವಿನಷ್ಟೇ ಮುಖ್ಯ ಅಥವಾ ಅದಕ್ಕಿಂತಲೂ ಪ್ರಯೋಜನಕಾರಿ. ಏಕೆಂದರೆ 
ತವನಿಗೆ ತಿರುಗಿ ತಿರುಗಿ ಕೆಲಸ ಮಾಡಲು ಅವಕಾಶವಿದೆ, ಗೆದ್ದವನಿಗೆ ಆ ಕೆಲಸ 
ಗಿದಂತೆಯೇ '” ಎಂದಿದ್ದಾರೆ. ಹೀಗೆ ಸೋಲು ಗೆಲವುಗಳನ್ನು, ಒಳ್ಳೆಯ ಕೆಟ್ಟ ಗುಣಗಳನ್ನು 
ಕದ್ದ ಹಾಗೆಯೇ, ಧೈರ್ಯದಿಂದ ಹೇಳುವುದು ಪ್ರಾಮಾಣಿಕ ವ್ಯಕ್ತಿಗೆ ಮಾತ್ರ ಸಾಧ್ಯ. 
ನು ಆ ಎಲ್ಲ ತನ್ನ ಅನುಭವಗಳಿಂದ : ಹೊರಬಂದು, ದೂರ ನಿಂತು, ಅಂದಿನ ತನ್ನನ್ನೇ 
(ಡಿಕೊಳ್ಳಬೇಕು, ನಿಷ್ಪಕ್ಷ ಬುದ್ಧಿಯಿಂದ ಟೀಕಿಸಬೇಕು. ಇದನ್ನು ಮಾಡಲಾರೆ ಎನ್ನುವವರು 
ಚರಿತ್ರೆಗೆ ಕೈ ಹಾಕುವುದು ವ್ಯರ್ಥ. ik: 


ನೆನಪುಗಳಿಗೆ ಮೂಲಸಾಮಗ್ರಿ ಒದಗಿಸುವವು ಪ್ರಮುಖವಾಗಿ ದಿನವಹಿಗಳು ; 
ಷಂಗಿಕವಾಗಿ ಟಿಪ್ಪಣಿಗಳು, ಪತ್ರವ್ಯವಹಾರಗಳು, ದಿನಪತ್ರಿಕೆಯ ತುಂಡುಗಳು. ಆದರೆ ಬಹಳಷ್ಟು 
ರಿಗೆ ದಿನವಹಿಯನ್ನು ಬರೆಯುವ ; ಪತ್ರಗಳನ್ನು, ಪತ್ರಿಕೆಗಳನ್ನು ಕಾಯ್ದಿಡುವ ಚಟವೇ 
), ಇಂಥವರು ``ನನಗೆ ಹೊಬಂಧವಿದ್ದ ವರು ನೆನಪು ಮಾಡಿಕೊಟ್ಟು ಎಲ್ಲರೂ ಸಹಾಯ 
| ನನ್ನಿಂದ ಈ ಕಾರ್ಯವನ್ನು ಪೂರ್ಣಮಾಡಿಕೊಳ್ಳಬೇಕೆಂದು ವಿಜ್ಞಾಪನೆ " ”* ಎಂಬ 
ಶಿಯವನ್ನು ಸ ಯಾಚಿಸಬೇಕಾಗುತ್ತದೆ. ಇಲ್ಲ ವೆ ಆ ಘಟನೆ ನೆನಪಿಲ್ಲ ವೆಂದು ಕೈ ಬಿಡಬೇಕಾಗುತ್ತದೆ. 
ಗಿರುವುದನ್ನು ಮುಂದಿನ ಹಲವಾರು ಆತ್ಮ ಚರಿತ್ರೆಗಳಲ್ಲಿ ಕಾಣುತ್ತೆ ವೆ. 


ಬಹುಮಟ್ಟಿಗೆ ಯುರೋಪಖಂಡದಲ್ಲಿ ಆತ್ಮಕಥೆಯ ಹುಟ್ಟು ಮತ್ತು ಬೆಳವಣಿಗೆ 
ವುದಕ್ಕೆ ಒಂದು ಕಾರಣ ಕ್ರೈಸ್ತ ಮತದ ಮುಖ್ಯ ಅಂಶಗಳಲ್ಲೊಂದಾದ ಪಾಪನಿವೇದನೆ. 
ರಿಂದ ಜತ ಪರಿಶೋಧನೆಯ ಸ್ವಭಾವ ಬೆಳೆದು, ಯುರೋಪಿನಲ್ಲಿ ಬಹಳ ಹಿಂದೆಯೇ 
' `ಿತ್ರಾಂಶವುಳ್ಳ ಅನೇಕ ಕೃತಿಗಳು ಬರೆಯಲ್ಪಟ್ಟವು. ನಮಗೆ ದೊರಕಿರುವ ಗ್ರಂಥಗಳ 
ಹದ ಮೆಲೆ ಕ್ರಿ. ಪೂ. ೧೨೧ - ೮೦ ರಲ್ಲಿ ಜೀವಿಸಿದ್ದ ಮಾರ್ಕಸ್‌ ಅರೀಲಿಯಸ್‌ ಎಂಬ 
ನ ಮೆಡಿಟೇಷನ್ಸ ಎಂಬ ಕೃತಿಯೇ ಆತ್ಮಕಥೆಯ ಗುಂಪಿಗೆ ಸೇರಿದ ಬರವಣಿಗೆಗಳಲ್ಲಿ 
ದ್‌್‌ 


ತ ಹಳೆಯದು. ಮುಂದೆ ಸೇಂಟ ಆಗಸ್‌ಟೀನ್‌ (ಕ್ರಿ. ಶ. ೩೫-೪೩೦) ಬರೆದ ಕನ್‌ಫೆಷೆನ್ಸ 
ಒ ತೌ ಈ ಮಾರ್ಗದಲ್ಲಿ ಒಂದು ಮುಖ್ಯ ಮೈಲುಗಲ್ಲು. ೫ ೧೭ 


ಭಯಾಗ್ರಫಿ ಪು. ೮ ೪. 
ಡ ವಿಶ್ವಕೋಶ ಸಂ. ೧, ಪು. ೭೩೨ 


೧೭೪ ಶೂ 


ತರುವಾಯ ಈ ಸಾಹಿತ್ಯ ಪ್ರಕಾರ ೧೮, ೧೯ ಮತ್ತು ೨೦ನೆಯ ಶತಮಾನಗಳಲ್ಲಿ ಆ। 
ಬೆಳೆದು ಬಹುಜನಪ್ರಿಯವಾಗಿದೆ. ಈ ಅವಧಿಯಲ್ಲಿ ಬಂದ ನೂರಾರು ಕೃತಿಗಳಲ್ಲಿ ಫ್ಹಾ 
ರೂಸೊ, ಎಡ್ಮಂಡಗಾಸ್‌, ಮಿಲ್‌, ಟ್ರೊಲೋಪ್‌, ಟಾಲ್‌ಸ್ಟಾಯ್‌ ಮೊದ 
ಆತ್ಮಕಥೆಗಳು ಪ್ರಸಿದ್ಧವಾಗಿವೆ. 


ಚಾರುದತ್ತನು ಮರಣಕ್ಕಂಜುತ್ತಿರಲಿಲ್ಲ, ಕೀರ್ತಿಕಲಂಕಕ್ಕೆ ಅಂಜುತ್ತಿದ್ದನ 
ಸಂಪ್ರದಾಯದಲ್ಲಿ ಬಂದ ಭಾರತೀಯರು ತಮ್ಮ ಆತ್ಮ ಸ್ತುತಿಗೆ ಹೆಚ್ಚಿನ ಪ್ರಾಧಾನ್ಮತ 
ಯಲಿಲ್ಲ. ಆದರೂ ಸಂಸ್ಕೃತದಲ್ಲಿ ೭ನೆಯ ಶತಮಾನದ ಸುಮಾರಿಗೆ ಬಾಣಭಟ್ಟ 
ಹರ್ಷ ಚರಿತ್ರೆ, ದಂಡಿ ಬರೆದ ಆವಂತೀಸುಂದರಿಗಳಲ್ಲಿ, ಕನ್ನಡದಲ್ಲಿ ೧೦ನೆಯ ಶತ 
ಸುಮಾರಿಗೆ ಪಂಪ, ರನ್ನರು ಬರೆದ ಕೃತಿಗಳಲ್ಲಿ ಅವರ ಆತ್ಮಚರಿತ್ರೆಯ ಛಾಯೆ 
ಕಾಣುತ್ತೇವೆ. ಆದರೆ ೧೯ನೆಯ ಶತಮಾನದ ಮಧ್ಯದವರೆಗೂ ಭಾರತೀಯ ಸಾಹಿ 
ಇಂದು ಆತ್ಮಚರಿತ್ರೆಯೆಂದು ಪರಿಗಣಿಸುವ ಪರಿಪೂರ್ಣ ಮಾದರಿ ಇರಲೇ ಇಲ್ಲ. 
ಆತ್ಮಚರಿತ್ರೆ ಪಾಶ್ನಾತ್ಮ ಮಾದರಿ ಪ್ರಚಲಿತವಾಗಿ, ಪ್ರತಿಯೊಂದು ಭಾಷೆಯಕೆ 
ಆತ್ಮಚರಿತ್ರೆ ಪ್ರಕಾರ ಸಮೃದ್ಧವಾಗಿ ಬೆಳೆಯಿತು. | 


`ಕನ್ನಡ ಆತ್ಮಚರಿತ್ರೆಗೆ ದಾರಿ ಹಾಕಿ ಕೊಟ್ಟ ಗ್ರಂಥಗಳು ಅನ್ಮ ಭಾಷ 
ಭಾಷಾಂತರಗೊಂಡವು. ಇವುಗಳಲ್ಲಿ ಸರ್ವ ಜನಾದರಣೀಯವಾಗಿ ಪ್ರಮುಖವಾದದ್ದು 
ನಿಟ್ಟೂರು ಶ್ರೀ ನಿವಾಸರಾವ್‌ ದಂಪತಿಗಳು ' ಸತ್ಮಶೋಧನೆ " ಎಂಬ ಹೆಸರಿನಿಂದ ಕನ್ನಡಿ 
ಗಾಂಧೀಜಿ ಅವರ ಆತ್ಮಕಥೆ "ನ 


ಕನ್ನಡದಲ್ಲಿ ಮೊಟ್ಟಮೊದಲ ಬಾರಿ ಸ್ವತಂತ್ರ ಆತ್ಮಚರಿತ್ರೆ ಬರೆದವರು ಹ 
ುಂಜಪ್ಪನವರು. ಅವರ : ನನ್ನ ಮೂವತ್ತು ವರುಷಗಳ ಕಾಣಿಕೆ" ೧೯ 
ಪ್ರಕಟವಾಯಿತು. ಮಹಾತ್ಮಾ ಗಾಂಧೀಜಿ ಅವರ ದಟ್ಟ ಪ್ರಭಾವಕ್ಕೆ ಒಳಗಾಗಿದ್ದ ' 
ಗಾಂಧೀಜಿ, ಅವರ ಆತ್ಮ ವೃತ್ತಾಂತದ ಪ್ರೇರಣೆಯ ಮೇರೆಗೆ ಈ ಕೃತಿ ಬರೆದಂತಿದೆ. 
ಆ ಬಗ್ಗೆ ಅವರು ಇಲ್ಲಿ ಏನನ್ನೂ ಹೇಳಿಲ್ಲ. ಇಲ್ಲಿ ಅವರು ತಮ್ಮ ಪೂರ್ವ ವೃತ್ತಾಠಿ 
ಸಂಕ್ಷೇಪವಾಗಿ ಹೇಳಿ, ಹೆಚ್ಚಿನ ಭಾಗವನ್ನು ೧೯೦೬ರಿಂದ ಆರಂಭಗೊಂಡ ತಮ್ಮ ಸಾನ 
ಜೀವನದ ವಿವರಣೆಗೇ ಮೀಸಲಿಟ್ಟಿದ್ದಾರೆ. ಅಲ್ಲಿ ಅವರು ತಮ್ಮ ಬೆಂಬಿಡದ ಬಡತ 
ಅದರ ಮಧ್ಯದಲ್ಲಿಯೇ ನಡೆಸಿದ ಅಚಲವಾದ ಹೋರಾಟವನ್ನೂ, ಸ್ವಜನರೇ ವಿರೋ! 
ನಿಂತ ಪ್ರಸಂಗಗಳನ್ನೂ ಬಹು ಮಾರ್ಮಿಕವಾಗಿ ವಿವರಿಸಿದ್ದಾರೆ. 


೧೫ * ೮ -೧೯೩೯ರಂದು ಪ್ರಕಟವಾದ ಜಿ. ಪಿ. ರಾಜರತ್ನಂ ಅವರ ಹಃ ಸ 
ಕನ್ನಡದಲ್ಲಿ ಬಂದ ಎರಡನೆಯ ಆತ್ಮಚರಿತ್ರೆ. ಅಲ್ಲಿ ಅವರು ೧೯೨೮ರಿಂದ 6 
ವರೆಗಿನ ತಮ್ಮ ಸಾಹಿತ್ಮ ಚಟುವಟಿಕೆಗೆಯನ್ನು ಕುರಿತು ಬರೆದಿದ್ದಾರೆ. ಇದು ಪ 

ಹತ್ತು ವರುಷಕ್ಕೆ ಒಂದು ನಿಕೆಲ್‌ ಜುಬಿಲಿಯೂ ಆಗುವುದಿಲ್ಲ. ಇಷ್ಟು ಜಿ 


೧೮. ಎಂ. ವಿ. ಸೀತಾರಾಮಯ್ಯ, ಕನ್ನಡ ಜೀವನ ಚರಿತ್ರಗಳು, ಪು. ೧೬೨ 


ತ್ರೆಗಳು ೧೭೫ 


ವುದು ?' ಎಂದು ಶಿವರಾಮ ಕಾರಂತರೆ ತಮಾಷೆ ಮಾಡಿದ್ದರಂತೆ. ಅದಕ್ಕೆ ಉತ್ತರವಾಗಿ 
ರಾಜರತ್ನಂ ಅವರು ಇದನ್ನು ಬರೆದಾಗ ನಾನು ಫ್ರಸ್ಟರೇಟ ಆಗಿದ್ದೆ ' ಬರೆದು 
ದ ಮೇಲೆ `ಮನಸ್ಸು ಹಿತವಾದ ಸಮಾಧಾನವನ್ನನಭವಿಸಿತು' ಎಂದಿದ್ದಾರೆ. ಇಲ್ಲಿ 
'ಜ. ವಿ. ರಾಜ [ರತ್ನಂ] ಅಯ್ಯಂಗಾರ್‌, ಹತ್ತು ವರುಷಕ್ಕೆ ಓಂದೆ ಮೊದಲಾದ 
ು ಪ್ರಕರಣಗಳಿವೆ. ಅವುಗಳಲ್ಲಿ ರಾಜರತ್ನಂ ಅವರು ಅನುಭವಸಿದ ಕಷ್ಟ ನಷ್ಟ , 
ನಲಿವು, ಕಾವ್ಯಕ್ಕೆ ದೊರೆತ ಪ್ರೇರಣೆ ಮೊದಲಾದವುಗಳ ಎವರವಿದೆ. ಎಂ. ಎ. 
ಮುಗಿಸಿಯೂ ೧೯೩೧ - ೩೮ರ ವರೆಗೆ ನಿರುದ್ಯೋಗಿಯಾಗಿ ಅಲೆದ ಪ್ರಸಂಗ, ತಂದೆ 
ಡಾಗ ನಂಟರಾರೂ ಸಹಕರಿಸದೆ ಶವವನ್ನು ಜಟಕಾದಲ್ಲಿ ಒಯ್ದು ಸಂಸ್ಕರಿಸಿದ 
ಗಳನ್ನು ಓದಿದಾಗ ಯಾರಿಗಾದರೂ ನೋವಾಗದೆ ಇರದು. ಹೆಂಡತಿಯನ್ನು 
ಸೇರಿಸಿ, ಹಿಂದಿರುಗುವಾಗ ಕಂಡ ಹೆಂಡದಂಗಡಿಯ ದೃಶ್ಯ ' ರತ್ನನ ಪದಗಳು 'ಸೃಷ್ಟಿಗೆ 
ನಾಯಿತು ಎಂಬುದನ್ನು ಕೇಳಿದಾಗ ಆಶ್ಚರ್ಯವಾಗುತ್ತದೆ. ಆದರೆ ಇದು ಹತ್ತೇ ವರುಷದ 
ಫವಾಗಿರುವುದು ದೊಡ್ಡ ಕೊರತೆಯೆನ್ನಿಸುತ್ತಿದೆ. 


೧೯೪೦ರಲ್ಲಿ ಆಲೂರು ವೆಂಕಟರಾಯರು ಜಯಕರ್ನಾಟಕ ಪತ್ರಿಕೆಯ ಸಂಪಾದಕರ ಬಿನ್ನಹದ 
"``ನನ್ನ ಜೀವನ ಸ್ಮೃತಿಗಳು '' ಆತ್ಮಚರಿತ್ರೆಯನ್ನು ಬರೆದುಕೊಡಲು ಒಪ್ಪಿಕೊಂಡರು. 
ಪತ್ರಿಕೆಯ ಲೇಖನಮಾಲೆಯಾಗಿ ಒಂದೂವರೆ ವರುಷ ಪ್ರಕಟವಾಯಿತು. ಅದು 
ಲ್ಲಿ, ಪೂರ್ವರಂಗ. ೧೯೪೧ರಲ್ಲಿ ಉತ್ತರ ರಂಗ ಎಂಬ ಎರಡು ಭಾಗಗಳಾಗಿ ೧೯೭೪ರಲ್ಲಿ 
ಗಿ ಪುಸ್ತಕ ರೂಪದಲ್ಲಿ ಪ್ರಕಟವಾಯಿತು. ಅಲ್ಲಿ ಅವರು ಹೇಳಿಕೊಂಡಿರುವ ಹಾಗೆ ''ನನ್ನ 
ಗಳು ಸಾಮಾನ್ಯ ಜನರಿಗೆ ಮಹಾತ್ಮಾ ಗಾಂಧಿ, ಲೋಕಮಾನ್ಯ ಟಿಳೆಕ ಮುಂತಾದ ಅದ್ವಿತೀಯ 
ಚರಿತ್ರೆಗಿಂತಲೂ ಹೆಚ್ಚಿಗೆ ಉಪಯುಕ್ತವಾದವುಗಳು. ಏಕೆಂದರೆ ನಮ್ಮ ನಿಮ್ಮಂತೆಯೇ 
ವ್ಯಕ್ತಿಯ ನಮ್ಮ ನಿಮ್ಮ ಅನುಭವಕ್ಕೆ ಬರುವ ಸೃತಿಗಳು ಇವು. ಅವತಾರ ಅಥವಾ ಆದರ್ಶ 
ಚರಿತ್ರೆಗಳಿಗೆ ಒಂದು ತರಹದ ಮಹತ್ವವಿದ್ದರೆ ಸಾಮಾನ್ಯ ಪುರುಷರ ಚರಿತ್ರೆಗೆ ಮತ್ತೊಂದು 
ಹುಹತ್ವವಿರುತ್ತದೆ. '”* ಆಲೂರು ವೆಂಕಟರಾಯರ ಸಾರ್ವಜನಿಕ ಚಟುವಟಿಕೆಗಳೆಲ್ಲ 
ಕದ ಹೊಸ ಇತಿಹಾಸದ ಒಂದು ಜೀವಂತ ಅಂಶವಾದುದರಿಂದ ಅವರ ಈ ಆತ್ಮಚರಿತ್ರೆ 
ದ ಕರ್ನಾಟಕದ ಚರಿತ್ರೆಯನ್ನು ತಿಳಿಯಲು ಬಹಳ ಅಮೂಲ್ಯವಾದ ಸಾಮಗ್ರಿ 
ಇಗಿಸುತದೆ. 


ಡೆ 


' ೧೯೪೬ರಲ್ಲಿ ಮಿಂಚಿನಬಳ್ಳಿ ಕಾರ್ಯಾಲಯದಿಂದ ಪ್ರಕಟವಾದ ೧೫೦ ಪುಟದ 
ಜರ ಆತ್ಮಕಥನ ' ಗೋವಿಂದ ಪೈ, ಆರ್‌. ವಿ. ಜಾಗೀರದಾರ್‌, ದೇವುಡು, ರಂ. 
ಗಳಿ, ಸಿ. ಕೆ. ವೆಂಕಟರಾಮಯ್ಯ, ವಿ. ಕೃ. ಗೋಕಾಕ, ಚೆನ್ನಪ್ಪ ಉತ್ತಂಗಿ, ಬೆಟಗೇರಿ 
ರ್ಕು, ಎ. ಆರ್‌. ಕೃಷ್ಣಶಾಸ್ತ್ರಿ, ದ.ರಾ. ಬೇಂದ್ರೆ ಹೀಗೆ ಹನ್ನೊಂದು ಸಾಹಿತಿಗಳ ಆತ್ಮ 
ನುನ ್ಲಳೆಗೊಂಡಿದೆ. ಭಿನ್ನಾನುಭವಗಳಿಂದ ವೈವಿಧ್ಯಮಯವೂ ಸ್ವಾರಸ್ಮ ಪೂರ್ಣವೂ 
ವಿಧ ಸಾಹಿತಿಗಳ ಪರಿಚಯವನ್ನೊಳಗೊಂಡಿರುವ ಈ ಕೃತಿ ವಿಶಿಷ್ಟವಾದುದಾಗಿದೆ. 


ಜೀವನ ಸ್ಮೃತಿಗಳು 


1 


೧೭೬ ಕರ್ನಾಟಕ ಭಾರತಿ 


ಇಲ್ಲಿಂದ ಮುಂದೆ, ಅಂದರೆ ೧೯೪೭ ರಿಂದ ೧೯೭೨ರ ವರೆಗೆ ಕನ್ನಡದಲ್ಲಿ ಬಂಕ 
ಆತ್ಮಚರಿತ್ರೆಗಳು ೫೫.5” ಆ ಮೇಲೂ ಹಲವಾರು ಆತ್ಮಚರಿತ್ರೆಗಳು ಕಾಣಿಸಿಕೊಂಡಿವೆ 
ಅವುಗಳಲ್ಲಿ ಕೆಲವನ್ನು ಈಗ ನೋಡಬಹುದು.: 


ಶಿವರಾಮ ಕಾರಂತರ ಬಹುಮುಖ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡದಂತಿರುವ 'ಹುಚೆ 
ಮನಸ್ಸಿನ ಹತ್ತು ಮುಖಗಳು ', ಅವರ ಬಾಳಿನ ೨೦-೩೦ ವರುಷಗಳ ಸಾರ್ವಜನಿಕ ಜೀವನಃ 
ಅದ್ಬುತ ಚಿತ್ರಣವನ್ನೀಯುತ್ತದೆ. ಕಾರಂತರು ಆ ವೇಳೆಯಲ್ಲಿ ಗುರುವಿಲ್ಲದೆ, ಗುರಿಯಿಲ್ಲ 
ಹುಚ್ಚು ಮನಸ್ಸು ತೋರಿದ ದಿಕ್ಕಿನಲ್ಲಿ ನಡೆದು, ಬಹಳಷ್ಟು ಸಲ ಕೈ ಸುಟ್ಟುಕೊಂಡು, ಕೆಲ 
ಸಲ ಯಶಸ್ವಿಯಾದ ಪ್ರಸಂಗಗಳ ಸ್ವಾರಸ್ಕಪೂರ್ಣವಾದ ವಿವರಣೆ ಇಲ್ಲಿದೆ. ಅವರೇ ಹೇಳು 
ಹಾಗೆ ವಿಷ್ಣುವಿಗೆ ಹತ್ತು ಅವತಾರಗಳಾದರೆ, ಅವರ ಧ್ಯೇಯಗಳು ಹಲವಾರು ಅವತಾಃ 
ತಾಳಿವೆ. ರಾಷ್ಟ್ರಭಕ್ತಿ, ಸ್ವದೇಶಿ ಚಳುವಳಿ, ವ್ಯಾಪಾರ, ಪತ್ರಿಕೋದ್ಯಮ, ಅಧ್ಯಾತ್ಮ ಸಾಧನೆ 
ಕಲೆಯ ಭಿನ್ನಮುಖಗಳ ಪ್ರಯೋಗಗಳು ಫೋಟೋಗ್ರಾಫಿ, ನಾಟಕ, ನೃತ್ಯ, ಚಿತ್ರ, ವಾಸ್ತು 
ಸಂಗೀತ, ಚಲನ ಚಿತ್ರ, ಸಮಾಜ ಸುಧಾರಣೆ, ಗ್ರಾ ಮೋದ್ದಾರ ಮೊದಲಾದ ಇಷ್ಟೊಂಡ 
ವ್ಯಾಪಕ ಹವ್ಮಾಸವುಳ್ಳ ಬೇರೊಬ್ಬ ಕನ್ನಡ ಸಾಹಿತಿಯನ್ನು ಹೆಸರಿಸುವುದು ಕಷ್ಟ. ` 4 
ಹವ್ಕಾಸಗಳನ್ನು ಪರಿಚಯಿಸುವುದರೊಂದಿಗೆ ಆಯಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ವ್ಯಕ್ತಿಗೆ 
ಸುಂದರವೂ ಉಜ್ವಲವೂ ಆದ ವ್ಯಕ್ತಿಚಿತ್ರಣವನ್ನು ಕೊಡುವುದೂ ಇಲ್ಲಿಯ ವೈಶಿಷ್ಟವೆನ್ನಿಸಿದ 
ಇದರ ಮುಂದುವರಿದ ಭಾಗವಾಗಿ ಸ್ಮೃತಿಪಟಲದಿಂದ ' ಎಂಬ ಮೂರು ಸಂಪುಟ ಬಂದಿವೆ 
"ಇದು ವಿಷಯಗಳ ದೃಷ್ಟಿಯಿಂದ ನನ್ನ ಅನುಭವಗಳನ್ನು, ವಿಚಾರಸರಣಿಯನ್ನು ನಿಮ 
ಮುಂದಕ್ಕಿರಿಸಲು ಮಾಡಿರುವ ಪ್ರಯತ್ನಮಾಗಿದೆ 'ಎಂದು ಆರಂಭದಲ್ಲಿ ಕಾರಂತರ 
ಹೇಳಿದ್ದಾರೆ. 


ಕನ್ನಡದ ಆತ್ಮಚರಿತ್ರೆಗಳಲ್ಲಿಯೇ ಡಿ. ವಿ. ಜಿ. ಅವರು ಎಂಟು ಸಂಪುಟಗಳಲ್ಲಿ ಹೊ 
ತಂದಿರುವ ಜ್ಞಾಪಕ ಚಿತ್ರಶಾಲೆ' ಒಂದು ಅಪೂರ್ವ ಸಾಧನೆಯಾಗಿದೆ. ಇದನ್ನು ಬರೆಯ€ 
ರಂಭಿಸಿದಾಗ (೧೯೬೭-೭೪) ಅವರಿಗೆ ಎಪ್ಪತ್ತಕ್ಕೂ ಹೆಚ್ಚಿನ ವಯಸ್ಸು. ಅವರೇ ತಮೆ 
ಕೃತಿಯನ್ನು ಕುರಿತು ಛಾಯಾಬಿಂಬವನ್ನು ತೆಗೆಯುವ ಫಲಕದ ಮೆಲೆ ಪ್ರತಿಫಲಿಸಿ 
ರೇಖೆಗಳು ಕಾಲಕ್ರಮದಲ್ಲಿ ಬಣ್ಣ ತೇಲುತ್ತವೆ, ಮಾಸಿ ಹೋಗುತ್ತವೆ. ಸ್ಪಷ್ಟತೆಯ! 
ಕಡಿಮೆಯಾಗುತ್ತದೆ. ಇಷ್ಟೆಲ್ಲ ನ್ಕೂನತೆಗಳಿದ್ದರೂ ಛಾಯಾಬಿಂಬವು ಹೆಗ್ಗುರುತನ್ನಾದರೆ 
ಉಳಿಸಿರುತ್ತದೆ. ಅಷ್ಟು ಮಾತ್ರವಾದರೂ ಪೂರ್ವಿಕರ ಸ್ವರೂಪದ ಛಾಯೆ ಉಳಿದಿದೆಯೇ 
ಎಂದು ಸಂತೋಷಪಡುವ ನವೀನರು ಕೆಲಮಂದಿ ಇರಬಹುದೆಂದು ನಂಬಿ ಈ ಚಿತ್ರಗಳನ 
ಗುರುತು ಹಾಕಿದೆ ” ಎಂದಿದ್ದಾರೆ. ಇದು ೧೯ನೆಯ ಶತಮಾನದ ಕಡೆಯ ದಶಕಗಳ ಹಾಗ 
ಈ ಶತಮಾನದ ಪೂರ್ವಾರ್ಧಕಾಲದ ಹಳೆಯ ಮೈಸೂರಿನ ಸಾಂಸ್ಕೃತಿಕ, ಬೌದ್ದಿಕ ವಿವರವಾ 
ಮತ್ತು ಜೀವಂತವಾದ ಕಥನವನ್ನೊಳಗೊಂಡಿದೆ. 


೨೦. ಕನ್ನಡ ಜೀವನ ಚರಿತ್ರೆಗಳು ಪು. ೨೧೪ -೧೫ 
೨೧. ಕನ್ನಡ ವಿಶ್ವಕೋಶ ಸಂ. ೩. ಪು. ೭೧೦. 


ಆತ್ಮಚರಿತ್ರೆಗಳು ಆ 


ಶಕ್ತರಾದ ಮಂತ್ರಿಗಳು, ಶ್ರೀಮಂತರೂ ಪ್ರಭಾವಿಗಳೂ ಆದ ವರ್ತಕರು, ಪಂಡಿತರು, 
ಕಲಾವಂತರು, ಬಡಕಸಬುದಾರರು ಮತ್ತು ಉಪಾಧ್ಯಾಯರು ಹೀಗೆ ಜೀವನದ ಎಲ್ಲ 
ಕ್ಷೇತ್ರಗಳಿಗೂ ಸೇರಿದ ಸ್ತ್ರೀ ಪುರುಷರ ಕಣ್ಣಿಗೆ ಕಟ್ಟಿದಂತಿರುವ ಅಸಂಖ್ಯಾತ ಶಬ್ದಚಿತ್ರಗಳು 
ಇಲ್ಲಿವೆ. ಆದರೆ ಅವು ಕೆಲವು ಸಲ ಕೇವಲ ಚಿತ್ರಶಾಲೆಗಳೇ ಆಗುವುದುಂಟು. ಅವುಗಳಿಗೂ 
ಲೇಖಕರಿಗೂ ನೇರವಾದ ಸಂಬಂಧವೇನು ಎಂಬುದು ವೇದ್ಯವಾಗದೆ ಹೋಗುವುದುಂಟು. 
ಆದರೂ ಡಿ. ವಿ. ಜಿ. `` ಅವರು ತಮ್ಮ ತೀರ್ಪುಗಾರಿಕೆಯಲ್ಲಿ ಮೃದುಸ್ವಭಾವ, ದಯಾದ್ರತೆ, 
ಪ್ರಕೃತಿ ಮತ್ತು ಹೃದಯ ವೈಶಾಲ್ಕ, ಧಾರಾಳತನ, ನಿರಾಡಂಬರವಾದ ಹಾಸ್ಕ ಪ್ರವೃತ್ತಿ, 
ಜೀವನದಲ್ಲಿನ ನೋವು ಅನ್ಕಾಯಗಳನ್ನು ಗುರುತಿಸಿ, ಜೀವನದಲ್ಲಿನ ಸೌಂದರ್ಯ 
ಮತ್ತು ಸಂಪದ್ಯುಕ್ತತೆಯ ಬಗ್ಗೆ ಕೃ ತಜ್ಞತಾಭಾವಗಳೊಡನೆ ಅವುಗಳ ಸುಮಧುರ ಸಂಯೋಜನೆ 
ಗೊಳಿಸಿರುವುದು. ಈ ಅಂಶಗಳು ಈ ಕೃತಿಯನ್ನು ಗಮನಾರ್ಹವಾದುದನ್ನಾಗಿ ಮಾಡಿದೆ. ''** 


ನವರತ್ನ ರಾಮರಾವ್‌ ಅವರ `` ಕೆಲವು ನೆನಪುಗಳು '' ಕೃತಿ ಸುಮಾರು ೪೫೦ 
ಪುಟಗಳಿಗೂ ಮೀರಿದ ಬೃಹತ್‌ ಕೃತಿ. ಅವರು ಕೆಲಸಕ್ಕೆ ಸೇರಿದಾಗಿನಿಂದ (೧೯೦೮) ರಿಟೈರ 
ಆಗುವವರೆಗಿನ (ಸುಮಾರು ೧೯೩೭ - ೩೮) ಹಿಂದಿನ ಮೈಸೂರು ಸರ್ಕಾರದ ಆಡಳಿತ 
ವಿಶೇಷಗಳನ್ನು ಜವಾನರಿಂದ ಹಿಡಿದು ದಿವಾನರವರೆಗಿನ ವ್ಯಕ್ತಿ ವಿಶೇಷಗಳನ್ನು, ಜನ 
ಬದುಕು, ಕಳ್ಳಕಾರರು, ಒಳ್ಳೆಯ ಅಧಿಕಾರಿ, ಆರಾಮ್‌ ಅಧಿಕಾರಿಗಳು, ಅರಮನೆ ಗೌರವ 
ಮರ್ಯಾದೆಗಳ ರೀತಿ ನೀತಿ ಇವನ್ನೆಲ್ಲ ಅದ್ಭುತವಾಗಿ ಕಾಣಿಸಿದ್ದಾರೆ. ಅಂದಿನ ಆಗು -ಹೋಗು, 
ವ್ಯಕ್ತಿಗಳನ್ನು ಅತ್ಯಂತ ಗಂಭೀರವಾಗಿ ಚಿತ್ರಿಸಿದ್ದರೂ ಬೇಕಾದಷ್ಟು ಹಾಸ್ಕ- ವ್ಮಂಗ್ಯ ತುಂಬಿ 
ತುಳುಕಾಡುತ್ತದೆ. ಇಂಗ್ಲೀಷ ಅಧಿಕಾರಿಗಳ ನಡವಳಿಕೆ ನಿರ್ಧಾರಗಳು, ಗ್ರಾಮ ಮಟ್ಟದ 
ಶ್ಯಾನುಭೋಗರು, ಪಟೇಲರು ಮೊದಲಾದವರ ಗತ್ತು ನಿಷ್ಠೆ ರ ಅತ್ಮಂತ 
ಸ್ವಾರಸ್ಯವಾಗಿ ನಿರೂಪಿಸಿದ್ದಾರೆ. ಮುಖ್ಯವಾಗಿ ಮೈಸೂರು ಜಿಲ್ಲೆ ಯ ತಾಲೂಕುಗಳು, 
ce, ಊರಿಂದೂರಿಗೆ ಓಡಾಟದ ರೀತಿ, ರೋಗರುಜಿನಗಳು, ಅಧಿಕಾರದ ಕೆಲಸ ಗಳು 
ಇವೆಲ್ಲ ಇತಿಹಾಸವಾಗಬಲ್ಲಂಥ ಸಮಾಚಾರಗಳು ಇಲ್ಲಿ ಚಿತ್ರಣಗೊಂಡಿವೆ. 


೧೯೬೮ “೬೯ ರಲ್ಲಿ ಪ್ರಕಟವಾದ ಮಾಸ್ತಿ ಅವರ ಭಾವ '' ಮೂರು ಸಂಪುಟ, 
೧೩೫೦ ಪುಟಗಳನ್ನೊ ಗೊಂಡಿದೆ. ಮೊದಲನೆಯ ಸಂಪುಟ ಬಾಲ್ಯದಿಂದ ಕೌಮಾರ್ಯ 
ದವರೆಗಿನ, ಎರಡನೆಯ ಭಾಗ ಅಧಿಕಾರವಧಿಯನ್ನು, ಮೂರನೆಯ ಭಾಗ ಅವರ ವಿಶ್ರಾಂತಿ 
ಕಾಲದ ಬದುಕಿನ ಚಿತ್ರಣವನ್ನೊ ಳಗೊಂಡಿದೆ. ಹೀಗಾಗಿ ಇದು ಗಾತ್ರದಲ್ಲಿ ಮಾತ್ರವಲ್ಲ 
ಪಾತ್ರದಲ್ಲಿಯೂ ತನ್ನ ಹಿರಿತನವನ್ನು ಉಳಿಸಿಕೊಂಡಿರುವ ಕೃತಿ ಎನ್ನಿ ಸಿದೆ. ಇಲ್ಲಿ ಮಾಸ್ತಿ ಯವರು 
ತಮ್ಮ ಸಾರ್ಥಕ ಬಾಳಿನ ೫೩೦ ಪ್ರಸಂಗಗಳನ್ನು ಹಿಡಿದಿಡಲು ಪ್ರ ಯತ್ನಿ ಸಿದ್ದಾರೆ. ಅವರು 
ತಮ್ಮ ಕೃತಿಯ ಪ್ರಾರಂಭದಲ್ಲಿ ಎಲ್ಲ ಆತ್ಮ ಚರಿತ್ರಕಾರರ ಹಾಗೆ ನನ್ನ ಜೀವನ ಒಂದು 
ಚರಿತ್ರೆಗೆ ವಸ್ತು ಆಗಬಲ್ಲದೆಂದು ನನಗೆ ಕಾಣಲಿಲ್ಲ '' ಎಂದು ಹೇಳಿ, ''ಆದರೆ ಅದನ್ನು 
ಕುರಿತು ನನ್ನ ಮನಸ್ಸಿನಲ್ಲಿ ಅನೇಕ ಭಾವಗಳುಂಟು. ಚರಿತ್ರೆಯನ್ನಲ್ಲ, ಇವನ್ನು ಬೇಕಾದರೆ 


೨೨. ಭಾರೆತೀಯ ಸಾಹಿತ್ಯ ಸಮೀಕ್ಷೆ, ; ಪು. ೧೦೧೦-೧ 


ಹ ಎ ಕರ್ನಾಟಕ ಬಾರತಿ 


ಬರೆಯಬಹುದು ಎಂದು ಕಂಡಿತು, ಬರದೆ '** ಎಂದು ಹೇಳಿಕೊಂಡಿದ್ದಾರೆ. “ ಈ ಗ್ರಂಥದಲ್ಲಿ ' 
ಅನೆಕ ಭಾವಗಳು ಹೆಣೆದುಕೊಂಡಿವೆ. ಉಪಕಾರ ಮಾಡಿದವರಲ್ಲಿ ಆತ್ಮ ಪ್ರತ್ಮಯವುಳ್ಳ ವಿನಯ ' 
ಭಾವ ; ಆರ್ತರಲ್ಲಿ, ಅರ್ಥಿಗಳಲ್ಲಿ ಕನಿಕರದ ಭಾವ, ಒಟ್ಟಿನಲ್ಲಿ ಬದುಕಿನಲ್ಲಿ 'ಧನ್ಕೋಸ್ಮಿ " ' 
ಎಂಬ ಭಾವ, ಹೀಗೆ ಈ ಭಾವದ ಎಳೆಗಳು ಅನೇಕ ಸೇರಿ, ಗ್ರಂಥದ ಭಾವಪೂರವನ್ನು 
ಸಮೃದ್ಧಗೊಳಿಸಿದೆ. ಈ ಎಲ್ಲಾ ಭಾವಗಳಲ್ಲಿ ಅಂದಿನ ಕಾಲದ ಸಮಾಜ, ರೀತಿ ರಿವಾಜ, ' 
ಜನಜೀವನ ಮೊದಲಾದವು ಹಾಸುಹೊಕ್ಕಾಗಿ ಬಂದಿವೆ. '` ತಮ್ಮ ವಿಚಾರವೇ ಆಗಲಿ, ಇತರರ ' 
ಚಾರವೇ ಆಗಲಿ ಸಮಭಾವದಿಂದ, ಉದ್ವೇಗಗೊಳ್ಳದೆ, ನಡೆನುಡಿಯನ್ನು ಕುರಿತು ಹೀಗೆಯೇ ' 
ಸರಿ ಎಂದು ನಿರ್ಣಾಯಿಸಿ ಹೇಳುವ ವ್ಯಕ್ತಿ ವಿಮರ್ಶೆ ಒಪ್ಪುವಂತಿದೆ.... ಒಟ್ಟು ನಿರೂಪಣೆಯಲ್ಲಿ 

ವೃಕ್ತಪಡುವ ಇವರ ಅಂತರ್ಭಾವ ಅಚ್ಛೋದ ಸರೋವರದಂತೆ ನಿರ್ಮಲ. ಅದರಲ್ಲಿ ಮಿಂದ 

ಓದುಗನ ಮನಸ್ಸು ವಿಚಾರಕ್ಕೆ ಒಳ ಗಾಗುವುದಿಲ್ಲ '* ॥ 


`ಕನ್ನಡದ ವಿರಳ ಸಂಖ್ಯೆಯ ಆತ್ಮಕಥೆಗಳಲ್ಲಿ ದೇ. ಜವರೇಗೌಡರ ' ಹೋರಾಟದ ' 
ಬದುಕು ' ಗಮನಾರ್ಹವಾದುದು. ''₹* ಹುಟ್ಟಿದ್ದು ಕುರಿಮಂದೆಯ ನಡುವೆ, ಬೆಳೆದದ್ದು * 
ದನದ ಕೊಟ್ಟಿಗೆಯಲ್ಲಿ. ತಂದೆ ತಾಯಿಯರೋ ನಿರಕ್ಷರ ಕುಕ್ಷಿಗಳು... ತಿಂದದ್ದು ಕರಿಚಿಕ್ಕು, ' 
ಕುಡಿದದ್ದು ಅಂಬಲಿ, ಉಟ್ಟಿದ್ದು ಚಿಂದಿ, ಇದು ದೇ.ಜ. ಗೌ. ಅವರ ಬಾಲ್ಕ. ಇಂಥ ಒಬ್ಬ ' 
ಹುಡುಗ ಮೈಸೂರು ವಿಶ್ವವಿದ್ಯಾಲಯದ ಅಧ್ಯಾಪಕ, ಪ್ರಾಧ್ಯಾಪಕ ಕಡೆಗೆ ಇಲಾಖೆಯ 
ಮುಖ್ಯಸ್ಥನಾಗಿ, ಕನ್ನಡದ ಒಬ್ಬ ಪ್ರಸಿದ್ದ ಲೇಖಕನಾಗಿ ರೂಪುಗೊಂಡ ಬಗೆಯನ್ನು ೫೦ ವರುಷ ' 
ತುಂಬಿದ ದೇ. ಜ. ಗೌ. ನನ್ನ ಬಾಳೇ ಒಂದು ಪವಾಡ, ಬಡತನದ ಬಸಿರಲ್ಲಿ ಬೆಳಕು, ಗೊತ್ತು ' 
ಗುರಿಯಿಲ್ಲದ ಪಯಣ ಮೊದಲಾದ ೧೨ ಭಾಗಗಳಲ್ಲಿ ನಿರೂಪಿಸಿದ್ದಾರೆ. ಈ ಕೃತಿಯ ವಿಶೇಷತೆ 
ಇರುವುದು ಅದರ ಭಾಷಾ ಶೈಲಿಯಲ್ಲಿ ' ಬಂದದ್ದನ್ನು ಬಿಡಲಿಲ್ಲ. ಬಾರದ್ದಕ್ಕೆ ಬಾಯಾರಲಿಲ್ಲ, ' 
ಮುಂದುಹೋಕರನ್ನು ನೋಡಿ ಕರುಬಲಿಲ್ಲ. ಆಸರೆ ಸಿಕ್ಕಿದಾಗ ನೇಸರು ಮರೆಯಲಿಲ್ಲ. 
ಗುರಿಯೆಟುಕಿದಾಗ ಏಣಿ ಒದೆಯಲಿಲ್ಲ. ತಾರಸಿಮನೆಯ ವಾಸ ದೊರಕಿಕೊಂಡಾಗ ಗುಡಿಸಲು 
ಬೇಸರವಾಗಲಿಲ್ಲ. ಪದವಿ ಲಭಿಸಿ ಹಣ ಕೂಡಿ ಸುಖ ಸಮನಿಸಿದಾಗ ಸೋಮಾರಿತನವನ್ನು 
ವರಿಸಲಿಲ್ಲ, ಕೊಟ್ಟಿಗೆಯನ್ನು ಮರೆಯಲಿಲ್ಲ ಬಡತನವನ್ನು ಹೇಸಲಿಲ್ಲ. (ಪು. ೧) ಎಂದು 
ಹೇಳಿರುವ ಮಾತಿನಲ್ಲಿ ಎಳ್ಳಷ್ಟೊ ಅತಿಶಯೋಕ್ತಿ ಇಲ್ಲವೆನ್ನಿಸುತ್ತಿದೆ. ಅವರೇ ಮತ್ತೊಂದೆಡೆಗೆ 
``ವಿರೋಧಿ ಶಕ್ತಿಗಳಿಲ್ಲದಿದ್ದರೆ ಬಾಳಿನಲ್ಲಿ ಹೋರಾಟವೂ ಇಲ್ಲ, ರುಚಿ ಶುಚಿಗಳೂ 
ಇಲ್ಲ. ಚಿಕ್ಕಂದಿನಲ್ಲಿ ಗೌಡ ಶ್ಮಾನುಭೋಗರ ಪಾಳೆಯಗಾರಿಕೆ ವಿರುದ್ಧ ದಾಳಿ ನಡೆಸ 
ಬೇಕಾಯಿತು. ವಿದ್ಯಾರ್ಥಿದೆಸೆಯಲ್ಲಿ ಹಾಗೂ ನೌಕರಿಯ ಪ್ರಾರಂಭಾವಸ್ತೆಯಲ್ಲಿ ಜಾತಿ 
ಭೂತವನ್ನೆದುರಿಸಬೇಕಾಯಿತು. ಮಧ್ಮವಯಸ್ಸಿನಲ್ಲಿ ಕನ್ನಡ ವಿರೋಧಿಗಳೊಡನೆ ಕಾದಾಡ 
ಬೇಕಾಯಿತು ' (ಪು, ೩) ಎಂದು ತಮ್ಮ ಹೋರಾಟದ ಬದುಕನ್ನು ಬಹುರಮ್ಮವಾಗಿ 


೨೩. ಭಾವ ಸಂ. ೧ ಮುನ್ನುಡಿ ಪು. !!! 

೨೪. ಎಂ. ವಿ. ಸೀತಾರಾಮಯ್ಯ, ಕನ್ನಡ ಜೀವನ ಚರಿತ್ರೆಗಳು, ಪು. ೧೮೪, 
೨೫. ಅಲ್ಲೇ 

೨೬. ಅಲ್ಲೇ ಪು. ೧೮೫ 


ಆತ್ಮಚರಿತ್ರೆಗಳು. 3 


' ವಿಶ್ಲೇಷಿಸಿದ್ದಾರೆ. `` ಒಟ್ಟಿನಲ್ಲಿ ಧೇಯವಂತ, ಧೀಮಂತ, ತಾಯ್ನುಡಿಯ ಸೇವಕನೊಬ್ಬನ 
ಈ ಆತ್ಮವೃತ್ತಾಂತ ಆತ್ಮಕಥಾ ಸಾಹಿತ್ಯಕ್ಕೆ ಒಂದು ಮಹತ್ತರ ಕೊಡುಗೆಯಾಗಿದೆ. ಇಲ್ಲಿನ 
' ಗದ್ಯದ ಗತ್ತು ಮತ್ತು ಗ್ರಾಮೀಣ ಪದಗಳ ಸೊಗಸು ಹೆಚ್ಚು ಆಕರ್ಷಣೀಯವೂ ಮನೋಜ್ಲವೂ 
' ಆಗಿದ್ದು ಶೈಲಿಯ ಹೊಸದೊಂದು ಮಾದರಿಗೆ ಬುನಾದಿಯಾಗಿದೆ.” 


ಕನ್ನಡರಂಗಭೂಮಿ ನಡೆದು ಬಂದ ದಾರಿಯ ಮೇಲೆ ಬೆಳಕನ್ನು ಚೆಲ್ಲುತ್ತಿರುವ 
' ಹಲವಾರು ಆತ್ಮಚರಿತ್ರೆಗಳು ಕನ್ನಡದಲ್ಲಿ ಬಂದಿವೆ. ಅವುಗಳಲ್ಲಿ `ಕನ್ನಡದ ಆತ್ಮಕಥಾ ಸಾಹಿತ್ಯ 
' ಪ್ರಕಾರಕ್ಕೊಂದು ಶ್ರೀಮಂತ ಕೊಡುಗೆ ' ಎನ್ನಿಸಿಕೊಂಡ ಕೃತಿ ಗುಬ್ಬಿ ವೀರಣ್ಣನವರ ' ಕಲೆಯೇ 
' ಕಾಯಕ. * ವೀರಣ್ಣನವರು ಬರೆದ ಈ ಆತ್ಮಚರಿತ್ರೆಯಲ್ಲಿ ಅಂದಿನ ಕಲಾವಿದನ ಸ್ಥಿತಿಗತಿ, 

ಹೋರಾಟದ ಬದುಕು, ನಾಟಕಗಳು ತಮ್ಮ ಆಸ್ತಿತ್ವಕ್ಕಾಗಿ ನಡೆಸುತ್ತಿದ್ದ ಹೋರಾಟ 
| ಮೊದಲಾದವುಗಳ ಎಥಾವತ್ತಾದ ಚಿತ್ರಣವಿದೆ. " ಈ ಚರಿತ್ರೆಯನ್ನು ಓದುವಾಗ ಕಳೆದು 
|. ಹೋದ ದಿನಗಳು ಸೃತಿ ಪಟಲದ ಮೇಲೆ ಮತ್ತೆ ಮೂಡಿಬರುತ್ತಿವೆ. ಓರ್ವ ಉತ್ತಮ 
 ಕ್ಷಲಾವಿದನ ದೃಷ್ಟಿ ತನ್ನ ರಸವಂತಿಕೆಯನ್ನು ಈ ಚಿತ್ರಣದ ಮೇಲೆಲ್ಲಾ ಹಾಯಿಸಿದ ' ಎಂದು 
ವಿ.ಕೃ. ಗೋಕಾಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ (ಹಿನ್ನುಡಿ). ಆದರೆ ಈ ಪುಸಕ್ತಕ್ಕೆ 
' ಮುನ್ನುಡಿ ಬರೆದ ಎಚ್‌. ಕೆ. ರಂಗನಾಥ ಅವರು ಈ ಪುಸ್ತಕದ ಕೆಲವು ಪುಟಗಳಲ್ಲಿ 
' ಯಾವುದೋ ಸಂಕೋಚ ತಲೆದೋರಿ ಅವರ ಲೆಕ್ಕಣಿಕೆಯನ್ನು ಅಲ್ಲಲ್ಲಿ ತಡೆದಿಟ್ಟುಬಿಟ್ಟಿದೆ 
ಯೆಂಬ ಭಾವನೆ ಬರುತ್ತದೆ. ಕೆಲವೊಂದು ಸಂಗತಿಗಳನ್ನು ಹೇಳೆಬಹುದೋ ಬೇಡವೋ 
' ಎಂಬ ಹೋಯ್ದಾಟದ ಹೊಳವು ಎದ್ದೆದ್ದು ತೋರಿಕೊಳ್ಳುತ್ತದೆ. ಈ ಎಲ್ಲಾ ಸಂದೇಹ 
| ಸಂಕೋಚಗಳನ್ನು ಮೂಲೆಗೊತ್ತಿ ಅವರು ಮತ್ತೊಂದು ಪುಸ್ತಕವನ್ನು ಬರೆಯಬೇಕು, 
| (ಪು ಬ ') ಎಂದು ಹಾರೈಸಿದ್ದಾರೆ. 


| ಎರಡು ಸಂಪುಟದ ಸು. ೧೮೦೦ ಪುಟದ ಕೆ. ವಿ. ಪುಟ್ಟಪ್ಪನವರ ' ನೆನಪಿನ 
' ದೋಣಿಯಲ್ಲಿ '' ಕನ್ನಡದ ಆತ್ಮಚರಿತ್ರೆಗಳಲ್ಲಿಯೇ ಅತ್ಯಂತ ದೊಡ್ಡದು ಮತ್ತು 
' ಉತ್ಕೃಷ್ಟವಾದದ್ದು. ಕುವೆಂಪು ಅವರನ್ನು ಅಭ್ಯಾಸಮಾಡಬೇಕು ಎನ್ನುವವರಿಗೆ ಕೈಪಿಡಿ 
' ಯಂತಿರುವ ಈ ಕೃತಿಯಲ್ಲಿ ಕುವೆಂಪು ಅವರು ತಮ್ಮ ಬಾಲ್ಕದಿಂದ ಕುಲಪತಿಯವರೆಗಿನ 
ಅವಧಿಯ ಅನುಭವಗಳನ್ನು ಮೊದಲನೆಯ ಸಂಪುಟದಲ್ಲಿಯೂ ಮದುವೆ ಮೊದಲಾದ 
. ಉಳಿದ ಅನುಭವಗಳನ್ನು ಎರಡನೆಯ ಸಂಪುಟದಲ್ಲಿಯೂ ಹಿಡಿದಿಟ್ಟಿದ್ದಾರೆ. ಮೊದಲನೆಯ 
' ಸಂಪುಟದಲ್ಲಿ ಚಿಕ್ಕದು ದೊಡ್ಡದು ಅಲ್ಪ ಅನಲ್ಪ ಎನ್ನದೆ ಡೈರಿಯಲ್ಲಿರುವುದನ್ನೆಲ್ಲ ಕೊಟ್ಟಿದ್ದರೆ, 
ಎರಡನೆಯ ಸಂಪುಟದಲ್ಲಿ ಜೀವನದ ಪ್ರಮುಖ ಘಟ್ಟಗಳನ್ನು ಇಡಿಇಡಿಯಾಗಿ ವಿವರಿಸಿದ್ದಾರೆ. 
ಕುವೆಂಪು ಅವರದು ಸೀಮಿತ ಪ್ರಪಂಚ. ಆ ಪ್ರಪಂಚದ ಕೇಂದ್ರ ವ್ಯಕ್ತಿಯಾಗಿ ನಿಂತು ತಾವು 
' ಅನುಭವಿಸಿದ ಅನುಭವಗಳಿಗೆ ಉಳಿದವರು ಪ್ರತಿಕ್ರಿಯಿಸಿದ ರೀತಿಯನ್ನು ಮಾತ್ರ ಹೇಳುತ್ತ 
' ಹೋಗುತ್ತಾರೆ. ಹೀಗಾಗಿ ಉಳಿದವರ ಸಮಗ್ರ ಚಿತ್ರ ನಮಗಿಲ್ಲಿ ದೊರೆಯುವುದಿಲ್ಲ. ಅವರು 


' ೨೭. ಕನ್ನಡ ವಿಶ್ವಕೋಶ, ಸಂ.೩. ಪು೭೧೧ 
' ೨6. ಇದೇ ಕಾಲಕ್ಕೆ ಸುಧಾ, ಕರ್ಮವೀರ ಪ್ರಜಾವಾಣಿ ಮೊದಲಾದ ಪ 
ಮೊದಲಾದ ಕಲಾವಿದರ ಆತ್ಮಚರಿತ್ರೆ ಪ್ರಕಟಿಸಿದವು. 


ತ್ರಿಕೆಗಳು ನಾಗರತ್ನಮ್ಮ, ಕೊಟ್ಟೂರಪ್ಪ 


೧೮೦ ಕರ್ನಾಟಕ ಭಾರತಿ 


ಆಗಾಗ ಇಲ್ಲಿ ಮಿಂಚಿನಂತೆ ಹೊಳೆದು ಹೋಗುವುದೇ ಹೆಚ್ಚು. ಕುವೆಂಪು ಅವರು ಇಲ್ಲಿ ತಮಗೆ 


ದೊರೆತ ಕಾವ್ಮ ಪ್ರೇರಣೆ ಮೊದಲಾದವುಗಳನ್ನು ವಿವರಿಸಿದ್ದಾರೆ. ಈ ವರೆಗೆ ಪ್ರಕಟವಾಗದೆ ' 


ಉಳಿದ ಹಲವಾರು ಕಾವ್ಕಗಳನ್ನು ಉದ್ದರಿಸುತ್ತಾರೆ. ಜೊತೆಗೆ ಆಗಾಗ ವಿಮರ್ಶಕರು ಇವರ 


ಬಗ್ಗೆ ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾರೆ. ಟೀಕೆ ಟಿಪ್ಪಣಿಗಳನ್ನು ಖಂಡಿಸುತ್ತಾರೆ. ' 


ಅವಕ್ಕೆ ಸಂಬಂಧಿಸಿ ಗೆಳೆಯರಿಂದ ಆಪ್ತರಿಂದ ಬಂದ ಪತ್ರಗಳನ್ನು, ಪತ್ರಿಕಾವರದಿಗಳನ್ನು 
ಉದ್ದರಿಸುತ್ತಾರೆ. ಇವುಗಳೊಂದಿಗೆ ಮಲೆನಾಡಿನ ಬದುಕಿನ ಸಾಂಸ್ಕೃತಿಕ ಚಿತ್ರಣವೂ ಇಲ್ಲಿ 
ಕಂಡು ಬರುತ್ತಿದೆ. ಹಸ್ತ ಪ್ರತಿಗಳನ್ನು ಕಾಯ್ದಿಡುತ್ತಿದ್ದ ಓರಣಗೊಳಿಸುತ್ತಿದ್ದ ಪದ್ಧತಿ, ಚೊಚ್ಚಲ 
ತಾಯಿ ಮಗುವನ್ನು ಹೊತ್ತುಕೊಂಡು ಬರುವಾಗಿನ ಚಿತ್ರ ಮೊದಲಾದವು ಕಣ್ಣಿಗೆ ಕಟ್ಟುವ 
ಹಾಗೆ ಚಿತ್ರವಾಗಿವೆ. " ಹೀಗೆ ಕವಿಯ ಬದುಕಿನ ವೈವಿಧ್ಯಮಯ ಲೋಕಾನುಭವಗಳ ಪರಿಚಯಕ್ಕೆ 
ಸಾವಿರಾರು ಗವಾಕ್ಷಗಳು ತೆರೆದುಕೊಳ್ಳುತ್ತವೆ ಅಲ್ಲಿ '(ಪು೯ ೨೦). ತಂದೆಯ ಅನಾರೋಗ್ಯ, 


ಮರಣದ ಭಾಗವನ್ನು ಓದುತ್ತಿದ್ದಂತೆ ಕುವೆಂಪು ಅವರಿಗಾದ ನೋವಿನ ಕಲ್ಪನೆ ಉಂಟು ' 


ಮಾಡುತ್ತಿವೆ. ಹೆಮ್ಮಲಗನ ಘಟನೆ, ಕೊಟ್ಟರಾಹು ಬಿಟ್ಟ ಪ್ರಸಂಗ ಮೊದಲಾದವು ಕುವೆಂಪು 
ಅವರ ವಿನೋದಪ್ರಿಯತೆಯನ್ನು ಎತ್ತಿ ತೋರುತ್ತಿವೆ. ಬಾಲ್ಕದ ಅನುಭವಗಳನ್ನು ಎಷ್ಟೋ 
ಆತ್ಮಚರಿತ್ರೆಕಾರರು ನೆನಪಿಲ್ಲ ಎಂದು ಬಿಟ್ಟುಬಿಟ್ಟಿದ್ದರೆ ಕುವೆಂಪು ಅವರು ಸುಮಾರು ೨೦೦ 
ಪುಟಗಳ ವರೆಗೆ ಆ ಅನುಭವಗಳನ್ನು ಇಲ್ಲಿ ಪುಂಕಾನುಪುಂಕವಾಗಿ ತುಂಬಿ ಅಂದಿನ ತಮ್ಮ 
ಬದುಕಿನ ಸಮಗ್ರ ಚಿತ್ರವನ್ನೀಯತ್ತಿದ್ದಾರೆ. ಆ ಅನುಭವಗಳು ಒಂದರಂತೆ ಮತ್ತೊಂದಿಲ್ಲ. 


ಕೆಲವೊಂದು ಹಾಸ್ಕದ ಹೊನಲನ್ನು ಹರಿಸಿದರೆ, ಇನ್ನು ಕೆಲವು ದುಃಖದ ಕೋಡಿಯನ್ನು ' 


` ತೆರೆಯುತ್ತಿವೆ. ಇವನ್ನೆಲ್ಲ ಕುವೆಂಪು ಅವರು ತಮ್ಮ ಸಹಜ ಸುಂದರ ಕಾವ್ಮಶೈಲಿಯಲ್ಲಿ 
ಬಣ್ಣಿಸಿದ್ದು ಆ ಶೈಲಿ ಎಲ್ಲಿಯೂ ಗ್ರಂಥಕ್ಕೆ ಭಾರವೆನ್ನಿಸಿಲ್ಲ. ಬದಲಿಗೆ ಆ ಪ್ರಸಂಗಗಳ ಮೇಲೆ 
ಹೆಚ್ಚಿನ ಬೆಳಕನ್ನು ಚೆಲ್ಲಲು ಸಹಾಯಕವಾಗುತ್ತಿವೆ. ಉದಾಹರಣೆಗೆ 'ಬ್ರಾಹ್ಮಣರಲ್ಲಿ 
ಶೂದ್ರವರ್ಗದವರು ಆ ಪರೀಕ್ಷೆಗೆ (ಲೋ. ಸೆ. ಪರೀಕ್ಷೆ ) ಕೂರುವುದೆಂದರೆ (ತೇರ್ಗಡೆ 
ಹೊಂದುವ ಮಾತಿರಲಿ) ವಿಶ್ವಾಮಿತ್ರನಿಗೆ ಬ್ರಹ್ಮರ್ಷಿ ಪಟ್ಟದಯಪಾಲಿಸಿದಷ್ಟೇ ಮಹತ್ವ 
ದ್ದಾಗಿತ್ತು (ಪು. ೯೨). ಇಂಥ ನೂರಾರು ಮಾತುಗಳು ಇಲ್ಲಿ ಬರುತ್ತಿವೆ. 


ಆತ್ಮಚರಿತ್ರೆಗಳು ಪ್ರತ್ಮೇಕವಾಗಿ ಗ್ರಂಡ'ರೂಪದಲ್ಲಿ ಮೂಡಿಬಂದಿರುವಂತೆ, 
ಹಲವಾರು ಸಂಭಾವನಾ ಗ್ರಂಥಗಳ ಭಾಗಗಳಾಗಿಯೂ ಕಾಣಿಸಿಕೊಂಡಿವೆ. ಉದಾಹರಣೆಗೆ 
"ವಚನ ಪಿತಾಮಹ' ದಲ್ಲಿ ಘ. ಗು. ಹಳಕಟ್ಟಿ ಅವರೂ, ನಾಗವಲ್ಲಿಯಲ್ಲಿ ಎಚ್‌. ಎಲ್‌. 
ನಾಗೇಗೌಡ ಅವರೂ, ಆಸ್ವಾದ 'ದಲ್ಲಿ ಎಂ.ವಿ. ಸೀತಾರಾಮಯ್ಮ ಅವರೂ, `ಗೌರವ' 
ದಲ್ಲಿ ಎಸ್‌. ಎಸ್‌. ಭೂಸನೂರಮಠ ಅವರೂ, ಲೋಕಮಿತ್ರ' ದಲ್ಲಿ ಕು. ಸಿ. ಹರಿದಾಸ 
ಭಟ್ಟ ಅವರೂ ತಮ್ಮ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ. ಆದರೆ ಇವೆಲ್ಲ ಪುಟಗಳ 
ಮಿತಿಯಲ್ಲಿದ್ದರೆ ಸಿದ್ದಯ್ಮ ಪುರಾಣಿಕ ಅವರು " ಕಾವ್ಮಾನಂದ " ದಲ್ಲಿ ಬರೆದ "" ನನ್ನ 
ನಿನ್ನೆಗಳೊಂದಿಗೆ ಕಣ್ಣುಮುಚ್ಚಾಲೆ ಆತ್ಮಚರಿತ್ರೆ ಸ್ವತಂತ್ರ ಗ್ರಂಥವಾಗಬಲ್ಲ ೩೬೩ ಪುಟದ 
ವ್ಯಾಪ್ತಿಯಲ್ಲಿ ಹಬ್ಬಿದೆ. ಅವರೂ ಇದನ್ನು ಎಲ್ಲಾ ಆತ್ಮ ಚರಿತ್ರಕಾರರ ಹಾಗೆ,' ಬರೆಯುವಂಥ 
, ದೇನಿದೆ ಈ ಸಾಮಾನ್ಮ ಜೀವನದಲ್ಲಿ, ಎಂದು ಪ್ರಾರಂಭಿಸಿ, ಬರೆದು ಮುಗಿಸಿದ ಮೇಲೆ 
"ಈಗ ಇನ್ನೂ, ಇದರ ಹತ್ತರಷ್ಟು ಬರೆಯುವುದು ಉಳಿದುಬಿಟ್ಟಿತೆನಿಸಿದೆ ' ಎಂದಿದ್ದಾರೆ. 


ಆತ್ಮಚರಿತ್ರೆಗಳು 


ಜೊತೆಗೆ 'ನನಗೆ ಕಹಿಯೆನಿಸಿದುದರ ಕಣ್ಣು ನಾನು ಮುಚ್ಚಿರಹುದು, ನನ್ನ ಕಣ್ಣನ್ನು ಮರವೆ 
' ಮುಚ್ಚಿರಬಹುದು. ಅಂತೂ ಇಲ್ಲಿ ಬಂದಿರುವುದೆಲ್ಲ ಮಹತ್ವವಾದುದೇನಲ್ಲ. ಇಲ್ಲಿ 
'ಬರದಿದ್ದುದೆಲ್ಲ ಮಹತ್ವವಿಲ್ಲದುದೇನಲ್ಲ' ಎಂದು ಹೇಳಿ ತಾವು ಬಾಲ್ಕದಲ್ಲಿ ಓದಲು 
ಪಟ್ಟ ಶ್ರಮ, ದೊರೆತ ಪ್ರೇರಣೆ, ಅಧಿಕಾರಿಯಾಗಿ ಅನುಭವಿಸಿದ ಸಿಹಿ ಕಹಿ ಪ್ರಸಂಗಗಳು, 
ಕನ್ನಡಕ್ಕಾಗಿ ನಡೆಸಿದ ಹೋರಾಟ ಮೊದಲಾದವನ್ನು ಸುದೀರ್ಫ್ಥವಾಗಿ ಪ್ರಸ್ತಾಪಿಸಿದ್ದಾರೆ. ಸರಳ 
ನಿರೂಪಣೆ, ಸುಂದರ ಭಾಷೆಯಿಂದ ಇದು ಓದುಗನನ್ನು ಆಕರ್ಷಿಸುತ್ತಿದೆ. ಅವರು 
ಅಧಿಕಾರಿಯಾಗಿ ಮೇಲಿನವರೊಂದಿಗೆ ನಡೆದು ಕೊಂಡ ಕೆಲವು ಘಟನೆಗಳು ಪುರಾಣಿಕರ 
ಕೆಚ್ಚನ್ನೂ ಪ್ರಾಮಾಣಿಕತೆಯನ್ನೂ ಎತ್ತಿ ಹೇಳುತ್ತಿವೆ. 


ಒಟ್ಟಾರೆ ಈ ಎಲ್ಲ ಆತ್ಮಚರಿತ್ರೆಗಳು ತೀರ್ಥಂಕರರ ಪಂಚಕಲ್ಕಾಣೋತ್ಸವಗಳ 
' ವರ್ಣನೆಯ ಹಾಗೆ ಆಯಾ ವ್ಯಕ್ತಿಯ ಊರು, ತಂದೆ ತಾಯಿ, ಬಂಧುಬಳಗ, ಪರಿಸರ, ಜನನ, 
' ಬಾಲ್ಕ ವಿದ್ಯಾಭ್ಯಾಸ, ಪ್ರಭಾವ ಬೀರಿದ ಮಾರ್ಗತೋರಿದ ಗುರುಗಳು, ಹಿರಿಯರು, ನೌಕರಿ, 
ಅದು ಸಿಕ್ಕ ಸನ್ನಿವೇಶ, ಅದರ ಪ್ರಥಮ ಅನುಭವ, ಆ ಮೇಲಿನ ಅನುಭವ, ದಾಂಪತ್ಕ 
' ಆಯಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ, ಅದಕ್ಕೆ ಒದಗಿದ ಆತಂಕ, ಅದನ್ನು ಎದುರಿಸಿದ ರೀತಿ 
' ಮೊದಲಾದ ವಿಭಾಗಗಳಲ್ಲಿ ಮೂಡಿ ಬಂದಿರುವುದನ್ನು ಕಾಣುತ್ತೇವೆ. ಆದರೆ ಅವುಗಳ 
' ಫೈಶಿಷ್ಟ್ಯವೇನಿದ್ದರೂ ವ್ಯಕ್ತಿಯ ಅನುಭವ ಮತ್ತು ಅಭಿವ್ಯಕ್ತಿಗಳ ಮೇಲೆ. ಅನುಭವ ವಿಶಾಲ 
ವಾದಷ್ಟೂ ಆ ಆತ್ಮಚರಿತ್ರೆಗೆ ಹೆಚ್ಚಿನ ಬೆಲೆ ಪ್ರಾಪ್ತವಾಗುತ್ತದೆ. ಅಭಿವ್ಯಕ್ತಿಯ ಸೊಗಸಿನಿಂದ 
| ಸಹೃದಯರ ಮನಸ್ಸನ್ನಾಕರ್ಷಿಸುತ್ತಿದೆ. ಇಂಥ ಕೆಲವು ಆತ್ಮಚರಿತ್ರೆಗಳನ್ನು ಮೇಲೆ 
' ಉಲ್ಲೇಖಿಸಿದೆ. ಹೀಗೆ ಹಲವಾರು ಆತ್ಮಚರಿತ್ರೆಗಳು ಕನ್ನಡದಲ್ಲಿ ಬಂದಿವೆ. ಅವುಗಳಲ್ಲಿ 


' ಕೆಲವನ್ನು ಇಲ್ಲಿ ಕೊಟ್ಟಿದೆ. :” 
'೧) ನನ್ನ ಕಳೆದ ಮೂವತ್ತು ವರುಷಗಳು : ಹರ್ಡೇಕರ ಮಂಜಪ್ಪ, ೧೯೩೬ 
೨) ಹತ್ತು ವರುಷ : ಜಿ. ಪಿ. ರಾಜರತ್ನಂ, ೧೯೩೯, ೧೯೭೨, ನಿರ್ಭಯಾಗ್ರಫಿ 
| - ಎಂಟು ಕಂತುಗಳಲ್ಲಿ ಪ್ರಕಟ 
೩) ನನ್ನ ಜೀವನ ಸೃತಿಗಳು : ಆಲೂರು ವೆಂಕಟರಾಯ , ೧೯೪೦, ೧೯೭೩ 
೪) ಸಾಹಿತ್ಯಜ್ಜರ ಆತ್ಮಕಥನ : ಮಿಂಚಿನಬಳ್ಳಿ ಪ್ರಕಾಶನ ೧೯೪೬ 
' ೫) ಹುಚ್ಚು ಮನಸ್ಸಿನ ಹತ್ತು ಮುಖಗಳು . ೧೯೪೮ ಸ್ಮತಿ ಪಟಲದಿಂದ : ಮೂರು 
ಸ ಸಂಪುಟ, ೧೯೭೮ ಶಿವರಾಮ ಕಾರಂತ 
೬) ಕೆಲವು ನೆನಪುಗಳು : ನವರತ್ನ ರಾಮರಾಯ, ೧೯೫೦ 
' 2) ಜ್ಞಾಪಕ ಚಿತ್ರಶಾಲೆ : ಡಿ. ವಿ. ಜಿ, ೧೯೬೭ - ೭೪ 
' ಆ) ಕಲೆಯೇ ಕಾಯಕ : ಗುಬ್ಬಿ ವೀರಣ್ಣ, ೧೯೬೭ 
೯) ಭಾವ: ಮಾಸ್ತಿ ವೆಂಕಟೇಶ ಅಯ್ಕಂಗಾರ, ೧೯೬೮ 
' ೧೦) ಹೋರಾಟದ ಬದುಕು : ದೇ. ಜ. ಗೌ. ೧೯೬೮, ಕುಲಪತಿಯ ದಿನಚರಿ, ೧೯೭೩ 


ಎ ೦೯೪೭ರಿಂದ ೧೯೩೨ ರ ವರೆಗೆ ಕನ್ನಡದಲ್ಲಿ ಬಂದ ಆತ್ಮಚರಿತ್ರೆಗಳು ೫೫ (ಕ. ಜಿ. ಚ. ಪು ೨೧೫) 


೫೮೨ ಕರ್ನಾಟಕ ಭೆ 


೧೧) ನಟಸಾರ್ವಭೌಮ : ರಾಜಕುಮಾರ. ೧೯೭೦ 
೧೨) ಬರಹಗಾರನ ಬದುಕು : ಅನಕೃ, ೧೯೭೨ 
೧೩) ಎನ್‌. ಸಿ. ಸಿ. ದಿನಗಳು : ಜಿ. ಟಿ. ನಾರಾಯಣರಾವ್‌, ೧೯೭೨ 
೧೪) ಸಾಹಿತಿಯ ಆತ್ಮಜಿಜ್ಞಾಸೆ : ಶ್ರೀರಂಗ, ೧೯೭೩ 
೧೫) ಬದುಕು ಮೆಲುಕು : ಎಚ್‌. ಕೆ. ವೀರಣ್ಣಗೌಡ. ೧೯೩೪ '- 
೧೬) ಇದು ನನ್ನ ಕಥೆ : ಆರ್‌. ನಾಗೇಂದ್ರರಾವ್‌, ೧೯೭೪ 
೧೭) ಅಭಿನಯ ಶಾರದ : ಮುಳವಳ್ಳಿ ಸುಂದರಮ್ಮ, ೧೯೭೫ 
೧೮) ಕುಂದರನಾಡಿನ ಕಂಪ : ೧೯೭೬, ಕಾದಂಬರಿಕಾರನ ಕಥೆ : ೧೯೮೧ 
ಬಸವರಾಜ ಕಟ್ಟೀಮನಿ 
೧೯) ಭಯಾಗ್ರಫಿ : ಬೀಚಿ, ೧೯೭೬ 
೨೦) ಜೇಲಿನ ದಿನಚರಿ : ಸ್ನೇಹಲತಾ ರಡ್ಡಿ - ೧೯೭೭ 
| ೨೧) ೨೬ ದಿನಗಳರಾತ್ರಿ: ಚಂಪಾ, ೧೯೭೯ 
೨೨) ನಂದೇ ನಾನೋದಿದೆ : ಜೋಳದರಾಶಿ ದೊಡ್ಡನಗೌಡ, ೧೯೭೯ 
೨೩) ಅಭಿನೇತ್ರಿ : ಬಿ. ಜಯಮ್ಮ, ೧೯೭೯ 
೨೪) ನೆನಪಿನ ದೋಣಿಯಲ್ಲಿ : ಕುವೆಂಪು ೧೯೮೦ 
೨೫) ದಾರಿ ಸಾಗಿದೆ : ಸ. ಸ. ಮಾಳವಾಡ, ೧೯೮೯ 
೨೬) ಸಂಜೆಗಣ್ಣಿನ ಹಿನ್ನೋಟ : ಎ. ಎನ್‌. ಮೂರ್ತಿರಾವ್‌, ೧೯೯೦ 


೨೭) ಮೂರು ತಲೆಮಾರು : ೧೯೯೦, ನೆನಪಿನ ಅಲೆಗಳು : ೧೯೯೧, ತ. ಸು. 

ಶಾಮರಾಯ | 
೨೮) ಪ್ರಾಂಶುಪಾಲಳಾಗಿ ೨೦ ವರ್ಷ : ಚಿ. ನ. ಮಂಗಳ, ೧೯೯೧ 
೨೯) ಕೋಟುಮನೆ : ಸಮೇತನಹಳ್ಳಿ ರಾಮರಾಯ, ೧೯೯೧ 


೩೦) ನಿವೇದನೆ: ಕು. ಶಿ. ಹರಿದಾಸ ಭಟ್ಟ, ೧೯೯೨ | 
೩೧) ಬದುಕಿ ಫಲವೇನು : ಪರ್ಲ ಕೃಷ್ಣಭಟ್ಟ, ೧೯೯೪ 
೩೨) ನಾನೊಬ್ಬ ಸಾರ್ವಜನಿಕ : ಕೆ. ಚೆನ್ನಬಸವಗೌಡ, ೧೯೯೪ 


ಅಂಕಣ ಸಾಹಿತ್ಯ 


-ಸದಾನಂದ ಕನವಳ್ಳಿ 


... ಇತ್ತೀಚಿನ ದಿನಗಳಲ್ಲಿ ಯಾವುದೆ ಭಾಷೆಯ ದಿನಪತ್ರಿಕೆ, ನಿಯತಕಾಲಿಕೆಯಲ್ಲಿ ಅಂಕಣ 
ಹ ಇದ್ದೇ ಇರುವುದನ್ನು ಗಮನಿಸಬಹುದು. ಇದು ಅಂಕಣಬರಹದ ಜನಪ್ರಿಯತೆಯನ್ನು 
ರಿಸುತ್ತದೆ. ಓದುಗರು ಇಷ್ಟೊಂದಾಗಿ ಇಷ್ಟಪಡದಿದ್ದರೆ ಅಂಕಣಬರಹ ಇಷ್ಟೊಂದು 
ಪಕವಾಗಿ ಪ್ರಕಟಗೊಳ್ಳುತ್ತಿತ್ತೇ ? ಅಂಕಣ ಬರಹ ಎಷ್ಟೊಂದು ವ್ಯಾಪಕವಾಗಿದೆಯೆಂದರೆ ಅದು 
ಫುದೆ ಪತ್ರಿಕೆಯ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಅದೊಂದು ಸಾಹಿತ್ಯ ಪ್ರಕಾರವೆಂದೇ 
ತಿಸಲ್ಪಟ್ಟಿದೆ. : i 


ಅಂಕಣಬರಹವೆಂದರೆ ಒಂದು ಪತ್ರಿಕೆಯಲ್ಲಿ ನಿರ್ದಿಷ್ಟ ಸ್ಥಳಾವಕಾಶದಲ್ಲಿ ಪ್ರತಿ 
ಚಿಕೆಯಲ್ಲೂ ಒಂದಿಲ್ಲೊಂದು ವಿಷಯ ಕುರಿತು ಬರೆಯುವುದು. ಇದರಲ್ಲಿ ಎರಡು ವಿಧ. 
ರು, ವಿಷಯದ ಬೇರೆ ಬೇರೆ ಸಮಸ್ಯೆಗಳನ್ನು ಕುರಿತು ಬರೆಯುವಂಥದು. ಉದಾಹರಣೆಗೆ, 
ೆ » ಆರೋಗ್ಯ, ಸಿನೆಮಾ, ಕೃಷಿ, ಸಾಹಿತ್ಯ, ಸಂಸ್ಕತಿ, ರಾಜಕಾರಣ, ಸಾಮಾಜಿಕ 
ಸೈಗಳು, ಆರ್ಥಿಕ ಚಿಂತನೆ, ವಿಜ್ಞಾನ ಇತ್ಯಾದಿ. ಕ್ರೀಡಾ ಅಂಕಣಕಾರ ಪ್ರತಿ ಸಂಚಿಕೆಯಲ್ಲಿ 
ಹ ಕುರಿತೇ ಬರೆಯುವುದು, ಕೃಷಿ ಅಂಕಣಕಾರ ಕೃಷ ಕುರಿತೇ ಬರೆಯುವುದು ಇತ್ಯಾದಿ. 
$೦ದು, ಅಂಕಣಕಾರನಿಗೇ ವಿಷಯದ ಆಯ್ಕೆಯ ಸ್ವಾತಂತ್ರ್ಯ ನೀಡುವುದು. ಅಂಜ 
ಕಾರ ತನ್ನಿಷ್ಟದ ಪ್ರಚಲಿತ ಸಮ ಸ್ಕೈ, ಸಾಹಿತ್ಯ, ಸಾಂಸ್ಕೃತಿಕ ವಿದ್ಯಮಾನ ಅಥವಾ 
ಔವುದೆ ಮಹತ್ವದ ವಿಷಯವನ್ನು ನ್ನ ಲೇಖನದ ವಸ್ತು ೨ ವಾಗಿಸಿಕೊಳ್ಳಬಹುದು. ಎರಡನೆಯ 
ದಲ್ಲಿ ) ಅಂಕಣಕಾರ ಎಲ್ಲ ವಿಷಯ. ಬಗೆಗೂ ತಿಳಿದಿರಬೇಕಾಗುತ್ತದೆ. ಇಲ್ಲವೆ 
ಎಳ್ಳಬೇಕಾಗುತ್ತದೆ. ಒಂದನೆಯ ವಿಧಕ್ಕೆ ತಮ್ಮ ಕ್ಷೇತ್ರದಲ್ಲಿ ಮಾತ್ರ ವಿಶೇಷಜ್ಞನಿದ್ದರೆ 
ತ , ಎರಡನೆಯದಕ್ಕೆ ಹರವಾದ ಓದು, ವಿಧವಿಧ ಲೋಕಾನುಭವ ಅಗತ್ಯ. 
ದನೆಯ ನ್ನು ಆಯಾ ತೆ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದ ವರು ಮಾತ್ರ ಓದಿದರೆ ಎರಡನೆಯದನ್ನು 
ಶಾನ್ಯ ಆಸಕ್ತಿ ಇದ್ದವರೆಲ್ಲ ಓದುವರು. ಉದಾಹರಣೆಗೆ, ಆರ್ಥಿಕ ವಿಷಯ ಕುರಿತ 
ವನ ಅತ ಕ್ಷೇತ್ರದಲ್ಲಿ ಅಸಕ್ತಿ ಹೊಂದಿದವರು ಮಾತ್ರ ಓದುವರು. ಆದರೆ, 
5 ಶ್ರೀ ಸಾಮಾನ್ಮನನ್ನು ತಟ್ಟುವ ರೀತಿಯಲ್ಲಿ ಬರೆದರೆ ಸಾಮಾನ್ಯ ಓದುಗನೂ ಆ 


ಅಂಕಣಬರಹ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದ್ದು ? ಎಂಬ ಪ್ರಶ್ನೆಗೆ ಪ್ರಬಂಧ, 
ಪ್ರಕಾರಕ್ಕೆ ಸೇರಿದ್ದು ಎಂದೇ ಉತ್ತರ ಹೇಳಬೇಕಾಗುತ್ತದೆ. ಪ್ರಬಂಧಕಾರನಂತೆ 


0 ಕರ್ನಾಟಕ ಭಾರತಿ ' 


ಅಂಕಣಕಾರನೂ ತಾನು ಆಯ್ದುಕೊಂಡ ವಿಷಯದ ನಾನಾ ಮಗ್ಗಲುಗಳನ್ನು ತಾರ್ಕಿಕವಾಗಿ 
ವಿವೇಚಿಸಬೇಕಾಗುತ್ತದೆ. ಕ್ರಮಬದ್ಧವಾಗಿ ಹೆಣೆಯಬೇಕಾಗುತ್ತದೆ. ಆಕರ್ಷಕವಾಗಿ ನಿರೂಪಿಸ 
ಬೇಕಾಗುತ್ತದೆ. ಪ್ರಬಂಧಕಾರನಿಗೆ ಸ್ಮಳಮಿತಿ ಇರುವುದಿಲ್ಲ. ಆದರೆ, ಅಂಕಣಕಾರ ಸ್ಮಳಮಿತಿ 
ಯಿಲ್ಲದೆ ಬರೆಯಲು ಪತ್ರಿಕೆಯ ಪುಟ ಸೀಮಿತಿಯಲ್ಲಿ ಅವಕಾಶ ದೊರೆಯದು. ಪತ್ರಿಕೆಯಲ್ಲಿ 
ನಾನಾ ವಿಷಯಗಳನ್ನು ಕುರಿತ ಲೇಖನಗಳಿರುವುದರಿಂದ ಅವೆಲ್ಲಕ್ಕೂ ಅದರ ಒಟ್ಟು ಪುಟ 
ಸಂಖ್ಮೆಯ ಮಿತಿಯಲ್ಲಿಯೆ ಅವಕಾಶವುಂಟು. ಅಂತೆಯೆ, ಅಂಕಣಕ್ಕೂ ಇಂತಿಷ್ಟು ಶಬ್ದಗಳು 
ಎಂಬ ಮಿತಿ ಇರುತ್ತದೆ. ಆ ಮಿತಿಯೊಳಗೇ ಅಂಕಣಕಾರ ತನ್ನ ಜಾಣ್ಮೆ ತೋರಬೇಕಾಗುತ್ತದೆ. 
ಹೀಗಾಗಿ, ಪ್ರಬಂಧಕಾರನಿಗಿದ್ದ ಸ್ಥಳಾವಕಾಶ ಸ್ವತಂತ್ರ್ಯ ಅಂಕಣಕಾರನಿಗೆ ಇಲ್ಲದಿರುವುದರಿಂದ 
ಅವನ ಕಾರ್ಯ ಕಷ್ಟಕರ. ಹತ್ತು ಪುಟಗಳಲ್ಲಿ ಹೇಳುವುದನ್ನು ಒಂದೋ ಎರಡೋ ಪುಟಗಳಲ್ಲಿ 
ಹೇಳಬೇಕಾಗುತ್ತದೆ. ಅಲ್ಲದೆ, ಪ್ರಬಂಧಕಾರ ತನಗೆ ಮೂಡು ಬಂದಾಗ ಲೇಖನಿ ಎತ್ತಿ 
ಕೊಳ್ಳಬಹುದು, ವಿಚಾರಲಹರಿ ಮುಂದುವರಿಯುವವರೆಗೂ ಬರೆಯಬಹುದು. ಬೇಸರ 
ಬಂದರೆ ಲೇಖನಿ ಕೆಳಗಿಡಬಹುದು. ಮತ್ತೆ ಯಾವಾಗಲೊ ಮೂಡು ಮರಳಿದಾಗ ಪುನಃ ಬರಹ 
ಮುಂದುವರಿಸಬಹುದು. ಅಂಕಣಕಾರನಿಗೆ ಸಮಯ ಸ್ವಾತಂತ್ರ್ಮವಿಲ್ಲ. ಅವನು ಮೂಡಿಗಾಗಿ 
ಕಾಯುವಂತಿಲ್ಲ. ಸದಾ ಮೂಡಿನಲ್ಲಿದ್ದು ಬರೆಯಲು ಸನ್ನದ್ಧನಾಗಿರಬೇಕು. ನಿರ್ದಿಷ್ಟ 
ಸಮಯಕ್ಕೆ ಅಂಕಣ ಬರಹ ಕಳಿಸಲೇಬೇಕು. ಆದುದರಿಂದ, ಅಂಕಣಕಾರ ಹೆಚ್ಚು ಬರಹಶಿಸ್ತು, 
ಕಟ್ಟು ನಿಟ್ಟು ಮೈಗೂಡಿಸಿಕೊಳ್ಳಬೇಕಾಗುತ್ತದೆ. 


ಪರಂಪರೆ: 


ಕನ್ನಡ ಅಂಕಣ ಸಾಹಿತ್ಯಕ್ಕೆ ಸುದೀರ್ಧ ಪರಂಪರೆಯಿದೆ. ಹಾಗೆ ನೋಡಿದರೆ, ಅದು ಕನ್ನಡ 
ಪತ್ರಿಕೋದ್ಯಮ ಹುಟ್ಟಿದಂದಿನಿಂದಲೆ ಆರಂಭಗೊಂಡಿದೆ. ಪ್ರಥಮ ಕನ್ನಡ ಪತ್ರಿಕೆ ಮಂಗಳೂರು 
ಸಮಾಚಾರ" ಜುಲೈ ೧, ೧೮೪೩ ರಂದು ಉದಯಿಸಿತು. ಅಂದಿನಿಂದಲೆ ಅದರ ಸಂಪಾದಕ ಹರ್ಮನ್‌ 
ಮೊಗ್ಲಿಂಗ್‌ ನೈತಿಕ ವಿಚಾರಗಳು' ಎಂಬ ಅಂಕಣ ಬರೆಯಲಾ ರಂಭಿಸಿದರು. ಅವರ ನೈತಿಕ 
ವಿಚಾರಗಳು ಕ್ರೈಸ್ತ ಧರ್ಮದ ಪ್ರಚಾರವೇ ಆಗಿದ್ದವೆಂದು ಬೇರೆ ಹೇಳಬೇಕಿಲ್ಲ. ಅಷ್ಟೇ 
ಪ್ರಾಚೀನವಾದುದು ಮಂಗಳೂರಿನ ಕಂಠೀರವ" ಪತ್ರಿಕೆಯಲ್ಲಿ ಹುರಳೀ ಭೀಮರಾಯರು 
ಬರೆಯುತ್ತಿದ್ದ ಅಂಕಣ. ' ರಾಷ್ಟ್ರಬಂಧು'ವಿನಲ್ಲಿ ಕಡೆಂಗೋಡ್ಲು ಶಂಕರ ಭಟ್ಟರು ' ಅಲ್ಲಲ್ಲಿ ಇಷ್ಟಿಷ್ಟು' 
ಎಂಬ ಅಂಕಣವನ್ನು ಬರೆಯುತ್ತಿದ್ದರು. ಅದೇ 'ರಾಷ್ಟ್ರಬಂಧು' ವಿನಲ್ಲಿ ಸನಾತನಿ ಎಂಬ 
ಕಾವ್ಯನಾಮದಿಂದ ವಾಸುದೇವ ಉಪಾಧ್ಯಾಯ ಹಾಸ್ಮಚಟಾಕಿಯ ಅಂಕಣ ಬರೆಯುತ್ತಿದ್ದರು. 
ಜಯಂತಿ'ಯಲ್ಲಿ ಶ್ರೀರಂಗರು ಬರೆಯುತ್ತಿದ್ದ ಮಂಗನ ಮಲ್ಲಿನಾಥಿ ' ರಾಜಕೀಯ ವಿಷಯ 
ಕುರಿತದ್ದು. ಶ್ರೀರಂಗರ ವ್ಯಂಗ, ಟೀಕೆ ಅಂಕಣಬರಹಕ್ಕೆ ಹೊಸ ಆಯಾಮ ಒದಗಿಸಿತು. 


ಅಂಕಣ ಬರಹಕ್ಕೆ ಸ್ಥಾನಗೌರವ ತಂದುಕೊಟ್ಟವರು ಸಿದ್ಧವನಹಳ್ಳಿ ಕೃಷ್ಣಶರ್ಮರು 
ಮತ್ತು ನಿರಂಜನರು. ಕೃಷ್ಣಶರ್ಮರು ' ವಾಹಿನಿ'ಯಲ್ಲಿ ' ಮಾತಿನ ಮಂಟಪ' ಅಂಕಣವನ್ನು 
೧೯೪೨ರಿಂದ ೧೯೪೬ರ ವರೆಗೂ ಬರೆದರು. ಅದರೊಂದಿಗೆ ಅವರು ಎಷ್ಟೊಂದು ತಾದಾತ್ಮ 
ಹೊಂದಿದ್ದರೆಂದರೆ ಅದನ್ನು ನಿಲ್ಲಿಸಿದ ನಂತರ ಹಲವಾರು ವರ್ಷ ಬರವಣಿಗೆಯನ್ನೆ 
ನಿಲ್ಲಿಸಿಬಿಟ್ಟರು. ಪುನಃ ೧೯೬೦ರ ದಶಕದಲ್ಲಿ ' ಸಂಯುಕ್ತ ಕರ್ನಾಟಕ ',` ಕರ್ಮವೀರ 'ಗಳಲ್ಲಿ 


ಕಣ ಸಾಹಿತ್ಯ ೧೮೫ 


ಾತಿನ ಮಂಟಪ ' ಕಟ್ಟಿದರು. ಕೆಲ ಕಾಲ ' ಪ್ರಜಾವಾಣಿ'ಯಲ್ಲೂ ' ಚಿಂತನ ಮಂಥನ" 
ದರು. ಅವರದು ಆದರ್ಶಮಯ ಮಾತುಗಳು, ಅನನುಕರಣೀಯ ಶೈಲಿ. ಚಿಕ್ಕ ಚಿಕ್ಕ 
ಕ್ಕುಗಳು, ಉದಾಹರಣೆಗೆ '' ರವೀಂದ್ರರದು ಕಾವ್ಯಕರ್ಮವಾದರೆ ಗಾಂಧೀಜಿಯವರದು 


~~” ಶ್ತ 


ರ 


ಅದೇ ಸುಮಾರಿಗೆ ನಿರಂಜನರು ` ಪ್ರಜಾವಾಣಿ' ಯಲ್ಲಿ ` ಬೇವು -ಬೆಲ್ಲ', ' ಜನಪ್ರಗತಿ' 
ಬ್ಲ `ಸುದಿನ ಸಂಚಯ 'ಅಂಕಣಗಳಲ್ಲದೆ `ಚಿತ್ರಗುಪ್ತ' ದಲ್ಲೂ ` ಐದು ನಿಮಿಷ' ಎಂಬ 
ದು ಅಂಕಣ ಬರೆಯುತ್ತಿದ್ದರು. ಅವರವಸ ವಿಚಾರಧಾರೆಗಳಿಂದ ಸಿದ್ಧವನಹಳ್ಳಿ ಕೃಷ್ಣ ಶರ್ಮರು 
ಂಧಿವಾದಿಗಳೆಂಬುದನ್ನೂ ನಿರಂಜನರು ಮಾಕ್ಸ್‌ ೯ವಾದಿಯೆಂಬುದನ್ನೂ ಸುಲಭವಾಗಿ 
ುತಿಸಬಹುದಾಗಿತು. ೬೦ರ ದಶಕದಲ್ಲಿ ನಿರಂಜನರು ` ಕರ್ಮವೀರ 'ದಲ್ಲಿ `ನನ್ನ ಅಂಕಣ' 
ಬೆಂಗಳೂರು ಪತ್ರವನ್ನೂ ` ಜನಪ್ರಗತಿ'ಯಲ್ಲಿ ' ಕಾಲಕ್ಷೇಪ' ಅಂಕಣವನ್ನೂ ಬರೆಯುತ್ತಿದ್ದರು. 
ಕ್ರ ಕೇವಲ ಕಾಲಕ್ಷೆ ೇಪವಾಗಿರದೆ ವಿಚಾರ ಪ್ರಚೋದಕವಾಗಿದ್ದವು. 


ದೊಡ್ಡ ದೊಡ್ಡ ಕನ್ನಡ ಸಾಹಿತಿಗಳ ದಂಡೇ ಅಂಕಣಬರಹ ನಿರತರಾಗಿದ್ದುದು 
ಮನಾರ್ಹ ಸಂಗತಿ. ಎಲ್‌. ಎಸ್‌. ಶೇಷಗಿರಿರಾಯರು ` ಪ್ರಜಾಮತ' ದಲ್ಲಿ `ಸಹಚಿಂತನ ' 

ಕಣವನ್ನು ದೀರ್ಥ ಕಾಲ ಬರೆದರು. ವಿ. ಎಂ. ಇನಾಮದಾರರು ಸುಧಾ 'ದಲ್ಲಿ "ಸಾಹಿತ್ಯ 
ಹಾರ 'ಅಂಕಣವನ್ನು ಬಹುಕಾಲ ಬರೆದರು. ಹೆಸರೇ ಸೂಚಿಸುವಂತೆ ಅವು ಸಾಹಿತ್ಯ ಕುರಿತ 
ಹಗಳಾಗಿದ್ದವು. ಶೇಷಗಿರಿರಾಯರದೂ ಹಾಗೆಯೆ, ಸಾಹಿತ್ಯ-ಸಂಸ್ಕೃತಿ ಕುರಿತದ್ದು. 

ರ್ಮವೀರ 'ದಲ್ಲಿ ಬಸವರಾಜ ಕಟ್ಟೇಮನಿಯವರ ` ಶಾಸಕ ಸಾಹಿತಿಯ ಸಂಪುಟದಿಂದ' 
| ಪ್ರಕಟಗೊಂಡಿತು. ಸಾಹಿತ್ಮಿಕ ವಿಷಯಗಳಿಗಿಂತ ತಮ್ಮ ಅನುಭವಕ್ಕೇ ಹೆಚ್ಚು 
ತ ಸಭದ, ವೈಯಕ್ತಿಕ. ರಾಗರೋಷಗಳು ಸಿಂಹಪಾಲು ಪಡೆದಿದ್ದವು. ಕಟ್ಟೇಮನಿ 
ವರು "ಪ್ರ ಜಾಮತ'ದಲ್ಲೂ ' ಮಾನಸ ಸರೋವರ" ಎಂಬ ಅಂಕಣ ಬರೆದದ್ದಿದೆ. ಎಷ್ಟೋ 
ಗಳಿಂದ ಕು. ಶಿ. ಹರಿದಾಸಭಟ್ಟರು "ಉದಯವಾಣಿ ' ಯಲ್ಲಿ ಅದರ ಆರಂಭದಿಂದಲೂ 
ಲ ೋಕಾಭಿರಾಮ' ಅಂಕಣವನ್ನು ಒಂದು ವ್ರತವೆಂಬಂತೆ ನಿರಂತರವಾಗಿ ವಾರವಾರವೂ 
ರೆಯುತ್ತಿದ್ದಾರೆ. ಸಾಹಿತ್ಯ, ಶಿಕ್ಷಣ, ಸಾಮಾಜಿಕ ತ ವಿಷಯಗಳನ್ನ ತ್ತಿಕೊಂಡು ಚಿಂತಿಸುತ್ತಿದ್ದಾರೆ. 
ಕಾಹಿನಿ ' ಯಲ್ಲಿ ತ. ರಾ. ಸು. "ತೋಚಿದ್ದು ಗೀಚಿದ್ದು ' ಅಂಕಣ ಬರೆಯುತ್ತಿದ್ದರು. ವಸ್ತು, 
ನಸ್ಸಿಗೆ ಹೊಳೆದ ಯಾವುದಾದರೂ ಇರಬಹುದೆಂಬುದನ್ನು ಶೀರ್ಷಿಕೆಯೆ ಸೂಚಿಸುತ್ತದೆ. 
» ಪಿ. ರಾಜರತ್ನಂ `ಸುಧಾ' ದಲ್ಲಿ `ಭ್ರಮರ' " ಪ್ರಜಾಮತದಲ್ಲಿ 'ದಲ್ಲಿ ವಿಚಾರ ಸರಣಿ' 
ಅಂಕಣ ಬರೆದರು. ಗಾತ್ರದಲ್ಲಿ ಚಿಕ್ಕದಾದರೂ ಪಾತ್ರದಲ್ಲಿ ಹಿರಿದಾಗಿದ್ದ ಅಂಕಣವದು. 
ವೆಲ್ಲ ಸಂಕಲನಗೊಂಡು ಗ್ರಂಥರೂಪದಲ್ಲಿ ಪ್ರಕಟಿತವಾಗಿವೆ. "ಸಂಯುಕ್ತ ಕರ್ನಾಟಕ 'ದಲ್ಲಿ 
ಟಿ.  ಪಾಂಡೆರೆಂಗಿಯವರು ಬರೆದ 'ವಿಚಾರ ಜ್ಯೋತಿ ಮತ್ತು `ಕಸ್ತೂರಿ'ಯಲ್ಲಿ ಬರೆದ 
ಕೀವನ ದರ್ಶಸೆ' ಅಂಕಣಗಳೂ ಇದೇ ಮಾದರಿಯವು. 


ಪತ್ರಿಕೆಗಳಲ್ಲಿ ಹಾಸ್ಯ ಬರಹಗಳಿಗೆ ಅಪಾರ ಬೇಡಿಕೆಯಿದೆ. ಹಾಸ್ಯ ಯಾರಿಗೆ ತಾನೆ 
ನ್ನು ಕೆಲಕಾಲ 


) ! ಬೀಚಿ ಸಂಯುಕ್ತ ಕರ್ನಾಟಕದಲ್ಲಿ ಜೀಚಿದ್ದು ಗೀಚಿದ್ದು ' ಅಂಕಣವನ್ನು 
ಕೆದರು. ಪ್ರಜಾಮತದಲ್ಲಿ ಎನಗೆ ನಗೆಯು ಬರುತಿದೆ ' ಅಂಕಣ ಬರೆದರು. ಮಯೂರ 


೧೮೬ ಕರ್ನಾಟಕ ಭಾ 


ದಲ್ಲಿ `ಮರೆಯಲಾಗದ ಮಹಾನುಭಾವ ' ಬರೆದರು. ಹಾಸ್ಕದ ಹೊನಲು ಹರಿಸಿದರು. ಕೆ 
ವರ್ಷ ಸುಧಾದ "ನೀವು ಕೇಳಿದಿರಿ' ಎಂಬ ಓದುಗರ ಪ್ರಶ್ನೆಗಳ ಅಂಕಣದಲ್ಲಿ ಉತ್ತರಗಳನ 
ನೀಡಿದರು. ಅದು 'ಉತ್ತರಭೂಪ' ಗ್ರಂಥವಾಗಿಯೂ ಪ್ರಕಟಿತಗೊಂಡಿತು. ರಾವಬಹಾದ್ದೂ 
ತಾವೇ ಸಂಪಾದಕರಾಗಿದ್ದ ` ಕಲ್ಮಾಣ ಡೈಜೆಸ್ಟ್‌ ' ನಲ್ಲಿ ದೇಭ (ದೇಶಭಕ್ತ ) ನ ಉವಾಚ! 
ಎಂಬ ಹಾಸ್ಕಭರಿತ ಅಂಕಣ ಬರೆದರು. ಒಂದು ಅತ್ಮುತ್ತಮವಾದ ದೇಭ ಪಾತ್ರೆ! 
ಸೃಷ್ಟಿಸಿದರು. ಉದಾಹರಣೆಗೆ, ದೇಭ ದಿಲ್ಲಿಗೆ ಬಂದಿರುತ್ತಾನೆ. ಅದು ಸಿಂಡಿಕೇ। 
ಇಂಡಿಕೇಟ್‌ಗಳಲ್ಲಿ ಕಾಂಗ್ರೆಸ್‌ ಇಬ್ಬಾಗವಾಗಿದ್ದ ದಿನಗಳು. ವಿಮಾನ ನಿಲ್ದಾಣದಲ್ಲಿ ದೇಭನನ 
ಸ್ವಾಗತಿಸಿ ತಮ್ಮ ತಮ್ಮ ಗುಂಪಿಗೆ ಸೇರಿಸಿಕೊಳ್ಳಲು ಎರಡೂ ಬದಿಯವರು ಪೈಪೊಃ 
ನಡೆಸಿದ್ದರು. ದೇಭನೊ ಊಸರವಳ್ಳಿ. ಸಿಂಡಿಕೇಟೋ ಇ ತಿಳಿಯದು. ಆ ಬಗೆ 
ಯಾರೊ ಪ್ರಶ್ನಿಸಿದರು. ದೇಭ ಉತ್ತರಿಸಿದ ``ನಾನು ಉಂಡಿಕೇಟು ", ತಿನ್ನಲು ಹೆಚ್ಚು ಯಾ 
ಕಡೆ ಲಭ್ಯವೊ ಆ ಕಡೆಯವನು ಎಂಬ ಇಂಗಿತ ವ್ಯ ಕ್ಷಪಡಿಸಿದ. ಇತ್ತೀಚೆಗೆ ನವುರಾ 
ಹಾಸ್ಕಭರಿತ ಅಂಕಣ ಬರೆದವರು ಎನ್ಕೆ. ' ಪ್ರಜಾಮತ " ದಲ್ಲಿ "ಕರ್ಮವೀರ' ದಲ್ಲಿ `ಎನ್ಕೇ 
ಪ್ರಕಾರೇಣ ' ಎಂದು ಅಂಕಣಕ್ಕೆ ಹೆಸರಟ್ಟಿದ್ದುದು ಅವರ "ಹಾಸ್ಕಪ್ರಿಯತೆಯ ದ್ಕೋತೆ 
` ವಿಕಟ ವಿನೋದಿನಿ', "ಉಷಾ, ಕಥಾಂಜಲಿ 'ಮೊದಲಾದ ಪತಿ ತ್ರಿಕೆಗಳಲ್ಲಿ ಸುಪ್ರಸಿದ್ಧ ಹಾ: 
ಸಾಹಿತಿಗಳಾದ ಜಿ. ನಾರಾಯಣ, ನಾಡಿಗೇರ ಕೃಷ್ಣರಾಯರು, ಟಿ. ಸುನಂದಮ್ಮ, ಬೀಃ 
ಇರಸಿಂಘವು 135 ಮೊದಲಾದವರು ಅಂಕಣ ಬರೆದದ್ದಿದೆ. ಹಾಸ್ಕಕ್ಕೇ ಮೀಸೆ 
"ಕೊರವಂಜಿ ' ಯಲ್ಲಿ ರಾ. ಸಿ. (ಡಾ. ಎಂ. ಶಿವರಾಂ) ` ತಿಂಗಳ ತಿಳಿಗಾಳಿ ಅಂಕಣ ಬಕೆಯು 
ಓದುಗರನ್ನು ಬಿದ್ದುಬಿದ್ದು ನಗುವಂತೆ ಮಾಡುತ್ತಿದ್ದರು. 


ಇನ್ನು, ಹವ್ಕಾಸಿ ಯಾ ವೃತ್ತಿನಿರತ ಪತ್ರಕರ್ತರು ಅನೇಕ ಅಂಕಣಗಳ 
ಬರೆದಿರುವುದು, ಬರೆಯುತ್ತಿರುವುದು ಉಂಟು. : ಪ್ರಜಾಮತ" ದಲ್ಲಿ ಹಾಗೂ ಸಂಯಃ 
ಕರ್ನಾಟಕ" ದಲ್ಲಿ ಕೋ. ಚನ್ನಬಸಪ್ಪ, ' ಸಂಯುಕ್ತ ಕರ್ನಾಟಕ' ದಲ್ಲಿ ಎಸ್‌. ಜಿ. ಮೈಸೂರವ 
ಮೊದಲಾದವರನ್ನು ಇಲ್ಲಿ ಹೆಸರಿಸಬಹುದು. ಕೆಲಕಾಲ ' ಸಂಯುಕ್ತ ಕರ್ನಾಟಕ" 
ಸಂಪಾದಕರಾಗಿದ್ದು ಆ ವೃತ್ತಿ ಬಿಟ್ಟಮೇಲೆ ಕೆ. ಜನಾರ್ದನ `ತರಂಗ' ದಲ್ಲಿ `ಏಧ 
ವೀದಿಯಿಂದ ' ಅಂಕಣ ಬರೆದರು. ಕರ್ನಾಟಕದ ರಾಜಕೀಯ ವಿದ್ಧಮಾನಗಳ ವಿಶ್ಲೇಃ 
ಅದರ. ವಸ್ತು. ಇದೇ ಮಾದರಿಯ ಅಂಕಣವನ್ನು 'ಸುಧಾ'ದಲ್ಲಿ ಆರ್‌. ಪಿ. ಜಗದಿ 
ಬರೆಯುತ್ತಿದ್ದಾರೆ. ಸುಧಾ 'ದಲ್ಲಿ ಎಚ್ಚೆಸ್ಕೆ ಅವರ `ವಾರದ ವಕ್ತಿ' ಸಮದರ್ಶಿಯಃ 
ಸುದ್ದಿಯ ಹಿನ್ನೆಲೆ", ' ಪ್ರಜಾವಾಣಿ'ಯಲ್ಲಿ ಎಚ್ಚೆಸ್ಕೆ ಅವರ ಪ್ರತಿ ಸೋಮವಾರ ಪ್ರಕಟವಾಗ 
"ಆರ್ಥಿಕ ಚಿಂತನೆ "ಜನಪ್ರಿಯ ಅಂಕಣಗಳು. 'ವಾರದ ವ್ಯಕ್ತಿ ' ಚುಟುಕಾದ ವೃಕ್ತಿ ೭ 
ನೀಡಿದರೆ, ಆರ್ಥಿಕ ಚಿಂತನೆ ' ಗಹನವಾದ ಆರ್ಥಿಕ ಸಮಸ್ಯೆಗಳನ್ನು ಸುಲಲಿತನ 
ಬಿಚ್ಚಿಡುತ್ತದೆ. ಐ. ಕೆ. ಜಾಗೀರದಾರ 'ಪ್ರಜಾಮತ' ದಲ್ಲಿ "ವಿಚಾರ ಸರಣಿ' ಅಂಕಣವ 
ಕೆಲಕಾಲ ನಡೆದು ನಿಂತ ತಮ್ಮದೇ `ಸಂಕೇತ'ದಲ್ಲಿ `ಹಕೀಕತ್‌' ಅಂಕಣವನ್ನು ಬರೆದ 
' ಹಕೀಕತ್‌' ನಲ್ಲಿ ವಿಶ್ಲೇಷಣೆ ಚನ್ನಾಗಿರುತ್ತಿತ್ತು. ವೈಕುಂಠರಾಜು ತಮ್ಮದೇ 'ವಾರಪಃ 
ಯಲ್ಲಿ ಚುಚ್ಚು ಮದ್ದು' ಅಂಕಣದಲ್ಲಿ ಚುಚ್ಚುವ ಕೆಲಸವನ್ನು ಚನ್ನಾಗಿ 
ನಿರ್ವಹಿಸುತ್ತಿದ್ದಾರೆ. ಪಾಟೀಲ ಪುಟ್ಟಪ್ಪ ತಮ್ಮ ಪ್ರಪಂಚ'ದಲ್ಲಿ `ನನ್ನ ಹೃದಯದಿಂದ ನಿ 


ಸಹಿ ತ್ಯ ೧೮೭ 


ಕೃದಯಕ್ಕೆ ",, ಪ್ರಜಾವಾಣಿ'' ಯಲ್ಲಿ ನಮ್ಮ ನಾಡು ನಮ್ಮ ನುಡಿ'ಬರೆದಿದ್ದಾರೆ, 
ುರೆಯುತ್ತಿದ್ದಾರೆ. ಇತ್ತೀಚೆಗೆ `ತರಂಗ' ದಲ್ಲಿ ` ಪಾಪು ಪ್ರಪಂಚ" ಅಂಕಣ ಬರೆಯುತ್ತಿದ್ದಾರೆ. 
ೈಕ್ತಿಗಳ ಘಟನೆಗಳ ಒಳನೋಟ ಇವುಗಳಲ್ಲಿ ದೊರೆಯುತ್ತದೆ. ಈ ಬರಹಗಳು ನಂತರ 
ಸ್ತಕರೂಪದಲ್ಲಿಯೂ ಪ್ರಕಟಿತವಾಗಿವೆ. ಅದೇ ರೀತಿ ಲಂಕೇಶರು ' ಲಂಕೇಶ ಪತ್ರಿಕೆ 'ಯಲ್ಲಿ 
ಬರೆಯುತ್ತಿರುವ ` ಸಂಪಾದಕನ ಟಿಪ್ಪಣಿಗಳು" ಪುಸ್ತಕರೂಪದಲ್ಲಿ ಪ್ರಕಟಿತಗೊಂಡಿವೆ. 
ಂತೋಷ ಕುಮಾರ ಗುಲ್ವಾಡಿ `ತರಂಗ'ದಲ್ಲಿ ಬರೆಯುತ್ತಿರುವ ` ಅಂತರಂಗ ಬಹಿರಂಗ ' 
ಎಂಬ ಸಂಪಾದಕೀಯಗಳೂ ಅದೇ ಹೆಸರಿನಲ್ಲಿ ಗ್ರಂಥರೂಪದಲ್ಲಿ ಪ್ರಕಟಿತಗೊಂಡಿವೆ. 
ಸುಧಾ'ದಲ್ಲೂ ಈ ಮಟ್ಟದ ಸಂಪಾದಕೀಯಗಳಿರುವುದಾದರೂ ಅವಕ್ಕೆ ಅಂಕಿತ 
ಇರುವುದಿಲ್ಲ. ಯಾರು ಬರೆದುದೆಂಬುದು ಗೊತ್ತಿದ್ದರೂ ಶ್ರೇಯಸ್ಸು ನೀಡಲುಬಾರದು. 
ಇಲ್ಲಿಯೂ ಒಂದೆರಡು ಗಮನಾರ್ಹ ಹಾಸ್ಯ ಅಂಕಣಗಳು ಮಿಂಚಿವೆ. `ಕರ್ಮವೀರ' ದಲ್ಲಿ 
ಸಂಪಾದಕ ಪಾ. ವೆಂ. ಆಚಾರ್ಯರು ಲಾಂಗೂಲಾಚಾರ್ಯ ಕಾವ್ಯನಾಮದಿಂದ ಬರೆಯುತ್ತಿದ್ದ 

ದುಗರೊಡನೆ ಹರಟೆ ' ಮತ್ತು ` ಪ್ರಜಾವಾಣಿ' ಯಲ್ಲಿ ಸಂಪಾದಕ ಟಿ. ಎಸ್‌. ಆರ್‌. (ಟಿ. 
ಸ್‌. ರಾಮಚಂದ್ರರಾವ್‌) ಅವರ `ಛೂಬಾಣ' ಅಂಕಣಗಳು ಓದುಗರಿಗೆ ಕಚಗುಳಿ ಇಟ್ಟಿವೆ. 
ಬ್ಲರವೂ ಅನನುಕರಣೀಯ ಶೈಲಿ. ಅವರ ನಂತರ ಆ ಅಂಕಣಗಳು ಕಣ್ಮುಚ್ಚಿರುವುದೇ ಇದಕ್ಕೆ 


CN 


ಸಾಕ್ಷಿ. 
ಮಹತ್ವ, ಪ್ರಭಾವ : 

ಅಂಕಣಸಾಹಿತ್ಯಕ್ಕೆ ಇಂದು ಹಿಂದೆಂದಿಗಿಂತ ಮಹತ್ವ ಪ್ರಾಪ್ತವಾಗಿದೆ. ಅಂತಲೆ, 
ಪ್ರತಿಯೊಂದು ಪತ್ರಿಕೆಯೂ ಆಕರ್ಷಕ ಅಂಕಣಕಾರರನ್ನು ನಿಯೋಜಿಸುತ್ತದೆ. 
ಸಾಹಿತ್ಯಕೃತಿಯನ್ನು ಕೆಲವು ಸಾಹಿತ್ಯಾಸಕ್ತರು ಮಾತ್ರ ಓದುತ್ತಾರೆ. ಆದರೆ, ಅಂಕಣಬರಹವನ್ನು 
ಲಕ್ಷಾಂತರ ಓದುಗರು ಓದುತ್ತಾರೆ. ಹೀಗಾಗಿ, ಪತ್ರಿಕೆಯಲ್ಲಿ ಬರೆಯುವವರನ್ನು ಬಹುಜನರು 
ಗುರುತಿಸುತ್ತಾರೆ. ಕತೆ, ಕವನ, ನಾಟಕ, ಕಾದಂಬರಿ ಬರೆದವರಿಗಿಂತ ಅಧಿಕ ಜನಪ್ರಿಯತೆ 
ದೊರೆಯುತ್ತದೆ. ` ವಾಚಕರ ವಾಣಿ' ಯಲ್ಲಿ ಒಂದು ಪತ್ರ ಪ್ರಕಟವಾದರೆ ಅದು ಸಾವಿರಾರು 
ಓದುಗರ ಅಭಿಪ್ರಾಯವನ್ನು ಪ್ರತಿನಿಧಿಸುತ್ತದೆ ಎಂದೇ ಲೆಕ್ಕ. ಏಕೆಂದರೆ, ಹಾಗೆ ವಿಚಾರ 
ಮಾಡುವವರು ಅನೇಕರಿದ್ದಂತೆ ಆ ವಿಚಾರವನ್ನು ಬರಹಕ್ಕಿಳಿಸುವವರು ಒಬ್ಬ ರೋ ಇಬ್ಬ ರೋ 
ಮಾತ್ರ ಇರುತ್ತಾರೆ. ಅದೇ ರೀತಿ ಅಂಕಣಕಾರನ ವಿಚಾರಗಳು ಜನಮನದಲ್ಲಿ ಸಾರ್ವಜನಿಕ 


ಅಭಿಪ್ರಾಯ ರೂಪಿಸುವ ಶಕ್ತಿ ಹೊಂದಿರುತ್ತವೆ. 


ರೆ ಕೀರ್ತಿನಾಥ ಕುರ್ತಕೋಟಿ. ಅವರು 


ಇತ್ತೀಚೆಗೆ ಗಮನ ಸೆಳೆದ ಅಂಕಣಕಾರರೆಂದ 
ಮ್ಮುಖ'ಅಂಕಣ 


*ಪ್ರಜಾವಾಣಿ' ಯಲ್ಲಿ ಹದಿನೈದು ದಿನಕ್ಕೊಮ್ಮೆ ಬರೆಯುತ್ತಿರುವ ಸ 
ಬರಹಗಳು "ಉರಿಯ ನಾಲಗೆ' ಶೀರ್ಷಿಕೆಯಡಿ ಗ್ರಂಥರೂಪದಲ್ಲಿ ಹೊರಬಂದಿವೆ. ಅವರ 
ವಸ್ತು ಸಾಮಾನ್ಯವಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿ. ಅಂಕಣಬರಹಕ್ಕೆ ದೊಡ್ಡ ಹೆಸರು, ಗೌರವ 
'ತಂದುಕೊಟ್ಟವರೆಂದರೆ ಹಾ.ಮಾ.ನಾ. ಅವರಷ್ಟು ಅಂಕಣಕೃಷಿ ಮಾಡಿದವರು ಇನ್ನೊಬ್ಬರಿಲ್ಲ. 
ಮು ಲ ಬುದಿ ಶಕ್ತಿಯನ್ನು ಅಂಕಣ ಬರಹಕ್ಕೆ ಮೀಸಲಾಗಿಟ್ಟಿರುವರೇನೊ ಎನ್ನುವಷ್ಟು 
ಅ ಡಾ ಕ 2 | i 

ಬ.ಮಾ.ನಾ. ಅದರೊಂದಿಗೆ ಅವಿಭಾಜ್ಕವಾಗಿದ್ದಾರೆ. ಅಂಕಣ ಬರಹದೊಂದಿಗೆ ಅವರ ನಂಟು 


ಇ 
ಅ 


ಎ೬೬ ಕರ್ನಾಟಕ ಭ 


೧೯೫೦ರಷ್ಟು ಹಳೆಯದು. ಆಗ ಅವರು ಇಂಟರ್‌ ಮೀಡಿಯೆಟ್‌ ವಿದ್ಯಾ! 
ಶಿವಮೊಗ್ಗೆಯಿಂದ ಹೊರಡುತ್ತಿದ್ದ `ನಂದಿನಿ' ಮಾಸಪತ್ರಿಕೆಯಲ್ಲಿ ' ಪೂರ್ಣಿಮೆಗೆ ಪತ್ತ 
ಎಂಬ ಅಂಕಣ ಬರೆದರು. ಪುಸ್ತುತ `ತರಂಗ'ದಲ್ಲಿ ಅವರ `ಸ್ವ ರ್ಗ 'ಅಂಕಣ ಮುನ್ನರ 
ಹಲವಾರು ಪತ್ರಿಕೆಗಳಲ್ಲಿ ಅವರ ಅಂಕಣ ಬರಹ ಕುಡಿಯೊಡೆದಿದೆ. ಕನ್ನಡ ಪ್ರಭ" 
`ಸಾಹಿತ್ಯ ಸಲ್ಲಾಪ", ಪ್ರಜಾಮತ ' ದಲ್ಲಿ ಹಾ.ಮಾನಾ. ಬರೆಯುತ್ತಾರೆ ', ಪ್ರಜಾವ 
ಯಲ್ಲಿ `ಸಂಪ್ರತಿ' ಅಲ್ಲದೆ `ಇಂಚರ', " ಪುಸ್ತಕ ಪ ಪ್ರಪಂಚ ", ` ಗ್ರಂಥಲೋಕ' ಪತ್ರಿಕೆಗಳ 
ಅವರು ಅಂಕಣ ಬರೆದದ್ದಿದೆ. ಏಕಕಾಲಕ್ಕೆ ಮೂರು ಪತ್ರಿಕೆಗಳಲ್ಲಿ ಅಂಕಣ ಬರೆದ ೬ 
ಅವರದು. `ಸಂಪ್ರತಿ' ಅಂಕಣವನ್ನು ವಾರಕ್ಕೊಮ್ಮೆಯಂತೆ ಐದು ವರ್ಷ ಎಂಟು ತೀ 
ಬರೆದುದು ದಾಖಲೆ. ಒಟ್ಟು ೨೮೭ ಲೇಖನಗಳು. ಅವೇ ಮೂರು ಸಂಪುಟಗಳಾ 
ಹೊರಬಂದಿವೆ. ಹಾ.ಮಾ.ನಾ. ಅವರ ಎಲ್ಲ ಅಂಕಣಬರಹಗಳು ಹದಿಮೂರು ಪುಸ್ತಕ 
ಸಂಕಲಿತವಾಗಿರುವುದು ಅಚ್ಚರಿ, ಹೆಮ್ಮೆ ಮೂಡಿಸುತ್ತದೆ. ಇಷ್ಟು ವ್ಯಾಪಕವಾಗಿ, 
ವೈವಿಧ್ಯಮಯವಾಗಿ ಬರೆದಿರುವ ಹಾ.ಮಾ.ನಾ. ಅವರದು ದೈತ್ಮ ಸಾಧನೆ. 


`ಸಂಪ್ರತಿ 'ಯಲ್ಲಿ ಹಾಮಾನಾ ಅವರ ಪ್ರಥಮ ಲೇಖನ `ಮಾತಿನ ಮಾರಿನ್ನ" ಕೆ 
ಪ್ರತಿಕ್ರಿಯಿಸುತ್ತ ಐವತ್ತು ಓದುಗರು ಮೆಚ್ಚುಗೆ ಪತ್ರ ಬರೆದಿದ್ದರು. ಅದರ 
ಅಂಕಣಬರಹದ ಜನಪ್ರಿಯತೆಯ ಅಂದಾಜು ಕಟ್ಟಬಹುದು ಕ್ಮಾನಡಾ, ಅಮೆರಿಕೆಗಳಿಂದಲ 
ಮೆಚ್ಚುಗೆ ಪತ್ರಗಳು ಬಂದುದಿದೆ. ಪಾಂಡಿತ್ಮ ಹೊರೆಯಾಗದಂತೆ, ಎಲ್ಲ ಮಾಹಿತಿ ಸಂಗ್ರಹಿಸಿ 
ವಿಶ್ಲೇಷಿಸಿ, ಕಲಾತ್ಮ ಕವಾಗಿ ನಿರೂಪಿಸುವುದರಲ್ಲಿಯೆ ಹಾ.ಮಾ.ನಾ. ಅವರ ಅಂಕಣಬರ: 
ಶ್ರೇಷ್ಠತೆ ಅಡಗಿದೆ. `` ಈ ಬರಹಗಳಲ್ಲಿ ನಾನು ಯಾವತ್ತೂ ಒಂದು ಸ್ವಂತ ದೃಷ್ಟಿಕೋ 
ಬಿಂಬಿಸಲು ಯತ್ನಿಸಿದ್ದೇನೆ. ಬರಹಗಳು ವಿಪುಲ ಮಾಹಿತಿಯನ್ನು ಒಳಗೊಂಡಿರುತ್ತವೆ 
ಅಂಕಣಕಾರನ ಅಭಿಪ್ರಾಯಗಳನ್ನು ಒಳಗೊಂಡಿರುತ್ತವೆ. ಇದನ್ನು ಎಷ್ಟ | 
ಸುಂದರವಾಗಿ, ಕಲಾತ್ಮಕವಾಗಿ, ಪರಿಣಾಮಕಾರಿಯಾಗಿ ಹೇಳಬಹುದೆಂಬುದನ್ನು 
ಪ್ರಯತ್ನಿಸಿದ್ದೇನೆ.... ಕನ್ನಡ ಓದುಗರಿಗೆ ಸುಲಭವಾಗಿ ದೊರೆಯದ ಸಂಗತಿಗಳನ! 
ಪರಿಚಿಸಬೇಕು, ವಿಶ್ಲೇಷಿಸಬೇಕು ಎಂಬ ಆಸೆಯಿಂದ ನಾನು ಈ ಕೆಲಸ ಮಾಡಿದ್ದೇನೆ. ನಮ 
ಜನರ ದೃಷ್ಟಿ ವಿಶಾಲವಾಗಬೇಕು ; ಅವರಲ್ಲಿ ಚಿಂತನಶೀಲತೆ ವೃದ್ಧಿಸಬೇಕು ಎಂಬುದೇ ನಃ 
ಅಪೇಕ್ಷೆ. ಅದಕ್ಕಾಗಿ ನನ್ನ ಬರವಣಿಗೆಯಲ್ಲಿ ಒಂದು ಹೊಸ ಮಾರ್ಗವನ್ನು ಹಿಡಿದಿದ್ದೇನ 
ಅದೆಂದರೆ, ಹೇಳುವುದನ್ನೇ ಆದಷ್ಟು ಆಕರ್ಷಕವಾಗಿ ಹೇಳಬೇಕೆಂಬುದು ", ಎಂಥ 
ಹಾ.ಮಾ.ನಾ. ತಮ್ಮ ಅಂಕಣ ಸಾಹಿತ್ಯದ ಆಶಯ, ಉದ್ದೇಶಗಳನ್ನು ಗುರುತಿಸಿಕೊಂಡಿದ್ದಾ! 
ಈ ತೆರನ ಹದವರಿತ ಅಂಕಣಸಾಹಿತ್ಮ ಮಾದರಿಯಾಗಬಲ್ಲಂತಹದು. ಆದರೆ ಸುಲಭ ಸಾ 
ವಾದುದೇನೂ ಅಲ್ಲ. 


ಜೀವನದ ಮೇಲೆ ಅಂಕಣಸಾಹಿತ್ಮದ ಪ್ರಭಾವದ ಪ್ರಶ್ನೆ ಕ್ಲಿಷ್ಟವಾದುದು. ಸಾಹಿಃ 
ಜೀವನದ ಮೇಲೆ ಪ್ರಭಾವ ಬೀರುತ್ತದೆಯೆ ಎಂಬ ಪ್ರಶ್ನೆಗೆ ಹೌದು, ಇಲ್ಲ ಎರಡೂ ಎಂ 
ಉತ್ತರಿಸಬೇಕಾಗುತ್ತದೆ. ಫ್ರೆಂಚ್‌ ಕ್ರಾಂತಿಗೆ ಪ್ರೇರಣೆ ಒದಗಿಸಿದ ರೂಸೋನ ' 
ಸೋಶಿಯಲ್‌ ಕಾಂಟ್ರ್ಯಾಕ್ಟ್‌ ' ಮತ್ತು ಗಾಂಧೀಜಿಗೆ ಸರ್ವೋದಯದ ಕಲ್ಪನೆ ನೀಡಿದ ರಸ್ಕಿನ 


ಇ ಸಾಹಿತ್ಯ ೧೮೯ 


ದಿಸ್‌ ಲಾಸ್ಟ್‌ " ಮೊದಲಾದ ಕೆಲವು ಸಾಹಿತ್ಯಕೃತಿಗಳನ್ನು ಜೀವನದ ಮೇಲೆ ನೇರ 
ಜಾವದ ಉದಾಹರಣೆಯಾಗಿ ಮುಂದಿಡಬಹುದಾದರೂ ಒಟ್ಟಾರೆ ಸಾಹಿತ್ಮ ನೇರ ಪ್ರಭಾವ 
ಡಿದುದು ಕಡಿಮೆಯೆ. ಅಂಕಣಲೇಖನಗಳೂ ನೇರ ಪ್ರಭಾವ ಒದಗಿಸಿದ ಪ್ರಸಂಗಗಳುಂಟು. 
ರೆ, ಯಾವುದೊಂದು ಸಾಮಾಜಿಕ ಕ್ರಿಯೆಗೆ ಅದೊಂದೇ ಪ್ರೇರಕವಾಗಿದ್ದಿತೆ ಇಲ್ಲವೆ ಇನ್ನೂ 
ಕ ಅನ್ಕ ಕಾರಣಗಳಿದ್ದವೆ ಹೇಳುವುದು ಕಷ್ಟಕರ. ಆದಾಗ್ಯೂ, ಅಂಕಣ ಸಾಹಿತ್ಯಕ್ಕೆ ಜನಮನ 
ಹಿಸುವ ಶಕ್ತಿಯಿದೆ. ಒಂದೆರಡು ನಿದರ್ಶನ ಕೊಡಬಹುದು. ಸಂಸ್ಕೃತದಿಂದ ಕನ್ನಡಕ್ಕೆ 
ತ್ತಿದ್ದ ಅನ್ಕಾಯವನ್ನು ಹಾ.ಮಾ.ನಾ. ' ಪ್ರಜಾಮತ' ದ ತಮ್ಮ ಅಂಕಣದಲ್ಲಿ ` ಸಂಸ್ಕೃತ 
ಸ್ಟೃತಿ' - ವಿಜ್ಞಾನಿ',' ಸಂಸ್ಕೃತದ ಗತಿ ',' ಶಾಪ ಓಡಿದ ಕನ್ನಡ " ಮೊದಲಾದ ಲೇಖನಗಳ 
ಲಕ ಖಂಡಿಸಿದರು. ಕನ್ನಡಿಗರನ್ನು ಎಚ್ಚರಿಸಿದರು, ಹುರಿದುಂಬಿಸಿದರು. ಅವರ 
ಖನಗಳು ಗೋಕಾಗ ಸಮಿತಿಯ ನೇಮಕಕ್ಕೆ ಕಾರಣೀಭೂತವಾದವು. ಜ್ಞಾನಪೀಠ ಪ್ರಶಸ್ತಿ, 
ದಾಸ ಸಮ್ಮಾನ ಮಾದರಿಯಲ್ಲಿ ಕರ್ನಾಟಕ ಸರಕಾರ ಸಂಗೀತಗಾರರಿಗೆ ಪುರಂದರ ಪ್ರಶಸ್ತಿ, 
ಓತಿ ಗಳಿಗೆ ಪಂಪಪ್ರಶಸ್ತಿ ಆರಂಭಿಸಬಹುದೆಂದೂ ಹಾ.ಮಾ.ನಾ. `ಸಂಪ್ರತಿ' ಅಂಕಣದಲ್ಲಿ 
ದರು. ಕರ್ನಾಟಕ ಸರಕಾರ ಹಾ.ಮಾ.ನಾ. ಸಲಹೆ ಒಪ್ಪಿ ಪುರಂದರಪ್ರಶಸ್ತಿ, ಪಂಪಪ್ರಶಸ್ತಿ 
ದೆ. ನಮ್ಮ ರಾಜ್ಯಕ್ಕೆ ಕರ್ನಾಟಕ' ಎಂದು ನಾಮಕರಣ ಮಾಡುವುದರಲ್ಲೂ 
_ಮಾ.ನಾ. ಅವರ ಅಂಕಣ ಬರಹ ಕಾರಣವಾಯಿತು. ಪ್ರತ್ಯೇಕ ಕನ್ನಡ ವಿಶ್ವವಿದ್ಯಾಲಯದ 
ತಶ್ಕಕತೆಯಿಲ್ಲ, ಕರ್ನಾಟಕದಲ್ಲಿರುವ ಎಲ್ಲ ವಿಶ್ವವಿದ್ಯಾಲಯಗಳೂ ಕನ್ನಡ ವಿಶ್ವವಿದ್ಯಾಲಯ 
ಇಗಬೇಕು ಎಂದು ಹಾಮಾನಾ ಬರೆದರು. ಸರಕಾರವೇನೊ ಕನ್ನಡ ವಿಶ್ವವಿದ್ಯಾಲಯವನ್ನು 
ತು. ಆದರೆ, ಅದರ ಸ್ವರೂಪ ಧ್ಯೇಯೋದ್ದೇಶಗಳ ಬಗೆಗೆ ಪತ್ರಿಕೆಗಳಲ್ಲಿ ವ್ಯಾಪಕ 


ರ್ಕೆ ಏರ್ಪಟ್ಟಿತು. 


ಹಾ.ಮಾ.ನಾ. ಅವರ ಅಂಕಣ ಬರಹಗಳ ಪ್ರಥಮ ಸಂಕಲನ ` ಸಂಪ್ರತಿ -೧' ಕ್ಕೆ 
( ಸಾಹಿತ್ಯ ಅಕಾಡೆಮಿಯ ೧೯೮೯ರ ಪ್ರಶಸ್ತಿ ಬಂತು. ಇದು ಯಾವುದೆ ಭಾರತೀಯ 
ಯಲ್ಲಿ ಅಂಕಣ ಬರಹಕ್ಕೆ ಬಂದ ಪ್ರಥಮ ರಾಷ್ಟ್ರೀಯ ಪ್ರಶಸ್ತಿ. ಆ ಸಂದರ್ಭದಲ್ಲಿ 
ಕಣ ಬರಹ ಸಾಹಿತ್ಯವೇ ಅಲ್ಲ, ಸಾಹಿತ್ಯವೆಂದರೂ ಅದು ಕಳಪೆ ದರ್ಜೆಯ ಸಾಹಿತ್ಯ ಎಂದು 
ಮುರಿದವರು ಹಲವಾರು ಕನ್ನಡ ಸಾಹಿತಿಗಳು, ಆಗ ಎದ್ದು ಕುಳಿತು ಇದು ನಿ 
ದು ಗಮನಿಸಬೇಕಾಯಿತು. ಕಾವ್ಯ, ಸಾಹಿತ್ಯ ಎಂದರೇನೆಂದು ಕರಾರುವಾಕ್ಕಾಗಿ 
್ಯಖ್ಯ್ಮಾನಿಸಲು ಸಾಧ್ಯವಾಗಿಲ್ಲ. ಕಾಲಕಾಲಕ್ಕೆ ಇವುಗಳ ಅರ್ಥ ಹಿಗ್ಗುತ್ತ ಬಂದಿದೆ. ಒಂದು 
ಅಕ್ಕೆ ಕಾವ್ಯ ವೆಂದರೆ ಮಹಾಕಾವ್ಯ ಮಾತ್ರ ಎಂಬ ಭಾವನೆ ಇತ್ತು. ಕಾವ್ಯವೆಂದು ಮನ್ನಣೆ 
ಕೆಯಲು ಭಾವಗೀತೆ ಹೆಣಗಬೇಕಾಯಿತು. ಇಂದು ಭಾವಗೀತೆ ಕಾವ್ಯ ಹೌದೊ ಅಲ್ಲವೊ 
ದೂ ಯಾರೂ ಚರ್ಚಿಸುವುದಿಲ್ಲ. ಅದಕ್ಕೆ ಕಾವ್ಯ ಮನ್ನಣೆಯ ಮುದ್ರೆ ಬಿದ್ದಿದೆ. 
ವವೆಂದರೆ ಭಾವಗೀತೆಯೆ ಎನ್ನುವಷ್ಟರ ಮಟ್ಟಿಗೆ ಬಂದಿದೆ. 
ುನ್ನಣೆ ಕೂಡಲೆ ದೊರೆಯುವುದಿಲ್ಲ. 
ತ್ತದೆ. ಭೂಮಿ ದುಂಡಗಿದೆಯೆಂದು 
7 ಇಂದು ಭೂಮಿ 


ಯಾವುದೆ ಹೊಸ ಸಾಹಿತ್ಯ ಪ್ರಕಾರಕ್ಕೆ 
ನವನ ಮನಸ್ಸಿನಲ್ಲಿ ಹೊಸದಕ್ಕೆ ವಿರೋಧವಿರು 
ಲಿಲಿಯೊ ಹೇಳಿದರೆ, ಅವನನ್ನು ಸೆರೆಮನೆಗೆ ಅಟ್ಟಲಿಲ್ಲವೆ 


೧೯೦ 


ಚಪ್ಪಟೆಯಾಗಿದೆ ಎನ್ನುವವರನ್ನು ಹುಚ್ಚರ ಆಸ್ಪತ್ರೆಗೆ ಸೇರಿಸಬೇಕಾದ ತು. 
ಸಾಹಿತ್ಮವನ್ನು ಸಾಹಿತ್ಮವೆಂದು ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಲಾಗುತ್ತಿದೆ. « ದು 
ಸಾಹಿತ್ಮ ಪ್ರಕಾರವೆಂಬುದು ನಿರ್ವಿವಾದ. ಸಾಹಿತ್ಮದಲ್ಲಿ ಸೃಜನಶೀಲ, ಹ 
ಎಂಬ ಬಗೆಗೆ ವೃಥಾ ಗೊಂದಲ ಸೃಷ್ಟಿಯಾಗಿದೆ. ಪ್ರಬಂಧ ಲಲಿತ ಪ್ರಂಬಧಕ್ಕೂ ' 
ತಡವಾಗಿಯೆ ದೊರೆತದ್ದು. ಒಂದು ಮಾತು: ಪ್ರಬಂಧ, ಸಾಹಿತ್ಮವೆಂದಾದರೆ ಅ 
ಸಾಹಿತ್ಮವೆ. ಏಕೆಂದರೆ, ಅಂಕಣಬರಹ ಪ್ರಬಂಧ ಸಾಹಿತ್ಯದ ವಿಸ್ತರಣೆಯೇ. 


ಪತ್ರಿಕಾ ಸಾಹಿತ್ಯ 


-ಸುರೇಂದ್ರ ದಾನಿ 


ದಡದಲ್ಲಿ ಗದ್ಯ ಸಾಹಿತ್ಯ ಎಂಬ ಪ್ರಶಾರ ಸಾಕಷ್ಟು ಹಳೆಯದಾದರೂ ಅದನ್ನೊಂದು 
ಮಾಧ್ಯಮದ ಸಾಧನವನ್ನಾಗಿ ಸಮರ್ಥವಾಗಿ ಬಳಸಿದ ಮತ್ತು ಬೆಳೆಸಿದ ಶ್ರೇಯಸ್ಸು 
| ೬ ಸಲ್ಲುತ್ತದೆ. ಹಳೆಗನ್ನಡ ಮತ್ತು ನಡುಗನ್ನಡಗಳಲ್ಲಿ ಗದ್ಯದ ಬಳಕೆಯೇ 
ಏ ಹೇಳಲಿಕ್ಕಾಗದಿದ್ದರೂ ಅದಕ್ಕೆ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ಸ್ನಾನವಿರಲಿಲ್ಲ. 
ತಮನ್‌ ವೆಡ್ಡಾರಾಧನೆಯಿಂದೆ ವೆ ಎಂಡು ಇಂದಿನವರೆಗಿನ ಗದ್ಯ ಸಾಹಿತ್ಯದ 
ೀರ್ಫವಾಗಿದ್ದಲೂ ವೈವಧ್ಯಮಯವಾಗಿಲ್ಲ. ಹನ್ನೆರಡನೇ ಶತಮಾನದ ವಚನಗಳು 
ಲ: ು ಗುರುತಿಸಲ್ಪಟ್ಟರೂ ಅವುಗಳ ರೆಚೆಪೆಯಲ್ಲಿಯ ಲಯ ಮತ್ತು 
'ಲಾಧಪಡೆದು ಅವುಗಳಿಗೆ ವಿವಿಧ ರಾಗಗಳನ್ನು ಹಚ್ಚುವ ಮೂಲಕ ಅವುಗಳಿಗೆ 
ಮುದ್ರೆಯೆನ್ನೇ ಒತ್ತುವ ಪ್ರಯತ್ನ ಇತ್ತೀಚೆಗಂತೂ ಬಹಳ ಸ್ಫುಟವಾಗಿ ಕಂಡು 
| ಆದರೆ ಗದ್ಯವನ್ನು ಪದ್ಯದ ವೈಶಿಷ್ಟಪೂರ್ಣ ಲಕ್ಷಣಗಳಿಂದ ಬೇರ್ಪಡಿಸಿ ಸ್ವತಂತ್ರ 

ಪತ್ರಿಕಾ ಸಾಹಿತ್ಯಕ್ಕೆ ಸಲ್ಲುತ್ತದೆಂದರೆ 
ಗದ್ಯದ ಪ್ರಶಾರದಲ್ಲಿ ಬೇರೆ ಬೇರೆ ವರ್ಗಗಳನ್ನು ಮತ್ತು ಶೈಲಿಗಳನ್ನು 
ರೊ ಅವುಗಳಲ್ಲಿ ಪತ್ರಿಕಾ ಸಾಹಿತ್ಯ ಗಾತ್ರದಲ್ಲಿ ಮತ್ತು ಪ್ರಭಾವದಲ್ಲಿ 


ದನ್ನು ಹೆಚ್ಚು ನಿಖರವಾಗಿ ಗುರುಶಿಸಲು ಆ 
ಇಗುತ್ತದೆ. ಆಗ ನಮ್ಮಷಾಡಿನಲ್ಲಿ ಬಳಕೆಗೆ ಬಂದ ಮುದ್ರಣಯಂತ) 
ತ್ರಾಭಿವೃದ್ಧಿ ಯಲ್ಲಿ ಒಂದು ಕ್ರಾಂತಿಯನ್ನೇ ಉಂಟಾ ಮಾಡಿ ಅದಕ್ಕೊಂದು ಹೊಸ 
ನ ನಿರ್ಮಿಸಿತು. ಈ ಮುದ್ರಣ ಕಲೆ ಅವಿಷ್ಕಾರದ ಶಿಶುವೇ ಪತ್ರಿಸಾ ಪ್ರಪಂಚ. 
| ಯಂತ್ರ ಮತ್ತು ಕಾಗದದ ಬಳಕೆ ಪತ್ರಿಕಾ ಸಾಓತ್ಯದ ತಾಯಂದೆಗಳೆಂದರೆ 
ಒತ್ತಿ ಹೇಳಿದಂತಾಗುತ್ತದೆ. 
ಪತ್ರಿಕೆಗಳು ತಲೆಯೆತ್ತುವ ವರೆಗೆ ಸಾಹಿತ್ಯ ನಿರ್ಮಾಣದಲ್ಲಿ ಗದ್ಯಕ್ಕೆ ಅಷ್ಟೊಂದು 
ಏರಲಿಲ್ಲ. ಪದ್ಮ ರಚನೆ ಫೀ ಸಾಹಿತ್ಯ ಎಂಬ ದೃಢವಾದ ಪರಂಪರೆ 


ರಿಬಿಟ್ಟಿತ್ತು. ಚಂಪೂ ಕಾವ್ಯಗಳಲ್ಲಿ ಪದ್ಯಗಳಿಗೆ ಅಳೆವೆಡದ ಅಭಿವೃಕ್ತಿಗಾಗಿಯೋ 


ಲಭ 


೧೯೨ ಕರ್ನಾಟಕ ಭಾರತಿ 


ಎರಡು ಪದ್ಮಗಳ ನಡುವಿನ ಕೊಂಡಿಯೆಂದೋ ಗದ್ಯದ ಬಳಕೆ ಬರುತ್ತಿತ್ತೇ ಹೊರತು 
ಅದಕ್ಕೊಂದು ಸ್ವತಂತ್ರ ಸ್ಥಾನವಿರಲಿಲ್ಲ. ಸಾಹಿತ್ಯವೆಂದರೆ ಕಾವ್ಶ ಅಥವಾ ಪದ್ಮರೂಪ 
ವೆಂಬುದೊಂದೇ ಬಳಕೆಯಲ್ಲಿತ್ತು. ಚಂಪೂಕಾವ್ಮಗಳಲ್ಲಿ ವಚನ ಎಂದು ಹೇಳಿಕೊಳ್ಳುವ 
ಶೈಲಿಯು ಕೇವಲ ಕೃತ್ರಿಮವಾಗಿದ್ದು ಗ್ರಂಥಸ್ಥವಾಗಲಿಕ್ಕೇ ಅದು ಯೋಗ್ಯವೆನ್ನಬಹುದು. * 
ಅದನ್ನು ರಚಿಸುವವರು ಹೆಚ್ಚಿನ ವಿದ್ವತ್ತು ಪಾಂಡಿತ್ಮಗಳನ್ನುಗಳಿಸಿಕೊಳ್ಳ ಬೇಕಾಗುತ್ತಿತ್ತು. 
ಅದನ್ನು ಓದುವದು ಸಹ ಶ್ರೀಸಾಮಾನ್ಯನಿಗೆ ಸಾಧ್ಯವಿರಲಿಲ್ಲ. ಕಾವ್ಕಕರ್ತೃಗಳು ತಮ್ಮ 
ಪ್ರತಿಭಾ ಪ್ರದರ್ಶನಕ್ಕಾಗಿ ಅಲ್ಲಲ್ಲಿ ಸೇರಿಸುತ್ತಿದ್ದ ಕೆಲ ಭಾಗಗಳಂತೂ ಸಾಮಾನ ಓದುಗನಿಗೆ 
ದೊಡ್ಡ ಸವಾಲಾಗೇ ಪರಿಣಮಿಸುತ್ತಿದ್ದವು. ಅಲ್ಲದೇ ಕಾವ್ಯಗಳು ಸಾಮಾನ್ಕವಾಗಿ ಪುರಾಣ 
ಪುಣ್ಮ ಕಥೆಗಳಿಗೋ ಆದ್ಯಾತ್ಮ ವಿವೇಚನೆಗೋ ಮಾತ್ರ ಮೀಸಲಾಗಿರಬೇಕೆಂಬ ಭಾವನೆಯೂ 
ಪ್ರಚಲಿತವಾಗಿತ್ತು. 


೧೯ನೇ ಶತಮಾನದೊಡನೆಯೇ ಕನ್ನಡದ ನೆಲದಲ್ಲಿ ನೆಲೆಯೂರಿದ ಇಂಗ್ಲೀಷರ 
ಆಳ್ವಿಕೆ ಇಲ್ಲಿಯ ಜನಜೀವನದಲ್ಲಿ ಉಂಟುಮಾಡಿದ ಕ್ರಾಂತಿ ಪತ್ರಿಕಾಸಾಹಿತ್ಮಕ್ಕೆ ಮೂಲ 
ಹೂರಣವಾದ ಗದ್ಯಸಾಹಿತ್ಯ ರಚನೆಗೂ ಕಾರಣವಾಯಿತು. ಪತ್ರಿಕೆಗಳು ಪ್ರಾರಂಭವಾದಾಗ 
ಕೆಲ ಪತ್ರಿಕೆಗಳು ಪದ್ಮರೂಪದಲ್ಲೇ ಹೊರಡುತ್ತಿದ್ದ ಉದಾಹರಣೆಗಳೂ ಇವೆ. ಆದರೆ 
ಇಂಗ್ಲಂಡಿನಿಂದ ಬಂದ ಆಡಳಿತಗಾರರು ಮತ್ತು ಧರ್ಮಪ್ರಸಾರಕ್ಕಾಗಿ ಬಂದ ಮಿಶನರಿಗಳು 
ಶ್ರೀಸಾಮಾನ್ಮನೊಡನೆ ಸಂಪರ್ಕ ಇಟ್ಟುಕೊಳ್ಳಲು ಗದ್ಮದ ಅವಶ್ಯಕತೆ ಉಂಟಾಯಿತು. ಇದು 
ಕಾವ್ಮಶೈಲಿಯಲ್ಲಿ ಸಾಧ್ಯವೇ ಇರಲಿಲ್ಲ. ಗದ್ಮಸಾಹಿತ್ಮದ ಬಳಕೆಗೆ ಮತ್ತು ಬೆಳವಣಿಗೆಗೆ ಇದು 
ಒಂದು ಮುಖ್ಯ ಪ್ರೇರಣೆಯಾಗಿ ಪರಿಣಮಿಸಿತು. ಅಲ್ಲಿಂದ ಇಲ್ಲಿಗೆ ಬಂದು ತಮ್ಮ ವ್ಯವಹಾರ 
ವನ್ನು ಮುಗಿಸಿಕೊಂಡು ಹೋಗುವ ಇವರಿಗೆ ಇಲ್ಲಿ ಭಾಷೆಯ ಜ್ಞಾನ ಕೇವಲ ವ್ಯವಹಾರದ 
ಮಟ್ಟಿಗೆ ಸಾಕಾಗಿತ್ತು. ಆದ್ದರಿಂದ ಅವರು ಗದ್ಮವನ್ನೇ ಆರಿಸಿಕೊಂಡರು. ಇದರೊಡನೆ ನಮ್ಮ 
ದೇಶದಲ್ಲಿ ಪ್ರಾರಂಭವಾದ ಪಾಶ್ನಾತ್ಮ ಶಿಕ್ಷಣ ಪದ್ಧತಿಯೂ ಗದ್ಯ ಸಾಹಿತ್ಮ ರಚನೆಗೆ 
ವಿಶೇಷ ಪ್ರೋತ್ಸಾಹಕವಾಗಿ ಪರಿಣಮಿಸಿತು. ಆದುನಿಕ ಶಿಕ್ಷಣಪಡೆದವರು ಗದ ಸಾಹಿತ್ಯಕ್ಕೆ ' 
ದೊಡ್ಡ ಪ್ರಮಾಣದಲ್ಲಿ ಕಾರಣರಾದರು. ಮುದ್ದಣನನ್ನು ನಾವು ಹೊಸಗನ್ನಡ ಗದ್ಮದ 
ಮೂಲಪುರುಷನೆಂದು ಹೇಳುವೆವಾದರೂ ನಂತರ ಇದನ್ನು ಕೃಷಿ ಮಾಡಿದವರಿಗೆ ಇದರ 
ಶ್ರೇಯಸ್ಸು ಹೆಚ್ಚಾಗಿ ಸೇರುತ್ತದೆ. ಹೊಸ ಶಿಕ್ಷಣಕ್ರಮದಿಂದ ಪ್ರಭಾವಿತರಾದ ಹೊಸ ಪೀಳಿಗೆಯ 
ಜನ ಕನ್ನಡ ಸಾಹಿತ್ಯದ ಹೊಸ ಸ್ವರೂಪಕ್ಕೆ ಮುಖ್ಯವಾಗಿ ಕಾರಣಕರ್ತರಾದರು. ಹೀಗೆ 
ಕನ್ನಡದಲ್ಲಿ ಹೊಸತನವನ್ನು ತರಲು ದೀಕ್ಷೆ ತೊಟ್ಟ ಕೆಲವರು ಪತ್ರಿಕೆಗಳನ್ನು ತಮ್ಮ 
ಮಾಧ್ಯಮವನ್ನಾಗಿ ಆರಿಸಿಕೊಂಡದ್ದು ಒಂದು ಮಹತ್ವದ ಅಂಶ. ಕೆಲವು ವಿದ್ಯಾವಂತರು 
ಪತ್ರಿಕೋದ್ಮಮದತ್ತ ಮನಸ್ಸುಗೊಟ್ಟುದು ಸಾಹಿತ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಮಹತ್ವದ 
ಹೆಜ್ಜೆಯಾಗಿದೆ. ಪ್ರಚಲಿತ ವಿಷಯಗಳನ್ನು ಕುರಿತ ಗದ್ಕಬರವಣಿಗೆಯು ಇಲ್ಲಿಂದಲೇ 
ಮೊದಲಾಯಿತು.* 


* ಡಾ. ದ. ರಾ. ಬೇಂದ್ರೆ ಸಾಹಿತ್ಯ ಸಂಶೋಧನೆ ಪುಟ. ೧೪೮ 
* ಡಾ. ಶ್ರೀನಿವಾಸ ಹಾವನೂರ ಹೊಸಗನ್ನಡದ ಅರುಣೋದಯ ಪುಟ ೨೭೫ 


ಪತ್ರಿಕಾ ಸಾಹಿತ ೧೯೩ 


ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ನೆಲಸಿದ ಜರ್ಮನ್‌ ಮಿಶನರಿಗಳು 
ಪ್ರಾರಂಭಿಸಿದ (೧೮೪೩) ಕಂನಡ ಸಮಾಚಾರ 'ವೇ ಕನ್ನಡದ ಪ್ರಥಮ ಪತ್ರಿಕೆಯೆಂದು 
ಗುರುತಿಸಲ್ಪಡುತ್ತದೆ. ಅದರ ಕನ್ನಡ ಶೈಲಿಯ ಉದಾಹರಣೆ ಇಲ್ಲಿದೆ. 


"`ಈ ದೇಶವೆಂಬ ಮನೆಯಲ್ಲಿ ವಾಸಿಸುವ ಜನರು ಇಂದಿನ ಪರಿಯಂತರ ಹೊರಗಿನ 
ದೇಶಸ್ಥರ ಸಮಾಚಾರ ಮಾರ್ಗ ಮರ್ಯಾದೆಗಳನ್ನು ತುಳಿಯದೆ ಕಿಟಕಿಯಿಲ್ಲದ ಬಿಡಾರದಲ್ಲಿ 
ವುಳಕೊಳ್ಳುವವರ ಹಾಗೆಯಿರುತ್ತ ಬಂದರು. ಅದು ಕಾರಣ ಹೊರಗಿನ ಕಾರ್ಯಗಳನ್ನು ಕಾಣುವ 
ಹಾಗೆಯೂ ನಾಲ್ಕೂ ದಿಕ್ಕಿಗೆ ಕಿಟಕಿಗಳನ್ನು ಮಾಡುವ ಈ ಸಮಾಚಾರ ಕಾಗದವನ್ನು 
ಪಕ್ಷಕ್ಕೆವೊಂದು ಸಾರಿ ಸಿದ್ಧಮಾಡಿ ಅದನ್ನು ಓದಬೇಕೆಂದಿರುವೆಲ್ಲರಿಗೆ ಕೊಟ್ಟರೆ ಕಿಟಕಿಗಳನ್ನು 
ಮಾಡಿದ ಹಾಗಾಗುವದು '' 


ಮುಂದೆ ಕೆಲವೇ ವರ್ಷಗಳಲ್ಲಿ ಅಂದರೆ ೧೮೪೯ರಲ್ಲಿ ಬೆಳಗಾವಿಯಿಂದ ಪ್ರಾರಂಭವಾದ 
"ಸುಬುದ್ಧಿ ಪ್ರಕಾಶ" ದ ಶೈಲಿ ಇಲ್ಲಿದೆ. 


``ಶ್ರೀಮಂತರಾದ ಶ್ರೀ ರಾಜೀಸಾಹೇಬ ಚಂದ್ರಚೂಡ ಇವರು ತಾರೀಖು ೧೪ನೇ 
ಸಪ್ಪೆಂಬರ ದಿವಸ ಮರಣ ಹೊಂದಿದರು. ಇವರ ಮಾತೋಶ್ರೀಯವರ ಹೆಸರ್ಲೆ ೩೦ ಸಾವಿರ 
ರೂಪಾಯಿ ಜಾಹೀರ ನಡೆದಿದೆ "' 


ಇವು ಕನ್ನಡ ಪತ್ರಿಕಾ ಪ್ರಪಂಚ ಹುಟ್ಟಿದಾಗ ಹೊತ್ತುಕೊಂಡು ಬಂದ ಶೈಲಿಯ 
ಮಾದರಿಯಾಗಿವೆ. ಇವೆರಡೂ ಸಾಮಾನ್ಯ ಓದುಗನನ್ನು ಕಣ್ಮುಂದೆ ಇಟ್ಟುಕೊಂಡು ಕೇವಲ 
ಸಮಾಚಾರ ಪ್ರಚಾರದ ಉದ್ದೇಶದಿಂದ ಬಂದ ಪತ್ರಿಕೆಗಳು. ಆದರೂ ಕನ್ನಡವೇ ಭಾತೃ 
ಭಾಷೆಯನ್ನಾಗಿ ಹೊಂದಿದವರು ಬರೆದ ಶೈಲಿಗೂ ವಿದೇಶೀಯರು ಇಲ್ಲಿಗೆ ಬಂದು ಕನ್ನಡ ಕಲಿತು 
ಬರೆದ ಶೈಲಿಗೂ ವ್ಯತ್ಕಾಸ ಇರುವದನ್ನು ಸುಲಭವಾಗಿ ಗುರುತಿಸಬಹುದು. 


ಕನ್ನಡ ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ ನೋಡುವದಾದರೆ ೧೮೬೫ರಲ್ಲಿ 
ಧಾರವಾಡದಲ್ಲಿ ಡೆಪ್ಕೂಟಿ ಚನ್ನಬಸಪ್ಪನವರು ಪ್ರಾರಂಭಿಸಿದ ' ಮಠಪತ್ರಿಕೆ' ಗೆ ಮಹತ್ವದ ಸ್ಥಾನವಿದೆ. 
ಇದು ಕನ್ನಡ ಭಾಷೆ ಮತ್ತು ಭಾವನೆಗಳ ಸುಧಾರಣೆಯ ವ್ರತವನ್ನೇ ಕೈಗೆತ್ತಿ ಕೊಂಡಿತ್ತು. ಮುಖ್ಯವಾಗಿ 
ಶಿಕ್ಷಕವರ್ಗವನ್ನು ಉದ್ದೇಶಿಸಿ ಹೊರಟ ಪತ್ರಿಕೆ ಇದ್ದುದರಿಂದ ಇದು ಭಾಷಾಶುದ್ಧಿಗೂ ವ್ಯಾಕರಣಕ್ಕೂ 
ಕನ್ನಡ ಪ್ರಚಾರಕ್ಕೂ ಸಾಕಷ್ಟು ಲಕ್ಷೃಕೊಟ್ಟಿತು. 

ಮಠಪತ್ರಿಕೆಯ ೧೮೬೯ರ ಒಂದುಸಂಚಿಕೆಯಲ್ಲಿ ಪ್ರಕಟವಾದ ಡೆಪ್ಕೂಟಿ ಚನ್ನಬಸಪ್ಪ 

ನವರ ಒಂದು ಆದೇಶ ಹೀಗಿದೆ. 

``ಧಾರವಾಡ ಜಿಲ್ಲೆಯೊಳಗಿನ ಯಾವತ್ತೂ ಸ್ಕೂಲ್‌ ಮಾಸ್ತರರು ಮತ್ತು ಅಸಿಸ್ಟಂಟ 
ಮಾಸ್ತರರು ಈ ಕೆಳಗೆ ಬರೆದಿರುವದಂನೆಲ್ಲಾ ಮನಸ್ಸುಗೊಟ್ಟು ಓದಿನೋಡಿ ತಾವು ಇತ್ತಕಡಿಗೆ 
ಕಳುಹಿಸುವ ಕಾಗದ ಪತ್ರಗಳನ್ನು ಎಚ್ಚರದಿಂದ ಬರೆದು ಕಳುಹಿಸುತ್ತ ಹೋಗಬೇಕು. 


೧. ಓದಲಿಕ್ಕೆ ಬರುವ ಹಾಗೆ ಸ್ಪಷ್ಟವಾಗಿ ಬರೆಯಬೇಕು. 
೨. ಅಶುದ್ಧ ಬರಿಯಬಾರದು. 


೧೯೪ ಕರ್ನಾಟಕ ; 


೩. ತಮ್ಮ ಕೈಲಾದ ಮಟ್ಟಿಗೆ ಶ್ರಮಬಟ್ಟು ಛಾಪಿಸಿದ ಅಕ್ಷರಗಳಂತೆ ಅಕ್ಬರಗಳನ್ನು 
ಬರೆಯಲಿಕ್ಕೆ ಕಲಿಯಬೇಕು. ಕಚೇರಿ ತರದ ಅಕ್ಷರಗಳನ್ನು ಅಗಾದಿ ಬರಿಯಬಾರಃ 


೪... ಬರದೆದ್ದೆಲ್ಲಾ ವ್ಯಾಕರಣದ ನೇಮಕ್ಕೆ ತಪ್ಪದ ಹಾಗೆ ಬರಿಯುವದಕ್ಕೆ ಕಲಿಯಚೇ 


ಇದರ ಪರಿಣಾಮ ಕನ್ನಡ ಭಾಷೆಯ ಅದರಲ್ಲೂ ಗದ್ಮ ಶೈಲಿಯ ಬೆಳವಣಿಗೆಯ ಮೆ 
ಸಾಕಷ್ಟು ಆಯಿತೆಂಬದನ್ನು ಬೇರೆ ಹೇಳಬೇಕಾಗಿಲ್ಲ. ಕನ್ನಡದ ಅಭಿಮಾನ ಕನ್ನಡ ಭಾಷೆಯ | 
ಪ್ರಜ್ಞಾವಂತ ನಿಷ್ಠೆ ಇವುಗಳ ಉಗಮವನ್ನು ಇಲ್ಲಿ ಕಾಣಬಹುದಾಗಿದೆ. ಈ ಪ್ರಜ್ಞೆಯೇ ಮು 
ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆಗೂ ಕಾರಣವಾಯಿತು. 4 


೧೮೬೦ರಲ್ಲಿ ಬೆಳಗಾವಿಯಲ್ಲಿ ಪ್ರಾರಂಭವಾದ `ಕನ್ನಡ ಜ್ಞಾನಬೋಧಕ' ಎಂಬ ಪ 
ಕನ್ನಡ ಸುಧಾರಣೆಯ ದಿಸೆಯಲ್ಲಿ ಪ್ರಾರಂಭವಾದ ಪ್ರಥಮ ಪ್ರಯತ್ನ ಎನ್ನಬಹುದು. ಇ 
ಮಾಸಪತ್ರಿಕೆಯಾಗಿತ್ತು. ಇದರ ಶೈಲಿ ಹೀಗಿದೆ : ಡ್ಡ 


``ಯೀ ಮಂಡಳಿಯ ಉದ್ದೇಶಕ್ಕೆ ಅನುಕೂಲವಾಗಿರುವ ಗೃಹಸ್ವರು ಕ 
ಕೊಡುವದರಿಂದಲೂ ವರ್ಗನಿ ಕೊಡುವದರಿಂದಲೂ ಪೂರ್ಣ ಕ್ರಯಕ್ಕೆ ಪುಸ್ತಕಗಳ 
ಕೊಂಡು ಓದುವದರಿಂದಲೂ ಈ ಮನೋದಯವನ್ನು ಅಲ್ಲಿಗೆ ವಯ್ಮಬೇಕು. 


ಯಾವದೇ ಗ್ರಂಥ್‌ ಅಥವಾ ತತ್ಸಮಾನ ಕೃತಿಗಳಿಂದ ಮಾಡಲಾಗದ ವಿಶಿ 
ಕಾರ್ಯವನ್ನು ಪತ್ರಿಕೆಗಳು ಹುಟ್ಟಿನೊಡನೆಯೇ ಎತ್ತಿಕೊಂಡವೆಂಬುದನ್ನು ನಾವು ಗಮನಿಸಜೇ 
ಪ್ರಾರಂಭಕ್ಕೆ ಬಿತ್ತಿದ ಈ ಬೀಜವೇ ಮುಂದಿನ ಕನ್ನಡದ ಸರ್ವಾಂಗೀಣ ಅಭಿವೃ 
ಕಾರಕೆವಾಯಿತು. ಕ 


ಪತ್ರಿಕಾ ಕ್ಷೇತ್ರದ ಮುಖಾಂತರವೇ ಕನ್ನಡದ ಸೇವೆಯನ್ನು ಗೈದ ಪ್ರಥಮ ಇ 
ಪುರುಷರ ಸಾಲಿನಲ್ಲಿ ವೆಂಕಟ ರಂಗೋ ಕಟ್ಟಿಯವರ (೧೮೩೩-೧೯೦೯) ಹೆಸ 
ಚಿರಸ್ನಾಯಿಯಾದದ್ದು. ಡಾ. ದ. ರಾ. ಬೇಂದ್ರೆಯವರು ಇವರ ಬಗ್ಗೆ ಬರೆಯುತ್ತ "ವೆ 
ರಂಗೋ ಕಟ್ಟಿಯವರು ಉತ್ತರ ಕರ್ನಾಟಕದ ಇಂದಿನ ಗದ್ಮಶೈಲಿಗೆ ರೂಪಕೊಟ್ಟವಕ 
ಒಬ್ಬರು. ಇವರು ಶಿಕ್ಷಣ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಮನಸ್ಸುಳ್ಳವ 
ರಸಲ್‌ರವರ ಸೇನಾನಿಗಳಾಗಿ ಕನ್ನಡ ಚಳವಳಿಗೆ ಕಳೆತಂದವರು " ಎಂದು ಹೇಳಿದ್ದಾರೆ. 


"ಜ್ಞಾನಬೋಧಕ ' ದಲ್ಲಿಯ ಬಹುಭಾಗದ ಲೇಖನಗಳನ್ನು ಕಟ್ಟಿಯ$ 
ಬರೆಯುತ್ತಿದ್ದರಂತೆ. ಅಲ್ಲದೆ 'ಶೋಧಕ' ಮತ್ತು `ಲೋಕ ಶಿಕ್ಷಕ" ಎಂಬ ಪತ್ರಿಕೆಗಳ 
ಇವರು ಸ್ವತಃ ಹೊರಡಿಸಿದರು. `ಕರ್ನಾಟಕ ಪತ್ರ ' ಮತ್ತು ಚಂದ್ರೋದಯ 'ಫ 
ಪತ್ರಿಕೆಗಳ ಹೊಣೆಯನ್ನು ಕೆಲಕಾಲ ವಹಿಸಿಕೊಂಡಿದ್ದರು. `ಕರ್ನಾಟಕ ವೃತ್ತ" ದೊಡನೆ6 
ಇವರಿಗೆ ನಿಕಟ ಸಂಬಂಧವಿದ್ದಿತು. ಇದನ್ನೆಲ್ಲ ನೋಡಿದರೆ ಆಗಿನ ಮುಂಬೈಯ ಕನಾ! 
ವಿಭಾಗದ ಪತ್ರಿಕಾರಂಗದ ಮೇಲಿನ ಮುಖ್ಯ ಪ್ರಭಾವ ವೆಂಕಟ ರಂಗೋ ಕಟ್ಟಿಯವೆ 
ಎನ್ನಲಡ್ಡಿಯಿಲ್ಲ. ವೆಂಕಟ ರಂಗೋ ಕಟ್ಟ ಕೈಕೊಂಡ ಪತ್ರಿಕಾ ವ್ಯವಸಾಯವು ಕನ್ನಡ ಸಾಹಿ 
ಸಂದ ವಿಶೇಷ ಕಾಣಿಕೆ. ಶಿಕ್ಷಣದ ಮಹತ್ವವನ್ನರಿತಿದ್ದ ಅವನು ಕನ್ನಡ ಜನತೆಯ ಬೌ 


`ಸಿ 


ಜೀ! 
WA 
A 


3 ೧೯೫ 


ರಗದ ವಿಜ್ಞಾನ ಇತಿಹಾಸ ಮುಂತಾದವುಗಳಲ್ಲಿಯ ಹೊಸ ವಿಚಾರಗಳನ್ನು ಅರಿಯಬೇಕು. 
ದೃಷ್ಟಿಯಿಂದ ಅವನು ಪತ್ರಿಕಾರಂಗಕ್ಕೆ ಇಳಿದನು. ಇವರ ` ಶೋಧಕ' ಪತ್ರಿಕೆಯ ಪ್ರಥಮ 
ಡಕೀೇಯ ಮತ್ತು ಕೈಲಿಯ ಮಾದರಿ ಇಲ್ಲಿದೆ. 


| ಮಹಾರಾಷ್ಟ್ರದಲ್ಲಿ ೩೦ಕ್ಕಿಂತ ಹೆಚ್ಚು ವರ್ತಮಾನ ಪತ್ರಗಳು ಸುಮಾರು ೨೦ ಮಾಸಿ 
ಕಗಳ ಸದ್ಯಕ್ಕೆ ನಡಿಯುತ್ತಿವೆ. ಕರ್ನಾಟಕ ಭಾಷೆಯಲ್ಲಿ ಯರಡಕ್ಕಿಂತ ಹೆಚ್ಚು 
ಮಾನಪತ್ರಗಳಿಲ್ಲ. ಅವೂ ಬೆಂಗಳೂರು ಸೀಮೆಯ ಹೊರಗೆ ಯಾರಿಗೂ ಗೊತ್ತಿಲ್ಲ. ಮಾಸಿ 
ವು ಇರುತ್ತದೆಂದು ಆಸೆ ಮಾಡಲಿಕ್ಕೆ ಮಾತ್ರ ಒಂದುಂಟು. ಅದು ಹುಟ್ಟಿವೊಂದು ವರ್ಷವು 


ಪೂರ್ಣವಾಗಿರುವದಿಲ್ಲ. 

| ೧೮೮೭ರಲ್ಲಿ ಬೆಂಗಳೊರಿನಲ್ಲಿ ಪ್ರಾರಂಭವಾಗಿ ನಂತರ ಮೈಸೂರಿಗೆ ಸ್ಥಳಾಂತರ ಹೊಂದಿದ 
ತಂತ ಪತ್ರಿಕೆ'ಎಂಬ ವಾರ ಪತ್ರಿಕೆಯನ್ನು ಹೆಬ್ರಿ ಹೇಗ್‌ ಎಂಬ ಕ್ರಿಶ್ಚಿನ್‌ ಪಾದ್ರಿ ಹುಟ್ಟು 
ರು. ಕ್ರಿಶ್ಚಿನ್‌ ಧರ್ಮ ಪ್ರಸಾರಕ್ಕಾಗಿಯೇ ಮೀಸಲಾದ ಈ ಪತ್ರಿಕೆಯ ಭಾಷಾ ಶೈಲಿಯ 
ಸ್‌ ಇಲ್ಲಿದೆ. | 

ನಮ್ಮ ವರ್ತನೆಯು ಸದಾ ಏಸು ಪ್ರಭುವಿನ ಬೋಧನೆಗೆ ಪೂರ್ಣಾಮುಗುಣವಾಗಿ 
ಕೆಂಬುದೇ ನಮ್ಮ ಅಭಿಲಾಷೆ. ನಮ್ಮ ಪತ್ರಿಕೆಯ ಒಂದು ಪುಟದಲ್ಲಿ ಯೇಸುಪ್ರಭುವಿನ 
ಧನೆಗೆ ಸಂಬಂಧಪಟ್ಟ ಒಂದು ವಿಷಯವನ್ನು ಪ್ರತಿವಾರದಲ್ಲೂ ಬರೆಯುತ್ತಾ ಬರುವುದು 
ಶನೇ ಅಲ್ಲದೆ, ನಾವು ಸಂಗ್ರಹಿಸುವ ವರ್ತಮಾನಗಳೂ ಅವುಗಳ ಮೇಲೆ ನಾನು 
ಕುವ ವಿವರಣೆಗಳೂ ಇವೆಲ್ಲಾ ಯೇಸುಪ್ರಭುವಿಗೆ ಮೆಚ್ಚಿಗೆಯಾಗಿರ ಬೇಕೆಂಬುದೇ ನಮ್ಮ 

ಕತ 


೧೮೮೬ರಲ್ಲಿ ಉಡುಪಿಯಲ್ಲಿ ಪ್ರಾರಂಭವಾದ `ಸುದರ್ಶನ' ಎಂಬ ಪತ್ರಿಕೆಯಲ್ಲಿ 
ತವಾದ ಒಂದು ಸುದ್ದಿಯ ಶೈಲಿ ಹೀಗಿದೆ : 

ಮಹಾರಾಣಿಯವರ ಜುಬಲಿ ಸಂಬಂಧ ಕಲ್ಕತ್ತೆಯಲ್ಲಿ ಬಾರೂದು ಸುರುವಾಗ್ಗೆ ಬೆಂಕಿ 
ದ ಎನ್‌ ಎಂಬ ವಿಮಾನವು ಒಂದು ಮುಳಿ ಮಾಡಿನ ಮೇಲೆ ಬಿದ್ದು ೧೬ ಗುಡಿಸಲುಗಳೂ 
' ವಿಜಾಪುರದಲ್ಲಿ ೧೮೯೨ರಲ್ಲಿ ಪ್ರಾರಂಭವಾದ "ಕರ್ನಾಟಕ ವೈಭವ" ವಾರ ಪತ್ರಿಕೆಯ 
ಹು ಇನ್ನೊಂದು ಮಾದರಿ ಇಲ್ಲಿದೆ: ' 

|. ನಡ ಭಾಷೆಯ ಬಗ್ಗೆ ನಮ್ಮ ಮನಸ್ಸಿನೊಳಗೆ ಯಾವಾಗಲೂ ಕುದಿಯುವ ಏನು 


೧೯೬ ಕರ್ನಾಟಕ ಭಾ ರ 


೧೮೯೬ರಲ್ಲಿ ಧಾರವಾಡದ ಕರ್ನಾಟಕ ವಿದ್ಮಾವರ್ಧಕ ಸಂಘವು ಪ್ರಾರಂಭಿಸಿ | 
`ವಾಗ್ಫೂಷಣ' ವು ಭಾಷೆ ಮತ್ತು ಸಾಹಿತ್ಯದ ದೃಷ್ಟಿಯನ್ನು ಕಣ್ಮುಂದೆ ಇಟ್ಟುಕೊಂಡು ನ 
ಪ್ರಯತ್ನಗಳಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. 


ಹಿಂದಿನ ಮೈಸೂರು ಸಂಸ್ಥಾನದಲ್ಲಿ ಪತ್ರಿಕಾ ಪ್ರಪಂಚದ ಭೀಷ್ಮರೆಂದು ಹೆಸರು ಪಡೆಡ' 
ವೆಂಕಟಕೃಷ್ಣಯ್ಮ (ತಾತಯೃ)ನವರು ಸಾಧ್ವಿ' ಎಂಬ ವಾರಪತ್ರಿಕೆಯನ್ನು ಪ್ರಾರಂಭಿಸಿದ್ದು. 
೧೮೯೯ರಲ್ಲಿ. 


೧೯ನೇ ಶತಮಾನದ ಕೊನೆಯ ದಶಕವೆಂದರೆ ಭಾರತದಲ್ಲಿ ರಾಷ್ಟ್ರೀಯ ಜಾಗೃತಿ6 

ಬೀಜಾರೋಪಣವಾದ ಕಾಲ. ಇಪ್ಪತ್ತನೇ ಶತಮಾನದ ಆರಂಭದಿಂದಲೇ ಅದು ತನ್ನ ವಿವಿ 
ಮುಖಗಳನ್ನು ವೃಕ್ತಪಡಿಸಲಾರಂಭಿಸಿತು. ಈ ವಿಕಸನಕ್ಕೆ ಅತ್ಯಂತ ಮಹತ್ವದ ಸಾಧನ ಮತ್ತು 
ಮಾಧ್ಯಮವಾಗಿ ಪರಿಣಮಿಸಿದ್ದು ಪತ್ರಿಕಾ ಪ್ರಪಂಚ. ರಾಷ್ಟ್ರೀಯ ಮತ್ತು ಸ್ಥಳೀಯ ನಾಯಕರು 
ತಮ್ಮ ಈ ಉದ್ದೇಶ ಸಾಧನೆಗೆ ಪತ್ರಿಕೆಗಳನ್ನು ಒಳ್ಳೇ ಸಮರ್ಥ ರೀತಿಯಲ್ಲಿ ಬಳಸಿಕೊಂಡರು. 
ಮಾಸ ಪತ್ರಿಕೆಗಳಿಗೆ ಮತ್ತು ಸಾಹಿತ್ಯಕ್ಷೇತ್ರಕ್ಕೆ ಮೀಸಲಾಗಿದ್ದ ಪತ್ರಿಕಾ ಪ್ರಪಂಚವನ್ನು ವಾರ 
ಪತ್ರಿಕೆಗಳಿಗೆ ಮತ್ತು ದಿನಪತ್ರಿಕೆಗಳಿಗೆ ವಿಸ್ತರಿಸಿದರು. ನಂತರ ಕನ್ನಡ ಪತ್ರಿಕಾ ಸಂತಾನ 
ವೈವಿಧ್ಯಮಯವಾಗಿ ಬೆಳೆಯಿತೆಂದು ಹೇಳಬಹುದಾದರೂ ಅದರ ಮುಖ್ಯ ಶಕ್ತಿ ಮತೆ 
ಊರುಗೋಲು ರಾಷ್ಟ್ರೀಯ ಜಾಗೃತಿಯೇ ಆಗಿತ್ತು. ಕನ್ನಡದಲ್ಲಿ ಮಾತ್ರವಲ್ಲ. ಸಮಗ್ರ ಭಾರತಔ 
ಪತ್ರಿಕಾ ಪ್ರಪಂಚದ ಮೇಲೆಯೇ ನಮ್ಮ ರಾಷ್ಟ್ರೀಯ ಹೋರಾಟದ ಪ್ರಭಾವ 
ಆಳವಾದದ್ದು. 


೧೯೧೭ರಲ್ಲಿ ಮೈಸೂರಿನಲ್ಲಿ ಪ್ರಾರಂಭವಾದ ಸತ್ಕವಾದಿ'( ಎಂ. ವಿ. ಸುಬ್ಬರಾವ್‌ 
೧೯೨೦ರಲ್ಲಿ ಧಾರವಾಡದಲ್ಲಿ ಪ್ರಾರಂಭವಾದ 'ಕರ್ಮವೀರ' (ರಂ. ರಾ. ದಿವಾಕರ? 
೧೯೨೫ರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭವಾದ ವಿಶ್ವಕರ್ನಾಟಕ (ತಿ. ತಾ. ಶರ್ಮ ) ೧೯೨೭ರಲ್ಲಿ 
ಬೆಂಗಳೂರಿನಲ್ಲಿ ಪ್ರಾರಂಭವಾದ ತಾಯಿನಾಡು (ಎ. ಆರ್‌. ರಾಮಯ್ಯ ) ೧೯೩೩ರಲ್ಲಿ 
ಬೆಳಗಾವಿಯಲ್ಲಿ ಪ್ರಾರಂಭವಾದ ಸಂಯುಕ್ತ ಕರ್ನಾಟಕ (ಶೇಷಾಚಾರ್ಯ ಕಟ್ಟಿ ) ಇವೆಲ್ಲ 
ರಾಷ್ಟ್ರೀಯ ಜಾಗೃತಿಯ ಜ್ಕೋತಿಯನ್ನು ಒಳ್ಳೆ ಜಾಜ್ವಲ್ಮಮಾನವಾಗಿ ಬೆಳಗಿಸಿದ ಪತ್ರಿಕೆಗಳು 


ವಾರಪತ್ರಿಕೆಗಳು ಮತ್ತು ದಿನಪತ್ರಿಕೆಗಳು ಪ್ರಾರಂಭವಾಗಿ ರಾಜಕೀಯ ಸುಔ 
ಸಮಾಚಾರಗಳಿಗೆ ಪ್ರಾಶಸ್ತ್ಯ ಕೊಡತೊಡಗಿದರೂ ಇತರ ನಿಯತಕಾಲಿಕೆಗಳ ಮಹ! 
ಕಡಿಮೆಯಾಗಲಿಲ್ಲ. ಸದ್ಬೋಧಚಂದ್ರಿಕೆಯ ಗಳಗನಾಥರು, ಜಯಕರ್ನಾಟಕದ ಆಲೂ! 
ವೆಂಕಟರಾಯರು, ಜಯಂತಿಯ ಬೆಟಗೇರಿ ಕೃಷ್ಣಶರ್ಮರು, ಕರ್ನಾಟಕದ ಡಿ. ವಿ. ಗುಂಡಪ್ಪ ನವರು 
ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು, ಸುವಾಸಿನಿಯ ಬೆನಗಲ್‌ ರಾಮರಾಯರು, ರಾಷ್ಟ್ರಬಂಧುವಿ! 
ಕಡೆಂಗೊಡ್ಲು ಶಂಕರಭಟ್ಟರು, ವಸಂತದ ಶಿವರಾಮ ಕಾರಂತರು, ಚಿತ್ರಗುಪ್ತದ ನಿರಂಜನರು 
ಕಸ್ತೂರಿಯ ಪಾ.ವೆಂ. ಆಚಾರ್ಯರು, ಜೀವನದ ಮಾಸ್ತಿ ವೆಂಕಟೇಶ ಅಯ್ಕಂಗಾರರ 
ಮೊದಲಾದವರು ಪತ್ರಿಕಾ ಮಾಧ್ಯಮದ ಮೂಲಕ ಕನ್ನಡ ಸಾಹಿತ್ಯ ಸೇವೆಯನ್ನು ಮಾಡಿದ್ದು ಅತ್ಮಂ 
ಮಹತ್ವದ ಅಂಶವಾಗಿದೆ. ಇದೆಲ್ಲ ಗ್ರಂಥಸ್ಥ ಭಾಷೆಯಲ್ಲಿ ಏಕರೂಪತೆಯನ್ನು ಸಾಧಿಸಲು ಮಾಡಿ 
ಅನುಪಮವಾದ ಸೇವೆಯಾಗಿದೆ. 


ಔಾಹಿತ್ಯ ೧೯೭ 


ನಮ್ಮ ದೈನಿಕ ಪತ್ರಿಕೆಗಳು ಕನ್ನಡ ಭಾಷಾ ಸಂಪತ್ತನ್ನು ಶ್ರೀಮಂತಗೊಳಿಸಲು ವಿಶಿಷ್ಟ 
ಸಲ್ಲಿಸಿರುವವೆಂದು ಹೇಳಬಹುದು. ದಿನಪತ್ರಿಕೆಗಳು ಸಂಗ್ರಹಿಸುವ ಸುದ್ದಿಯ ಮೂಲದ 
ಪಾಲು ಇಂಗ್ಲೀಷಿನಲ್ಲಿ ಇರುವದರಿಂದ ಅದನ್ನು ಭಾಷಾಂತರಿಸುವಾಗ ಬರುವ ಕೆಲ ವಿಶಿಷ್ಟ 
ಹ್ವೀಷ ಪದಗಳಿಗೆ ಸಮಾನಾರ್ಥದ ಕನ್ನಡ ಪದಗಳನ್ನು ವಿಲಂಬವಿಲ್ಲದೆ ಸೃಷ್ಟಿಸುವ 
ಕರ್ಭ ಅನೇಕ ಸಲ ಬರುತ್ತದೆ. ಕೆಲವು ಸಲ ಹೊಸ ಹೊಸ ಶಬ್ದಗಳೇ ಆವಿಷ್ಕಾರ 
ದುತ್ತವೆ. ಆಧುನಿಕ ವಿಜ್ಞಾನದ ಬೆಳವಣಿಗೆಯಿಂದಾಗಿ ಇಂಗ್ಲೀಷಿನಲ್ಲಿಯೇ ನಿಘಂಟುವಿಗೆ 
ಶಕದ ಹೊಸ ಹೊಸ ಶಬ್ದಗಳ ಸೃಷ್ಟಿಯಾಗುತ್ತದೆ. ಅಂಥ ಎಲ್ಲ ಶಬ್ಬಗಳಿಗೂ ತತ್‌ಕ್ಷಣ 
ಇನಾರ್ಥ ಪದವನ್ನು ಹುಟ್ಟಿಸುವದು, ದಿನಪತ್ರಿಕೆಯಲ್ಲಿಯ ಉಪಸಂಪಾದಕನ ಹೊಣೆ 
ಗಿರುತ್ತದೆ. ಹೀಗೆ ತತ್‌ಕ್ಷಣ ಸ್ಫೂರ್ತಿಯಿಂದ ಬಂದ ಪದಗಳೇ ಬಳಕೆಯಲ್ಲಿ ನಿಂತು 
ದ ಉದಾಹರಣೆಗಳುಂಟು. ಉದಾ. ೧೯೩೦ರಲ್ಲಿ Round Table ೦೦೧1೦17೩೧೦ 
ಶಿ ಪದ ಒಮ್ಮೆಲೇ ಭಾರತದ ರಾಜಕೀಯದಲ್ಲಿ ಪ್ರಯೋಗಕ್ಕೆ ಬಂತು. ಅದನ್ನು ಕೆಲ 
ಕೆಗಳು '`ದುಂಡು ಮೇಜಿನ ಪರಿಷತ್ತು '" ಎಂದು ವಿವರಿಸಿದವಾದರೂ ತಿ. ತಾ. ಶರ್ಮರು 
`ಚಕ್ರಗೋಷ್ಠಿ' ಎಂದು ಬಳಸಿದ ಪದ ಅನೇಕರಿಗೆ ಬಹಳ ಸಮರ್ಪಕವೆನಿಸಿತು. 
8070 ಮೊದಮೊದಲು ಅಣುಬಾಂಬ್‌ ಎಂದೇ ಪತ್ರಿಕೆಗಳಲ್ಲಿ ಪ್ರಯೋಗಿಸ 
ಶು. ಆದರೆ ಇತ್ತೀಚೆಗೆ ಅದು ' ಪರಮಾಣು ಬಾಂಬ್‌' ಎಂಬ ಸರಿಯಾದ ಪದಕ್ಕೆ 
ಂದಿಕೊಂಡಿದೆ. ದಿನಪತ್ರಿಕೆಗಳ ಕಚೇರಿಗಳೆಂದರೆ ಒಂದು ರೀತಿಯಲ್ಲಿ ಹೊಸ ಹೊಸ 
ಗಳ ಟಂಕಸಾಲೆ ಗಳೆಂದೇ ಹೇಳಬಹುದು. ಆದರೆ ಆ ಶಬ್ದಗಳನ್ನು ಸರಿಯಾಗಿ ತೂಗಿ 
ಗ್ಯ ಅರ್ಥ ನೀಡಿ ಸಮರ್ಪಕ ರೀತಿಯಲ್ಲಿ ಸಿದ್ಧಪಡಿಸಿ ಹೊರಗೆ ಬಿಡುವಷ್ಟು ವ್ಯವಧಾನ 
ವದಿಲ್ಲ. ಸಮಯದ ಒತ್ತಡದಿಂದಲೋ ತತ್ಕಾಲೀನ ಉಪಸಂಪಾದಕನ ಪರಿಮಿತ 
ದಿಂದಲೋ ಒಮ್ಮೊಮ್ಮೆ ತಪ್ಪು ಪದಗಳೂ ಜಾರಿಗೆ ಬರುವದುಂಟು. ಹಾಗೆ ಬಂದವುಗಳು 
ಕಾದ ಪದಗಳಿಗೆ ಬರಲು ಅವಕಾಶ ಕೊಡದೆ ತಾವೇ ನಿಂತು ಹೋದ ಉದಾಹರಣೆಗಳೂ 
ಉದಾ. ಅಂತರಾಷ್ಟ್ರೀಯ ಎಂಬ ಪದ ಅಶುದ್ದವಾಗಿದ್ದರೊ ರೂಢಿಯಲ್ಲಿ ನಿಂತು ಹೋಗಿದೆ. 
ರಂತೆಯೇ ಕೈಗಾರಿಕಾ ಕ್ರಾಂತಿ, ಚುನಾವಣಾ ಕ್ಷೇತ್ರ, ಪತ್ರಿಕಾ ಹೇಳಿಕೆ ಇವೆಲ್ಲ ವ್ಯಾಕರಣದ 
ಗ ಹತ್ತುವ ಪದಗಳಲ್ಲ. ಅದೇ ರೀತಿ ಒಂದೀಯೇತರ ಪದವಿಯೋತ್ತರ ಮೊದಲಾದವುಗಳನ್ನು 
ದ್ರ ಪ್ರಯೋಗಗಳೆಂದೇ ಹೇಳಬಹುದು. ಆದರೆ ಇವು ರೂಢಿಯ ಮುದ್ರೆಯನ್ನು ಪಡೆದು 
ವನ್ನೇ ಒಂದೆ ಹಾಕಿವೆ. 


ಸ್ವಾತಂತ್ರ್ಯೋತ್ತರ ದಿನಗಳಲ್ಲಿ ಪತ್ರಿಕಾ ಪ್ರಪಂಚದ ಸ್ವರೂಪ ಬದಲಾಗಿದೆ. ಹಿಂದೆ 
್ರ ವೈಯಕ್ತಿಕ ಸಾಹಸ ಮತ್ತು ವೃತ್ತಿ ಪ್ರೇಮವನ್ನೇ ಅಧರಿಸಿದ್ದ ಅದು ಈಗ ಒಂದು 
'ಮೆಯಾಗಿ ಪರಿವರ್ತನೆ ಹೊಂದಿದೆ. ಅದರ ಪರಿಣಾಮವೆಂದರೆ ಪತ್ರಿಕೆಗಳು ಸಾಮೂಹಿಕ 
ಕುತ್ತದ ಫಲವಾಗಿವೆ. ಈಗ ಸಂಪಾದಕನಾದವನು ಕೇವಲ ತನ್ನ ಬರಹದ ವೈಶಿಷ್ಟ್ಯ 
ಒಂದು ಪತ್ರಿಕೆಯನ್ನು ಯಶಸ್ವಿ ಮಟ್ಟಕ್ಕೆ ಎರಿಸಲಾರ. ಅವನು ಹೊರಗಿನ ಲೇಖಕರ 
ನ್ನು ಪಡೆಯಬೇಕಾಗುತ್ತದಲ್ಲದೆ ಸಮರ್ಥ ಉಪಸಂಪಾದಕರ ಪಡೆಯನ್ನು ಸಂಭಾಳಿಸ 


ಎಳೆತ ಯ ಶಸ್ಟಿ 


ಗುತ್ತದೆ. ಈ ಸಂಘಟನಾ ಶಕ್ತಿಯನ್ನು ಯಶಸ್ವಿಯಾಗಿ ಪ್ರದರ್ಶಿಸುವವನೆ 


i (ಹೂವ 


¢ 


¢ 


ಕ 


೧೯೮ ಕರ್ನಾಟಕ ಭಾರತಿ 
ಪತ್ರಕರ್ತನೆನಿಸುತ್ತಾನೆ. ದಿನಪತ್ರಿಕೆಗಳಿರಲಿ, ವಾರ ಮತ್ತು ಮಾಸಪತ್ರಿಕೆಗಳು ಸಹ ಈ 
ವೈಯಕ್ತಿಕ ಸಾಹಸದ ಸೀಮೆಯಲ್ಲಿ ಉಳಿದಿಲ್ಲ. ವ್ಯವಸ್ಥಾಪನೆ ವಿಭಾಗದಲ್ಲಿ ಮಾತ್ರವಲ್ಲ; 
ಸಂಪಾದಕೀಯ ವಿಭಾಗವೂ ಸಾಮೂಹಿಕ ಪ್ರಯತ್ನವನ್ನು ಬೇಡುತ್ತದೆ. ಇದರಿಂದಾಗಿ " 
ಪತ್ರಿಕೆಗಳು ವೈವಿಧ್ಯಮಯವಾಗಿ ನಾನಾ ತರದ ರುಚಿ ಅಭಿರುಚಿಗಳಿಗೆ ಅನುಗುಣವಾಗಿ: 
ಹೊರಬರುವದು ಸಾಧ್ಯವಾಗಿದೆಯಾದರೂ ಕೆಲ ಸಮರ್ಥ ಮತ್ತು ಬುದ್ದಿವಂತ ಪತ್ರಕರ್ತರು 
ಸಂಬಳದ ಸೇವಕರಾಗಿಯೇ ಉಳಿದು ತಮ್ಮ ಹೆಸರಿಗೆ ಸಲ್ಲಬೇಕಾದ ಶ್ರೇಯಸ್ಸನ್ನು 
ತ್ಕಾಗಮಾಡಬೇಕಾಗಿ ಬಂದಿದೆ. ಇದು ಆಧುನಿಕ ಔದ್ಯಮೀಕರಣದ ಅನಿವಾರ್ಯ ಶಾಪ ಎಂದು 
ತೋರುತ್ತದೆ. 


ಪತ್ರಿಕಾ ಪ್ರಪಂಚ ಅಸ್ತಿತ್ವಕ್ಕೆ ಬಂದ ಮೇಲೆ ಸಾಹಿತ್ಯಕ್ಕೆ ಒಂದು ಹೊಸ ಅಂಗವನ್ನೇ ' 

ಸೇರಿಸಿದೆ. ಅದೆಂದರೆ ಪತ್ರಿಕಾ ವರದಿಗಳು. ಮೊದ ಮೊದಲು ಸಭೆ ಸಮ್ಮೇಳನಗಳ ಅಥವಾ 
ಘಟನೆಗಳ ನೀರಸ ನಿರೂಪಣೆಯಾಗಿದ್ದ ಈ ವಿಭಾಗ ಕ್ರಮೇಣ ವಿಕಾಸಗೊಳ್ಳುತ್ತ ಈಗ 
ಅದೊಂದು ಕಲೆಯಾಗಿ ಪರಿಣಮಿಸಿದೆ. ಸಂಯುಕ್ತ ಕರ್ನಾಟಕದ ಆರ್‌. ಕೆ. ಜೋಶಿ, 
ಪ್ರಜಾವಾಣಿಯ ಎಸ್‌. ವ್ಹಿ. ಜಯಶೀಲರಾವ್‌, ಡೆಕ್ಕನ್‌ ಹೆರಾಲ್ಡ್‌ದ ಎಸ್‌. ಜಿ. ಮೈಸೂರಮಠ 
ಮತ್ತು ಸಿ. ವಿ. ರಾಜಗೋಪಾಲ, ಇಂಡಿಯನ್‌ ಎಕ್ಸ್‌ಪ್ರೆಸ್‌ನ ವಿ. ಎನ್‌. ಸುಬ್ಬರಾವ್‌, ಹಿಂದೂದ 
ಸಿ. ಎಂ. ರಾಮಚಂದ್ರ ಮೊದಲಾದವರು ತಮ್ಮ ವರದಿಗಳಿಂದಲೇ ಪತ್ರಿಕೆಗಳಿಗೆ ಹೆಸರು ತಂದರಲ್ಲದೆ 
ಪತ್ರಿಕಾ ವರದಿಗಳಿಗೆ ಒಂದು ಮಟ್ಟವನ್ನು ಸ್ಥಾಪಿಸಿದರು. ಇವರಲ್ಲಿ ಕೆಲವರು ತಮ್ಮ 
ಸೇವಾವೃತ್ತಿಯಿಂದ ನಿವೃತ್ತರಾಗಿದ್ದರೂ ವಿವಿಧ ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿ ರಾಜಕೀಯ ಮತ್ತು , 
ವಿವಿಧ ವಿದ್ಯಮಾನಗಳನ್ನು ಕುರಿತು ವಿವರಣೆ ಮತ್ತು ವಿಶ್ಲೇಷಣೆಗಳನ್ನು ನೀಡುತ್ತ ಪತ್ರಿಕಾಕ್ಸೇತ್ರದಲ್ಲಿ 
ಇದ್ದಾರೆ. ಪ್ರಜಾವಾಣಿಯಲ್ಲಿ ಬಹುಕಾಲ ಸಂಪಾದಕರಾಗಿದ್ದು ಅದರ ಅಭಿವೃದ್ದಿಗೆ ಕಾರಣರಾದ 
ಟಿ. ಎಸ್‌. ರಾಮಚಂದ್ರರಾವ್‌, ಮೊದಲು ವಿವಿಧ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿ ಕನ್ನಡಪ್ರಭ 
ಪತ್ರಿಕೆಯ ಸಂಪಾದಕರಾಗಿದ ಖಾದ್ರಿ ಶಾಮಣ್ಣ, ಪ್ರಜಾವಾಣಿಯಲ್ಲಿ ಬಹುಕಾಲ ಸೇವೆ ಸಲ್ಲಿಸಿ ಈಗ 
ಕನ್ನಡಪ್ರಭದ ಸಂಪಾದಕರಾಗಿರುವ ವೈ. ಎನ್‌. ಕೃಷ್ಣಮೂರ್ತಿ, ತರಂಗ ವಾರಪತ್ರಿಕೆ 
ಸಂಪಾದಕರಾಗಿರುವ ಸಂತೋಷಕುಮಾರ ಗುಲ್ವಾಡಿ ತಮ್ಮ ತಮ್ಮ ಬರಹದ ಶೈಲಿಯಿಂದಲೇ 
ಸಂಪಾದಕ ಹುದ್ದೆಯನ್ನು ಅಲಂಕರಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದವರು. ಕಸ್ತೂರಿ 
ಮಾಸಪತ್ರಿಕೆಯ ಹೂಣೆಯನ್ನು ಪ್ರಾರಂಭದಿಂದಲೂ ವಹಿಸಿಕೊಂಡು ಅದಕ್ಕೆ ಪತ್ರಿಕಾ 
ಪ್ರಪಂಚದಲ್ಲಿ ಮಾತ್ರವಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲೂ ಒಂದು ಮಟ್ಟ ಮಹತಿಯನ್ನು 
ತಂದುಕೊಟ್ಟ ಪಾ. ವೆಂ. ಆಚಾರ್ಯರದು ಒಂದು ದೊಡ್ಡ ಹೆಸರು. ಅವರು ಆವರೆಗೆ ನಡೆದು 
ಬಂದ ಮಾಸಪತ್ರಿಕೆಗಳ ಜಾಡನ್ನು ಬಿಟ್ಟು ಹೊಸ ಮಾರ್ಗವನ್ನೇ ತುಳಿದು ತಮ್ಮ ಪ್ರತಿಭೆಯನ್ನು 
ಮೆರೆದರು. 


ಇತ್ತೀಚೆಗೆ ಅಂಕಣ ಸಾಹಿತ್ಯವೊಂದು ಸಾಹಿತ್ಯಕ್ಷೇತ್ರಕ್ಕೆ ಸೇರಿಕೊಂಡದ್ದು ಪತ್ರಿಕಾ ಸಾಹಿತ್ಯದ 
ಕೊಡುಗೆಯೆಂದೇ ಹೇಳಬೇಕು. ಇದರಲ್ಲಿ ಕೆಲವು ಅವರವರು ಕಂಡ ಅನುಭವದ ಫಲಗಳಾದರೆ 
ಇನ್ನು ಕೆಲವು ಅವರು ಪ್ರಚಲಿತ ವಿಷಯಗಳನ್ನು ನೋಡುವ ದೃಷ್ಟಿಕೋನಗಳಾಗಿವೆ. ಇಂಥ 


ಪತ್ರಿಕಾ ಸಾಹಿತ್ಯ | ೧೯೯ 


ಅಂಕಣಕಾರರಲ್ಲಿ ಎನೆ, ಹಾ.ಮಾ.ನಾಯಕ, ಎಚ್ಚೆಸ್ಕೆ, ಕೆ. ಎಸ್‌. ನಿರಂಜನ, ಪಾಟೀಲ 
ಪುಟ್ಟಪ್ಪ, ಕು. ಶಿ. ಹರಿದಾಸ ಭಟ್ಟ, ಜಿ. ವೆಂಕಟಸುಬ್ಬಯ್ಯ ಇವರನ್ನು ವಿಶೇಷವಾಗಿ 
ಹೆಸರಿಸಬಹುದು. 


ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು ಮತ್ತು ಇತರ ನಿಯತಕಾಲಿಕೆಗಳು ಸಾಹಿತ್ಯದ , 
ವಿವಿಧ ವಿಭಾಗಗಳಿಗೆ ವಿಶೇಷ ಗಮನಕೊಡುತ್ತಿರುವದು ಮತ್ತು ದಿನಪತ್ರಿಕೆಗಳು ಸಹ ತಮ್ಮ 
ಸಾಪ್ತಾಹಿಕ ಪುರವಣಿಯಲ್ಲಿ ಸಾಹಿತ್ಯಕ ವಿಷಯಗಳಿಗೇ ವಿಶೇಷ ಪ್ರಾಶಸ್ತೃ ಕೊಡುವದು 
ಸಾಹಿತ್ಯದ ಸಮಗ್ರ ಅಭಿವೃದ್ದಿಗೆ ಹೆಚ್ಚಿನ ಪ್ರೋತ್ಸಾಹವಾಗಿ ಪರಿಣಮಿಸಿದೆ. ಕತೆ, ಕವಿತೆ, 
ಕಾದಂಬರಿ, ಹರಟೆ, ವಿಮರ್ಶೆ, ಪ್ರಬಂಧ ಮೊದಲಾದ ಜನಪ್ರಿಯ ಸಾಹಿತ್ಯ ಪ್ರಕಾರಕ್ಕಂತೂ 
ಪ್ರಥಮ ಪ್ರಕಟಣೆಗೆ ಪತ್ರಿಕೆಗಳೇ ಅವಕಾಶ ಕೊಡುತ್ತವೆಂದರೆ ಅತಿಶಯೋಕ್ಷಿ'ಅಲ್ಲ. ವಿಜ್ಞಾನ, 
ಕಲೆ, ವಾಸ್ತುಶಿಲ್ಪ ಅರ್ಥಶಾಸ್ತ್ರ ಮೊದಲಾದ ವಿಶಿಷ್ಟ ಜ್ಞಾನದ ಕ್ಷೇತ್ರಗಳು ಕೂಡ ತಮ್ಮ 
ತಮ್ಮ ಕ್ಷೇತ್ರಕ್ಕೇ ಮೀಸಲಾದ ನಿಯತಕಾಲಿಕೆಗಳಿಗೆ ಮೊರೆ ಹೋಗುತ್ತಿರುವದು ಸಾಹಿತ್ಯ 
ಪ್ರಚಾರಕ್ಕೆ ಮತ್ತು ನಿರ್ಮಾಣಕ್ಕೆ ಪತ್ರಿಕೆಗಳು ಎಷ್ಟೊಂದು ಸಮರ್ಥ ಮಾಧ್ಯಮಗಳಾಗಿ 
ಪರಿಣಿಸಿವೆ ಎಂಬುದನ್ನು ಎತ್ತಿತೋರಿಸುತ್ತದೆ. 


ಒಟ್ಟಿನಲ್ಲಿ ಹೇಳಬೇಕೆಂದರೆ ಪತ್ರಿಕಾ ಸಾಹಿತ್ಯ ಕೇವಲ ಒಂದು ಪ್ರಕಾರದ 
ಸಾಹಿತ್ಯವೆಂದು ತನ್ನ ಸ್ಥಾನವನ್ನು ನಿರ್ಮಿಸಿಕೊಂಡಿರುವದಲ್ಲದೆ ಪರಂಪರಾಗತ ಮತ್ತು ಹೊಸ 
ಎಲ್ಲ ಪ್ರಕಾರದ ಸಾಹಿತ್ಯಕ್ಕೂ ಪ್ರೇರಕ ಮತ್ತು ಪ್ರೋತ್ಸಾಹಕ ಕ್ಷೇತ್ರವಾಗಿ ಕೆಲಸ ಮಾಡುತ್ತಿದೆ. 


ಸಾಹಿತ್ಯ ವಿಮರ್ಶೆ 


-ಜಿ. ಎಂ. ಹಗಡೆ 


ಹೊಸಗನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಸಾಹಿತ್ಮ ವಿಮರ್ಶೆಗೆ ಅನನ್ಯವಾದ ಸ್ಥಾನವಿದೆ. 
ಸಾಹಿತ್ಯದ ಗುಣ -ದೋಷಗಳ ಪೃಥಕ್ಕರಣ ಮಾಡಿ ಉತ್ತಮ ಸಾಹಿತ್ಯದ ಸತ್ವಸ್ವರೂಪಗಳನ್ನು 
ನಿರ್ದೇಶಿಸುವ ವಿಮರ್ಶೆ ಶ್ರೇಷ್ಠ ಸಾಹಿತ್ಮದ ನಿರ್ಮಿತಿಗೆ ಪ್ರೇರಣೆ ನೀಡುತ್ತದೆ. ಸಾಹಿತ್ಯದ 
ಇತರ ಪ್ರಕಾರಗಳಂತೆ ವಿಮರ್ಶೆಗೂ ನಿರ್ಮಾಣಶಕ್ತಿ (ಲಿ79೩1110/) ಇರುವುದರಿಂದ ಅದು 
ಸೃಜನಶೀಲವಾದದ್ದಾಗಿದೆ. ಶ್ರೇಷ್ಠವಾದ ಸಾಹಿತ್ಯದಂತೆ ವಿಮರ್ಶೆಯೂ ಜೀವನ ವಿಮರ್ಶೆ 
ಯನ್ನು ಮಾಡಿ ಸಂಸ್ಕೃತಿಯ ವಿಭಿನ್ನ ಆಯಾಮಗಳನ್ನು ಅರಿಯಲು ಪ್ರೇರಿಸುತ್ತದೆ. ಸಾಹಿತ್ಯದ 
ಉತ್ಕರ್ಷಕ್ಕೆ ವಿಮರ್ಶೆ ಭದ್ರವಾದ ನೆಲೆಯನ್ನು ಒದಗಿಸುತ್ತದೆ. 


ಕನ್ನಡದಲ್ಲಿ ವಿಮರ್ಶೆಯ ಪ್ರಕಾರದ ವಿಕಾಸಕ್ಕೆ ಪಾಶ್ಚಾತ್ಮ ಸಾಹಿತ್ಮ ಸತ್ವ ವಿಚಾರಗಳ 
ಪ್ರೇರಣೆ ಮುಖ್ಯ ಕಾರಣವಾಗಿದೆ. ಇಪ್ಪತ್ತನೆಯ ಶತಮಾನದ ಮೊದಲ ಭಾಗದಲ್ಲಿ ನವೋದಯ 
ಸಾಹಿತ್ಕ ರೂಪು ಪಡೆಯುತ್ತಿದ್ದ ಸಂದರ್ಭದಲ್ಲಿ ವಿಮರ್ಶೆಯೂ ಕಾಲಿಟ್ಟಿತು. ಹಾಗಿದ್ದರೆ 
ಹಳೆಯ ಸಾಹಿತ್ಯದಲ್ಲಿ ವಿಮರ್ಶೆ ಇರಲಿಲ್ಲವೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ನಮ್ಮ 
ಪ್ರಾಚೀನ ಸಾಹಿತ್ಯ ಸಾವಿರಾರು ವರ್ಷಗಳ ಸುದೀರ್ಥ ಪರಂಪರೆಯನ್ನೊಳಗೊಂಡಿದೆ. ಪ್ರಾಚೀನ 
ಸಾಹಿತ್ಯದಲ್ಲಿ ಕವಿಗಳು ಕಾವ್ಕಾರಂಭದಲ್ಲಿ ಕುಕುವ ನಿಂದೆ, ಸುಕವಿ ಪ್ರಶಂಸೆ, ಕಾವ್ಯದ ಆಶಯ 
ಗಳಿಗೆ ಸಂಬಂಧಿಸಿದ ಅನೇಕ ಮಾತುಗಳನ್ನು ಹೇಳಿರುವದನ್ನು ಗಮನಿಸುವಾಗ ವಿಮರ್ಶೆಯ 
ಧೋರಣೆ ಅವರಲ್ಲಿತ್ತೆಂಬುದು ತಿಳಿಯುವದಾದರೂ ವಿಮರ್ಶೆ ಎಂಬ ಸಾಹಿತ್ಯ ಪ್ರಕಾರ 
ಬೆಳೆದದ್ದು ಆಧುನಿಕ ಸಾಹಿತ್ಯದಲ್ಲಿಯೇ. 


ಕನ್ನಡ ವಿಮರ್ಶೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ವಿಭಿನ್ನ ನೆಲೆಗಳಲ್ಲಿ ಬೆಳವಣಿಗೆ 
ಹೊಂದಿದೆ. ನಮ್ಮ ಸಾಂಸ್ಕೃತಿಕ ಪುನರುಜ್ಜೀವನದ ಸಂದರ್ಭದಲ್ಲಿ ಕಾಲಿರಿಸಿದ ವಿಮರ್ಶೆ 
ಸಾಹಿತ್ಯ ನಿರ್ಮಾಣಕ್ಕೆ ಪ್ರೇರಕಶಕ್ತಿಯಾಗಿದೆ. ಕನ್ನಡ ವಿಮರ್ಶೆ ಬೇರೆ ಬೇರೆ ವಿಚಾರಧಾರೆ, 
ತತ್ವಪ್ರಣಾಲಿಗಳ ಆಶಯಗಳನ್ನು ತನ್ನದಾಗಿಸಿಕೊಂಡು ರೂಪವೈವಿಧ್ಯವನ್ನೂ ವೈಚಾರಿಕ 
ನೆಲೆಗಟ್ಟನ್ನೂ ಪಡೆದುಕೊಂಡಿದೆ. ಸಾಕ್ಷ್ಯಾಧಾರ ಪ್ರಮಾಣಗಳಿಂದ ಕೂಡಿರುವ ಸಪ್ರಮಾಣ 
ವಿಮರ್ಶೆ, ಸಾಹಿತ್ಯದಲ್ಲಿ ಸತ್ವಪೂರ್ಣ ಕೃತಿಗಳ ಬೆಳಕಿನಲ್ಲಿ ಮಾನದಂಡವಾದ ಸಪ್ರಮೇಯ 
ವಿಮರ್ಶೆ, ಅನ್ಮ ಸಾಹಿತ್ಯದ ಕವಿ ಕೃತಿಗಳ ಜೊತೆಗೆ ಹೋಲಿಸಿ ಕೃತಿಯ ಬೆಲೆಗಟ್ಟುವ ತೌಲನಿಕ 
ವಿಮರ್ಶೆ, ಕೃತಿಯ ಸಾಮಾಜಿಕ ಸಾಂಸ್ಕೃತಿಕ ಆಯಾಮದಲ್ಲಿ ಮೌಲ್ಯಮಾಪನ ಮಾಡುವ 
ಕೃತಿನಿಷ್ಠ ವಿಮರ್ಶೆ, ಹಾಗೆಯೆ ತಂತ್ರನಿಷ್ಠವಿಮರ್ಶೆ, ಪ್ರಾಯೋಗಿಕ ವಿಮರ್ಶೆ ಇತ್ಯಾದಿ 


' ಸಾಹಿತ್ಯ ವಿಮರ್ಶೆ ೨೦೧ 


' ವಿಮರ್ಶೆಯ ವಿಧಾನಗಳು ಬೆಳೆದುಬಂದಿವೆ. ಸಾಹಿತ್ಯ ವಿಮರ್ಶೆಯ ವೈಚಾರಿಕ ಹರಹೂ 


ವಿಶಾಲವಾದದ್ದು. ಸಾಹಿತ್ಯ ಮತ್ತು ಸಮಾಜ ವಿಜ್ಞಾನ, ಸಾಹಿತ್ಯ ಮತ್ತು ಮನೋವಿಜ್ಞಾನ 


. ಸಾಹಿತ್ಯ ಮತ್ತು ಮಾರ್ಕ್ಸವಾದ, ಸಾಹಿತ್ಯ ಮತ್ತು ಅಸ್ತಿತ್ವವಾದ ಹೀಗೆ ಸಾಹಿತ್ಯದ ಮೇಲೆ 
' ವಿವಿಧ ತತ್ವ ವಿಚಾರಧಾರೆಗಳ ಪ್ರಭಾವ, ಸಂಬಂಧ ಬೆಳೆದು ಬಂದುದರ ಪರಿಣಾಮವಾಗಿ 
' ಕನ್ನಡ ವಿಮರ್ಶೆ ವಿಭಿನ್ನ ನಿಲುವು, ಧೋರಣೆಗಳನ್ನು ಪಡೆದುಕೊಂಡಿದೆ. ಆಧುನಿಕ ಕನ್ನಡ 
' ಸಾಹಿತ್ಯದಲ್ಲಿ ನವೋದಯ, ಪ್ರಗತಿಶೀಲ, ನವ್ಮ, ದಲಿತ ಬಂಡಾಯ ಸಾಹಿತ್ಯ ಪರಂಪರೆಯನ್ನು 


ಹತ್ತೆ ಡಾ 


' ವಿಮರ್ಶಿಸುವಂತೆ, ಸಾಹಿತ್ಯ ವಿಮರ್ಶೆಯ ಪರಂಪರೆಯನ್ನು ಪರಿಮಿತವಾದ ನೆಲೆಯಲ್ಲಿ 


ಅನುಸಂಧಾನ ಮಾಡುವದು ಇಲ್ಲಿ ಸಾಧ್ಯವಾಗುತ್ತದೆ. 


ಕನ್ನಡದಲ್ಲಿ ವಿಮರ್ಶೆ ಆರಂಭವಾದದ್ದು ನವೋದಯ ಸಾಹಿತ್ಯ ಸಂದರ್ಭದಲ್ಲಿ. 
ನಮಗೆ ತಿಳಿದಿರುವ ಹಾಗೆ ಮಾಸ್ತಿಯವರು ೧೯೧೭ರಷ್ಟೊತ್ತಿಗೆ ಮಂಗಳೂರಿನ ` ಕೃಷ್ಣಸೂಕ್ತಿ' 


ಯಲ್ಲಿ ಬರೆದ ಸತಿಹಿತೈಷಿಣಿ ಗ್ರಂಥಮಾಲೆಯ ವಿಮರ್ಶೆ ಕನ್ನಡದ ಮೊದಲ ಕೃತಿ ವಿಮರ್ಶೆ 


' ಯಾಗಿದೆ. ಅದರಲ್ಲಿ ತಿರುಮಲಾಂಬಾ ಅವರ ಕಾದಂಬರಿಗಳನ್ನು ತೀಕ್ಷ್ಣವಾಗಿ ವಿಮರ್ಶಿಸಿದ್ದು 


ಒಂಬತ್ತು ವರ್ಷಗಳ ನಂತರ ಅವುಗಳ ಬಗೆಗೆ ತಮ್ಮ ವಿಮರ್ಶೆ ಕಟುವಾಯಿತೆಂದು 
ಸ್ವತಃ ಮಾಸ್ತಿಯವರಿಗೆ ಅನ್ನಿಸಿಷ್ಟನ್ನು ವಿಮರ್ಶೆ ೧ರಲ್ಲಿ ಉಲ್ಲೇಖಿಸಿದ್ದಾರೆ. ಇಂದು 


' ನಾವು ಕಾಣುತ್ತಿರುವ ಬಿಚ್ಚು ಮನಸ್ಸಿನ ವಸ್ತುನಿಷ್ಠ ವಿಮರ್ಶೆ ಕನ್ನಡ ವಿಮರ್ಶೆಯ 


ಸ 
pY 
ಕ 
| 


| 


' ಆರಂಭದಲ್ಲಿ ಪ್ರಕಟವಾದದ್ದು ಮುಖ್ಯವಾದ ಸಂಗತಿಯಾಗಿದೆ. ನವೋದಯ ಸಾಹಿತ್ಯದ 


ಆರಂಭದಲ್ಲಿ ಪಾಶ್ಚಾತ್ಮ ಕವಿ ಲೇಖಕರ ಪ್ರಭಾವ ಕನ್ನಡ ಲೇಖಕರ ಮೇಲೆ ಆದದ್ದು 


ವಿಮರ್ಶೆಯ ಸಂದರ್ಭದಲ್ಲೂ ಗಮನಿಸುವ ಅಂಶವಾಗಿದೆ. ಆಂಗ್ಲ ರಮ್ಮಸಂಪ್ರದಾಯದ 
ಕವಿಗಳಾದ ವರ್ಡ್ಸವರ್ತ, ಶೆಲ್ಲಿ, ಕೀಟ್ಟ ಮೊದಲಾದ ಕವಿಗಳ ಕಾವ್ಯತತ್ವದ ಜೊತೆಗೆ ಆಂಗ್ಲ 
' ವಿಮರ್ಶನ ಪರಂಪರೆಯ ವಿಚಾರಧಾರೆಯೂ ಕನ್ನಡದ ಹೊಸ ಲೇಖಕರ ಮನಸೂರೆ 
ಗೊಂಡಿತು. ಬಿ.ಎಂ. ಶ್ರೀಯವರು ಪಾಶ್ಚಾತ್ಮ ವಿಮರ್ಶನ ರೀತಿ ನೀತಿಗಳನ್ನು ತಮ್ಮ ಶಿಷ್ಕ 


ಪರಂಪರೆಯಲ್ಲಿ ಆಲೋಚಿಸುವಂತೆ ಮಾಡಿದರು. ವಿಮರ್ಶೆಯ ಸ್ವರೂಪ ಹಾಗೂ ಸಾಹಿತ್ಯದ 


ಜಿಜ್ಞಾಸೆ ನವೋದಯ ಸಾಹಿತ್ಯ ವಿಮರ್ಶೆಯಲ್ಲಿ ಬೆಳೆದು, ಕನ್ನಡದಲ್ಲಿ ತಾತ್ವಿಕ ವಿಮರ್ಶೆಯ 


ನೆಲಗಟ್ಟು ಸಿದ್ದವಾಯಿತು. ನವೋದಯ ಸಾಹಿತ್ಯ ಮೀಮಾಂಸೆಯ ವಿಶಿಷ್ಟತೆಯನ್ನು ಇಲ್ಲಿ 
ಅವಲೋಕಿಸಬಹುದಾಗಿದೆ. 


೧೯೨೪ ರಷ್ಟೊತ್ತಿಗೆ ಮಾಸ್ತಿಯವರು ` ಸಾಹಿತ್ಯದಲ್ಲಿ ವಿಮರ್ಶೆಯ ಕಾರ್ಯ ' ಎಂಬ 
ವಿಸ್ತಾರವಾದ ಲೇಖನದಲ್ಲಿ ವಿಮರ್ಶೆ ಎಂದರೇನು, ವಿಮರ್ಶೆಯ ಸ್ವರೂಪ, ಕೃತಿಪರಿಶೀಲನೆ, 


ಕವಿಗೂ ವಿಮರ್ಶಕನಿಗೂ ಇರುವ ಸಂಬಂಧ, ವಿಮರ್ಶೆಯ ರೂಪಭೇದಗಳು ಇತ್ಯಾದಿ 
ವಿಮರ್ಶೆಯ ತತ್ವವಿವೇಚನೆಯನ್ನು ಮಾಡಿದರು. ಅದೇ ವರ್ಷ ಪ್ರಕಟವಾದ ಸಾಹಿತ್ಯ 


ಎಂಬ ಗ್ರಂಥದಲ್ಲಿ ಸಾಹಿತ್ಯ ಸ್ವರೂಪವನ್ನು ಕುರಿತು ಮಾಸ್ತಿಯವರು ಪ್ರಕಟಿಸಿದ ವಿಚಾರ 


ಧಾರೆ ಹೊಸ ಸಾಹಿತ್ಯದ ಸಂದರ್ಭದಲ್ಲಿ ಮಹತ್ವಪೂರ್ಣವಾದುದು. ಡಿ. ವಿ. ಜಿ. ಅವರು 
'` ಸಾಹಿತ್ಯಶಕ್ತಿ',' ಜೀವನ ಸೌಂದರ್ಯ ಹಾಗೂ ಸಾಹಿತ್ಯ ' ಗ್ರಂಥಗಳಲ್ಲಿ ಜನತೆಯ ಬದುಕಿನಲ್ಲಿ 


ಸಾಹಿತ್ಯದ ಔನ್ನತ್ಯವನ್ನು ವಿದಿತಪಡಿಸಿದರು. ವಿ. ಸೀ. ಅವರು ಕವಿ ಕಾವೃದೃಷ್ಟಿ ' ಸಾಹಿತ್ಯ 


೨೦೨ ಕರ್ನಾಟಕ ಭಾರತಿ 


ವಿಮರ್ಶೆಯಲ್ಲಿ ಅರ್ಥ ಮತ್ತು ಮೌಲ್ಯ ' ಎಂಬ ಗ್ರಂಥಗಳಲ್ಲಿ ಸಾಹಿತ್ಯ ವಿಮರ್ಶೆಯ ವೈಚಾರಿಕ 
ನೆಲಗಟ್ಟಿನ ಬಗ್ಗೆ ವಿವೇಚಿಸಿದರು. ಇದೇ ಸಂದರ್ಭದಲ್ಲಿ ಬೇಂದ್ರೆ, ಕುವೆಂಪು, ಪು.ತಿ.ನ. 
ಅವರು ಭಾರತೀಯ ಹಾಗೂ ಪಾಶ್ನಾತ್ಮ ಸಾಹಿತ್ಯ ಮೀಮಾಂಸೆಯ ಸಮನ್ವಯದ ವಿಚಾರಗಳನ್ನು 
ತಮ್ಮ ಗ್ರಂಥಲೇಖನಗಳಲ್ಲಿ ಪ್ರತಿಪಾದಿಸಿದರು. ಬೇಂದ್ರೆಯವರ ಸಾಹಿತ್ಯದ ವಿರಾಟ್‌ 
ಸ್ವರೂಪ ' ಕುವೆಂಪು ಅವರ `ರಸೋವೈಸಃ ' ಪು.ತಿ.ನ. ಅವರ ' ಕಾವ್ಶ್ಕ ಕುತೂಹಲ' ಕೃತಿಗಳು 
ಈ ಮಾತಿಗೆ ಸಾಕ್ಷಿಯಾಗಿವೆ. ಗೋಕಾಕರ `ಸಾಹಿತ್ಯ ವಿಮರ್ಶೆಯ ಕೆಲವು ತತ್ವಗಳು' ಹಾಗೂ 
ಮುಗಳಿಯವರ : ಸಾಹಿತ್ಯ ವಿಮರ್ಶೆಯ ಮಾರ್ಗದರ್ಶಕ ಸೂತ್ರಗಳು ' ಶಿವರುದ್ರಪ್ಪನವರ 
` ವಿಮರ್ಶೆಯ ಪೂರ್ವಪಶ್ಚಿಮ' ,ಗ್ರಂಥಗಳಲ್ಲಿ ಸಾಹಿತ್ಯ ಹಾಗೂ ವಿಮರ್ಶನ ತತ್ವಗಳ ಸ್ವರೂಪಷೆ 
ವಿವೇಚನೆಯನ್ನು ನಾವು ಕಾಣುತ್ತೇವೆ. ತೀ. ನಂ. ಶ್ರೀ.ಯವರ ಭಾರತೀಯ ಕಾವ್ಯ 
" ಮೀಮಾಂಸೆ ' ಭಾರತೀಯ ಸಾಹಿತ್ಯ ಪರಂಪರೆಯ ಭದ್ರ ನೆಲಗಟ್ಟಾದ ಕಾವ್ಯಮೀಮಾಂಸೆಯ 
ಸ್ವರೂಪವನ್ನು ವಿವೇಚಿಸಿದರೆ, ವಿ. ಎಂ. ಇನಾಮದಾರರ ' ಪಾಶ್ಚಾತ್ಮ ಕಾವ್ಯಮೀಮಾಂಸೆ" 
ಪಾಶ್ಚಾತ್ಮ - ಕಾವ್ಮ. ವಿಚಾರಧಾರೆಯನ್ನು ತುಂಬ ಸಮರ್ಥವಾಗಿ ಪ್ರಚುರಪಡಿಸಿದೆ. 
ನವೋದಯ ಸಂದರ್ಭದಲ್ಲಿ ಕಾವ್ಯಮೀಮಾಂಸೆಯ ಬೆಳವಣಿಗೆಯೂ ಮುಖ್ಯವಾದದ್ದು. 
ಡಾ. ಕೆ. ಕೃಷ್ಣಮೂರ್ತಿಯವರ ಭಾರತೀಯ ಕಾವ್ಯಮೀಮಾಂಸೆಗೆ ಸಂಬಂಧಿಸಿದ ಗ್ರಂಥಗಳು 
ಹಾಗೂ ಅವುಗಳ ಅನುವಾದ, ವಿವೇಚನೆ ಒಂದು ಮುಖವಾದರೆ, ಸಿ. ಪಿ. ಕೆ. ಅವರ ಸಾಹಿತ್ಯ 
ಪ್ರವೇಶ', `ಪಾಶ್ಚಾತ್ಮಕಾವ್ಶ ಚಿಂತನ', 'ಎಲಿಯಟ್ಟಿನ ಉಪನ್ಮಾಸ ಗಳು, ' ಹಲವಾರು 
ಅನುವಾದಿತ ಗ್ರಂಥಗಳು ಪಾಶ್ಚಾತ್ಮ ಸಾಹಿತ್ಮ ವಿಮರ್ಶೆಯ ವಿಚಾರವನ್ನು ಕನ್ನಡ ವಿಮರ್ಶೆ 
ಪಡೆದುಕೊಳ್ಳುವಂತೆ ಮಾಡಿದ್ದು ಇನ್ನೊಂದು ಮುಖ. 


ಸೌಂದರ್ಯಶಾಸ್ತ್ರದ ನೆಲೆಯಲ್ಲಿ ಸಾಹಿತ್ಯದ ಸಮೀಕ್ಷೆಯನ್ನು ನಡೆಸುವ ತತ್ವ 
ವಿಚಾರವನ್ನು ಮಂಡಿಸುವ ಪರಿಯು ನವೋದಯ ವಿಮರ್ಶೆಯ ವಿಶೇಷತೆಯಾಗಿದೆ. 
ಗೋಕಾಕರ ಸೌಂದರ್ಯ ಮೀಮಾಂಸೆ ', ಶಿವರುದ್ರಪ್ಪನವರ ಸೌಂದರ್ಯ ಸಮೀಕ್ಷೆ", 
ಕುವೆಂಪು ಬೇಂದ್ರೆಯವರ ಲೇಖನಗಳಲ್ಲಿ ಸೌಂದರ್ಯ ಚರ್ಚೆಯನ್ನು ಕಾಣುತ್ತೇವೆ. 
ಅನ್ಮ ಸಾಹಿತ್ಯದ ಅನುವಾದಗಳಲ್ಲಿ ಎನ್‌. ಬಾಲಸುಬ್ರಹ್ಮಣ್ಮ ಅವರ `ಅರಿಸ್ಟಾಟಲನೆ 
ಕಾವ್ಯಮೀಮಾಂಸೆ ',ಕೆ. ವೆಂಕಟರಾಮಪ್ಪನವರ ಪ್ಲೇಟೋನ `ರಿಪಬ್ಲಿಕ್‌', ವಿಶಿಷ್ಟವಾದುವು. 


ತೌಲನಿಕಕಾವ್ಯ ಮೀಮಾಂಸೆಯ ಚಿಂತನಧಾರೆ ನವೋದಯ ವಿಮರ್ಶನ ಪರಂಪರೆ 
ಯಲ್ಲಿ ಎದ್ದುಕಾಣುವ ಅಂಶವಾಗಿದೆ. ಶಿವರುದ್ರಪ್ಪನವರ 'ಕಾವ್ಕಾರ್ಥಚಿಂತನ', ' ಮಹಾಕಾವ್ಯದ 
ಸ್ವರೂಪ ', ಎಚ್‌. ತಿಪ್ಪೇರುದ್ರಸ್ವಾಮಿ ಅವರ ` ತೌಲನಿಕ ಕಾವ್ಕವಿಮಾಂಸೆ' ಗ್ರಂಥಗಳು, 
ಬಿ. ಎಚ್‌. ಶ್ರೀಧರರ ಕಾವ್ಯಸೂತ್ರ 'ಈ ನಿಟ್ಟಿನಲ್ಲಿ ಮಹತ್ವದ ಕೃತಿಗಳಾಗಿವೆ. ಮಹಾಕಾವ್ಯ 
ಪರಂಪರೆಯ ತಾತ್ವಿಕ ಹಿನ್ನೆಲೆಯನ್ನು ಟಿ. ವಿ. ವೆಂಕಟಾಚಲ ಶಾಸ್ತ್ರಿಗಳ ' ಮಹಾಕಾವ್ಶ ಲಕ್ಷಣ! 
ಭಾರತೀಯ ಸಂದರ್ಭದಲ್ಲಿ ವಿದಿತಪಡಿಸುತ್ತದೆ. ನವೋದಯದ ಹಿರಿಯ ಕವಿಗಳ 
ಕಾವ್ಕಮೀವಾಾಂಸೆಯ ವಿವೇಚನೆಯು ನಡೆದಿದೆ. ಶಂಕರ ಮೊಕಾಶಿ ಪುಣೇಕರರ 
"ಬೇಂದ್ರೆಯವರ ಕಾವ್ಯಮೀಮಾಂಸೆ ',` ಸಿ. ಪಿ. ಕೆ. ಅವರ `ಕುವೆಂಪು ಅವರ ಕಾವ್ಯ 
ಮೀಮಾಂಸೆ' ಹಾಗೂ 'ಪು.ತಿ.ನ.' ಕಾವ್ಯಮೀಮಾಂಸೆ ' ಕೃತಿಗಳು ಇದಕ್ಕೆ ನಿದರ್ಶನಗಳಾಗಿವೆ. 


k 
 ಸಾಹಿತ್ಮ ವಿಮರ್ಶೆ ೨೦೩ 


ಎಲ್‌. ಎಸ್‌. ಶೇಷಗಿರಿರಾಯರ ಕಾದಂಬರಿ ಹಾಗೂ ಸಾಮಾನ್ಯ ಮನುಷ್ಯ" ಕಥನ ಸಾಹಿತ್ಯ 
' ಸ್ವರೂಪವನ್ನು ವಿವೇಚಿಸಿದೆ. 


ಲ ನವೋದಯ ಸಾಹಿತಿಗಳು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ತಮ್ಮ ಪ್ರತಿಭೆ 
' ಯನ್ನು ಪ್ರಕಟಿಸುತ್ತಿದ್ದ ಸಂದರ್ಭದಲ್ಲಿ ವಿಮರ್ಶೆಯ ವೃವಸಾಯವನ್ನೂ ನಡೆಸಿದರು. ಅವರ 
' ಮುಂದೆ ಸಂಸ್ಕೃತ ಸಾಹಿತ್ಯ, ಸಾವಿರಾರು ವರ್ಷಗಳ ಪ್ರಾಚೀನ ಕನ್ನಡ ಸಾಹಿತ್ಯ ಪರಂಪರೆಯಿತ್ತು. 
' ಅವುಗಳನ್ನು ಸಹೃದಯತೆಯಿಂದ ರಸಾಸ್ವಾದ ಮಾಡುವ, ಮೌಲ್ಕ್ಮಮಾಪನ ಮಾಡುವ 
' ಅವಶ್ಯಕತೆ ಇತ್ತು. ಆದುದರಿಂದ ಭಾರತೀಯ ಹಾಗೂ ಪ್ರಾಚೀನ ಕನ್ನಡ ಸಾಹಿತ್ಯ ವಿಮರ್ಶೆ 
' ಯನ್ನು ನವೋದಯ ಸಾಹಿತ್ಯ ವಿಮರ್ಶಕರು ಕೈಕೊಂಡರು. ಅದರ ಪರಿಣಾಮವಾಗಿ ಬಂದ 
' ವಿಮರ್ಶನ ಕೃತಿಗಳು ವಿಶಿಷ್ಟವಾಗಿವೆ. 


ಭಾರತೀಯ ಸಾಹಿತ್ಯದ ಮೇರುಕೃತಿಗಳಾದ ರಾಮಾಯಣ ಮಹಾಭಾರತಗಳ 

' ವಿಮರ್ಶೆಯಲ್ಲಿ ಮಾಸ್ತಿಯವರ "ಆದಿಕವಿ ವಾಲ್ಮೀಕಿ ', ಭಾರತತೀರ್ಥ' ಕೃತಿಗಳು ನಮ್ಮ 
' ಅಭಿಜಾತ ಸಾಹಿತ್ಯದ ವಿಶಿಷ್ಟತೆಗಳನ್ನು ಸಾಂಸ್ಕೃತಿಕ ಅಧ್ಯಯನದ ನೆಲೆಯಲ್ಲಿ ಅರಿಯುವ 
| ಅಗತ್ಯವನ್ನು ತಿಳಿಸುತ್ತವೆ. ಈ ನಿಟ್ಟಿನಲ್ಲಿ ವಿ.ಸೀ. ಅವರ `ವಾಲ್ಮೀಕಿ ರಾಮಾಯಣ ' ವು 
' ಗಮನಾರ್ಹವಾದುದು. ಭಾರತೀಯ ರಂಗಭೂಮಿಗೆ ವಿಶಿಷ್ಟ ಕಾಣಿಕೆ ನೀಡಿದ ಸಂಸ್ಕೃತ 
' ನಾಟಕಗಳು ' ವಿಮರ್ಶೆಯನ್ನು ಎ.ಆರ್‌. ಕೃಷ್ಣಶಾಸ್ತ್ರಿಗಳು ತಮ್ಮ ಅಧ್ಯಯನದಲ್ಲಿ 
ತೋರಿಸಿಕೊಟ್ಟಿದ್ದಾರೆ. ಡಾ. ಕೆ. ಕೃಷ್ಣಮೂರ್ತಿ ಅವರು : ಸಂಸ್ಕೃತ ಕಾವ್ಯ ' ಕೃತಿಯಲ್ಲಿ 
' ಸಂಸ್ಕೃತ ಕವಿಗಳ ಕೊಡುಗೆಯನ್ನು ವಿವರಿಸಿದ್ದಾರೆ. ಮಾಸ್ತಿಯವರು ಕಾಳಿದಾಸನ ಮೇಘ 
ಸಂದೇಶದ ಬಗೆಗೆ ಬರೆದ ವಿಮರ್ಶೆ, ಎಸ್‌. ವಿ. ಪರಮೇಶ್ವರ ಭಟ್ಟರ ಭಾಷಾಂತರ 
' ವೃಕ್ಷಕ್ಕೆ ಬೀಜವಾಯಿತೆಂಬುದೂ ಮಾಸ್ತಿಯವರ ' ಆದಿಕವಿ ವಾಲ್ಮೀಕಿ ' ವಿಮರ್ಶನ 
' ವಿಚಾರಗಳು ಕುವೆಂಪು `ರಾಮಾಯಣ ದರ್ಶನಂ' ಕೃತಿಯ ಸನ್ನಿವೇಶಗಳಿಗೆ ಪ್ರೇರಕ 
ವಾಯಿತೆಂಬುದೂ, ಕನ್ನಡ ನವೋದಯ ವಿಮರ್ಶೆ ಸೃಜನಶೀಲ ಸಾಹಿತ್ಯಕ್ಕೆ ಬೀರಿದ ಪ್ರಭಾವದ 
' ನಿದರ್ಶನ ಗಳಾಗಿವೆ. ಎ. ಆರ್‌. ಕೃಷ್ಣಶಾಸ್ತ್ರಿಗಳ ಕನ್ನಡ ಸಂಸ್ಕೃತಗಳ ಅದ್ಭುತ ಪಾಂಡಿತ್ಯದ ' 
ಫಲವಾಗಿ ಮೂಡಿಬಂದ ` ಭಾಸಕವಿ', ವಚನ ಭಾರತ ಪ್ರಸ್ತಾವನೆ',' ಭಾಷಣಗಳು ಮತ್ತು 
' ಲೇಖನಗಳು' ಅವರ ರಸಜ್ಜತೆಯ ಪ್ರತೀಕಗಳಾಗಿವೆ. ಕೃಷ್ಣಶಾಸ್ತ್ರಿಗಳ ' ಬಂಕಿಮಚಂದ್ರ" ಬಂಗಾಳಿ 
ಭಾಷೆಯಲ್ಲೂ ಅಪರೂಪವಾದ ವಿಮರ್ಶನ ಗ್ರಂಥವಾಗಿದೆ. ಎಸ್‌. ವಿ. ರಂಗಣ್ಣನವರ 
ಕಾಳಿದಾಸನ ನಾಟಕಗಳ ವಿಮರ್ಶೆ' ಹಾಗೆಯೇ ಶ್ರೀರಂಗರ `ಕಾಳಿದಾಸ' ವಿಮರ್ಶೆಯ ಗ್ರಂಥ 
ವಿ. ಸೀ. ಅವರ `ಸಾಹಿತ್ಕಾಲೋಕನ' ಎ. ಎನ್‌. ಮೂರ್ತಿರಾಯರ ಸೀತಾ ಪರಿತ್ಯಾಗ 
ಪ್ರಸಂಗಗಳು' ಸಂಸ್ಕೃತ ಸಾಹಿತ್ಯದ ಬಗೆಗೆ ನಮ್ಮ ನವೋದಯ ವಿಮರ್ಶಕರ 
ರಸಜ್ಜತೆಯನ್ನು, ಆಳವಾದ ಅನುಸಂಧಾನವನ್ನು ವ್ಯಕ್ತಪಡಿಸುತ್ತವೆ. ಪ್ರಾಚೀನ ಕವಿ 
ಕೃತಿಗಳ ವಿಮರ್ಶೆಯಲ್ಲೂ ನವೋದಯ ವಿಮರ್ಶಕರ ಅದ್ಭುತ ಪ್ರತಿಭೆ ಕಾರ್ಯಮಾಡಿದೆ. 
ಬಿ. ಎಂ. ಶ್ರೀಕಂಠಯ್ಯನವರ ಲೇಖನಗಳು, ಕುವೆಂಪು, ಬೇಂದ್ರೆ, ರಂಗಣ್ಣ, ಗೋಕಾಕ, 
ಮುಗಳಿ, ತೀ. ನಂ. ಶ್ರೀ ಮೊದಲಾದವರ ವಿಮರ್ಶನ ಗ್ರಂಥ -ಲೇಖನಗಳು ಇದಕ್ಕೆ 


' ಸಾಕ್ಷಿಯಾಗಿವೆ. 


| 
ತಿ 


೨೦೪ ಕರ್ನಾಟಕ ಭಾರ 


ಕುವೆಂಪು ವಿಮರ್ಶೆ ಭಾರತೀಯ ಹಾಗೂ ಪಾಶ್ಚಾತ್ಮ ವಿಮರ್ಶನ ವಿಚಾರಗಳೆ 
ಸಮನ್ವಯದ ಫಲವಾಗಿದೆ. ' ಕಾವ್ಕವಿಮರ್ಶೆಯಲ್ಲಿ ಪೂರ್ಣದೃಷ್ಟಿ, ”  ಮಹೋಷಪಮೆ', 
` ಪ್ರತಿಮಾ ಮತ್ತು ಪ್ರತಿಕೃತಿ ', ಕವಿಯಲ್ಲಿ ಅನನ ಪರತಂತ್ರತೆ' ಯ ಕುರಿತು ವಿವೇಚಿಸಿದೆ 
ಕುವೆಂಪು : ಕುಮಾರವ್ಕಾಸನ ಕರ್ಣ', ಲಕ್ಷ್ಮೀಶನ ' ಸೀತಾ ವನವಾಸ', 'ಮಹಾಶ್ವೇತೆಯ 
ತಪಸ್ಸು', 'ತಪೋನಂದನ.', 'ದ್ರೌಪದಿಯ ಶ್ರೀಮುಡಿ', ಪಂಪನಲ್ಲಿ ಭವ್ಯತೆ " ಮೊದಲಾಡ ' 
ವಿಮರ್ಶೆಯ ಲೇಖನಗಳಲ್ಲಿ ವರ್ಣನಾತ್ಮಕ ಹಾಗೂ ಆನ್ವಯಿಕ ವಿಮರ್ಶೆಯನ್ನು 
, ನೀಡಿದ್ದಾರೆ. 'ದರ್ಶನ ವಿಮರ್ಶೆ" ಎಂಬುದು ಕುವೆಂಪು ಪರಿಚಯಿಸಿದ ವಿಮರ್ಶಾ ವಿಧಾನ 
ಗಳಲ್ಲೊಂದಾಗಿದೆ. 


| 


ಬೇಂದ್ರೆಯವರು ಸಾಹಿತ್ಯ ಮೀಮಾಂಸೆಯ ವಿಪುಲ ಲೇಖನಗಳ ಜೊತೆಗೆ ಸಂಸ್ಕೃತ, 
ಕನ್ನಡ ಸಾಹಿತ್ಯ ವಿಮರ್ಶೆಯ ಲೇಖನಗಳಲ್ಲಿ ಕವಿಕಾವ್ಯ ವಿಮರ್ಶೆಯ ಒಳನೋಟಗಳನ್ನು 
ನೀಡಿದ್ದಾರೆ. 'ಕುಮಾರವ್ಮಾಸನ ಉತ್ತರಕುಮಾರ ', ' ನಾದಲೋಲ ಕವಿಲಕ್ಷ್ಮೀಶ ', 
'ಸಾಹಿತ್ಯದ ವಿರಾಟ್‌ ಸ್ವರೂಪ 'ದಲ್ಲಿರುವ ಬೇರೆ ಬೇರೆ ವಿಮರ್ಶೆಯ ಲೇಖನಗಳು ಇದಕ್ಕೆ 
ಸಾಕ್ಷಿಯಾಗಿವೆ. ಪಾಶ್ಚಾತ್ಯ ವಿಮರ್ಶನ ವಿಚಾರಗಳನ್ನು ತಮ್ಮದಾಗಿಸಿಕೊಂಡಿದ್ದರೂ ಬೇಂದ್ರೆ: 
ಯವರು ನಮ್ಮ ಪ್ರಾಚೀನ ಸಾಹಿತ್ಯವನ್ನು ಭಾರತೀಯ ಕಾವ್ಯಮೀಮಾಂಸೆಯ ನೆಲೆಯಲ್ಲೇ 
ವಿಮರ್ಶಿಸುವ ವಿಧಾನವನ್ನು ತೋರಿಸಿಕೊಟ್ಟಿದ್ದಾರೆ. 


5 


ಪ್ರಾಚೀನ ಸಾಹಿತ್ಯ, ಕವಿ ಕೃತಿಗಳನ್ನು ಮೌಲ್ಯಮಾಪನ ಮಾಡಿ ಅವುಗಳನ್ನು ನಿಷ್ಮುರ 
ವಿಮರ್ಶೆಗೆ ಒಳಪಡಿಸಿರುವದು ನವೋದಯ ವಿಮರ್ಶೆಯಲ್ಲಿ ಕಂಡುಬರುತ್ತದೆ. ಎಸ್‌. ವಿ. 
ರಂಗಣ್ಣನವರು ಕನ್ನಡದ ಮಹತ್ವದ ಕವಿಗಳ ಶೈಲಿಯನ್ನು ಕುರಿತು ವಿಮರ್ಶಿಸಿದ `ಶೈಲಿ' 
ಹಾಗೂ ` ಹೊನ್ನಶೂಲ' ದ ಅವರ ವಿಚಾರಧಾರೆ ಇದಕ್ಕೆ ನಿದರ್ಶನವಾಗಿದೆ. ಮುದ್ದಣನನ್ನು' 
ಅತಿ ಪ ಪ್ರಶಂಸೆ ಮಾಡುವ ಸಂದರ್ಭದಲ್ಲಿ ಆತನ ರಾಮಾಶ್ವಮೇಧದ ಬಗೆಗೆ ರಂಗಣ್ಣನವರು 
"ಸಾಮಾನ್ಕ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ' ಎಂದು ತೀಕ್ಷ್ಣವಾಗಿ ಪ್ರತಿಕ್ರಯಿಸಿದ್ದಾರೆ. 
ye ನವರು ಪಾಶ್ಚಾತ್ಯ ಗಂಭೀರ ನಾಟಕಗಳು ' ಬೃಹತ್‌ ಕೃತಿಯಲ್ಲಿ ತೋರಿದ ವಿಮರ್ಶನ 

ಪ್ರತಿಭೆ ಅನ್ಕಾದೃಶವಾದದ್ದು. 


ಸಾಹಿತ್ಯಕೃತಿಗಳನ್ನು ವಿಮರ್ಶಿಸುವಾಗ ತೀರ್ಪು ನೀಡುವ ಪ್ರಯತ್ನವೂ ನಡೆದಿದೆ. 
ಮುಗಳಿಯವರ ವಿಮರ್ಶೆ ಸಮನ್ವಯ Wn ಕೂಡಿರುವ ವಿಮರ್ಶೆಗೆ ಹ 
ವಾದದ್ದು. ಮುಗಳಿಯವರ 'ಸಾಹಿತ್ಕೋಪಾಸನೆ,' "ವಿಮರ್ಶೆಯ ವ್ರತ', ರನ್ನನ ಕೃತಿ ರತ್ನ', 
'ಬೇಂದ್ರೆ ಕಾವ 'ಮೊದಲಾದವುಗಳಲ್ಲಿ ಮುಗಳಿಯವರ ವಿಮರ್ಶನ ಪ್ರತಿಭೆ ಈ ರೀತಿಯಲ್ಲಿ 
ಕಾರ್ಯಮಾಡಿದೆ. ಮುಗಳಿಯವರ ವಿಮರ್ಶೆ ಪ್ರಾಚೀನ ಹಾಗೂ ಆಧುನಿಕ ಸಾಹಿತ್ಯದ ಕಡೆಗೂ 
ಸಮಾನವಾದ ಆಸಕ್ತಿಯಿಂದ ಕೂಡಿರುವಂಥದ್ದಾಗಿದೆ. 


ನವೋದಯಸಾಹಿತ್ಕ ವಿಮರ್ಶಕರು ಪ್ರಾಚೀನ ಕನ್ನಡ ಕವಿ ಕೃತಿಗಳ ಬಗೆಗೆ ನಿಷ್ಠೆ 
ಆಸಕ್ತಿ ಇರುವ ಮೌಲಿಕ ವಿಮರ್ಶೆಯನ್ನೂ ಹಾಗೆಯೇ ಆಧುನಿಕ ಸಾಹಿತ್ಯದ ವಿಮರ್ಶೆಯನ್ನೂ 
ಸಮಾನವಾದ ಆಸಕ್ತಿ ಸಹೃದಯತೆಯಿಂದ ನಡೆಸಿರುವದು ಕಂಡುಬರುತ್ತದೆ. ಕುರ್ತಕೋಟಿ 


; 


ik 


ಸಾಹಿತ್ಯ ವಿಮರ್ಶೆ ೨೦೫ 


' ಯವರ 'ಕುಮಾರವ್ಮಾಸ' ಹಾಗೂ ಬೇಂದ್ರೆ ಕಾವ್ಯಾಧ್ಯಯನ ಗ್ರಂಥ ` ಬಾರೋ ಸಾಧನಕೇರಿಗೆ' 

ಇದಕ್ಕೆ ಸಾಕ್ಷಿಯಾಗಿದೆ. ಹಾಗೆಯೇ ಶಿವರುದ್ರಪ್ಪನವರ ` ಪರಿಶೀಲನ ,” ಗತಿಬಿಂಬ," 'ನವೋದಯ' 
ಕೃತಿಗಳೂ ಕಣವಿ ಅವರ ಹಾಹಿತ್ಯ ಚಿಂತನ,' `ಕಾವ್ಮಾನುಸಂಧಾನ' ಸಮಾಹಿತ, ಗ್ರಂಥಗಳೂ, 
ಸಿಪಿಕೆ. ಅವರ 'ಪರಿವೀಕ್ಷಣೆ' `ಸಮಾವೇಶ','ಉಪಚಯ ,' ಕಾವ್ಯಗೌರವ ' ಸುಜನಾ ಅವರ 
| "ಹೃದಯ ಸಂವಾದ' ಇತ್ಯಾದಿ ಕೃತಿಗಳು ಈ ನಿಟ್ಟಿನಲ್ಲಿ ಗಮನಾರ್ಹವಾಗಿವೆ. 


| ನವೋದಯ ಸಾಹಿತ್ಯ ವಿಮರ್ಶೆಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಅಧ್ಯಯನದ 
' ವಿವಿಧ ಗ್ರಂಥಗಳು, ವಿಮರ್ಶನ ವಿಚಾರಗಳು ಮುಖ್ಯವಾಗಿ ಪ್ರಕಟವಾಗಿವೆ. ರಂ. ಶ್ರೀ. 
' ಮುಗಳಿ ಅವರ `ಕನ್ನಡ ಸಾಹಿತ್ಯ ಚರಿತ್ರೆ ', ಕನ್ನಡ ಸಾಹಿತ್ಯದ ಇತಿಹಾಸ ' ಮರಿಯಪ್ಪ 
' ಭಟ್ಟರ ' ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ' ತ.ಸು.ಶ್ಕಾಮರಾಯರ ` ಜನಪ್ರಿಯ ಕನ್ನಡ 
' ಸಾಹಿತ್ಯಚರಿತ್ರೆ' ಗಳಲ್ಲದೆ ಬೆಂಗಳೂರು ವಿಶ್ವವಿದ್ಯಾಲಯದ" ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ' 
| ಸಂಪುಟಗಳು, `ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ' ಸಂಪುಟಗಳು, ಮೈಸೂರು, ವಿ. ವಿ. ಕನ್ನಡ 
| ಅಧ್ಯಯನ ಸಂಸ್ಥೆಯ ಸಾಹಿತ್ಯ ಚರಿತ್ರೆ'ಯ ಸಂಪುಟಗಳು ಪ್ರಾಚೀನ ಸಾಹಿತ್ಯದ ವಿಮರ್ಶೆ 
' ಮೌಲ್ಯಮಾಪನದಲ್ಲಿ ಮುಖ್ಯ ಪಾತ್ರವಹಿಸಿವೆ. ಸಿ. ವೀರಣ್ಣನವರ `ಕನ್ನಡ ಸಾಹಿತ್ಯದ 
ಸ ಚಾರಿತ್ರಿಕ ಬೆಳವಣಿಗೆ ' ಪ್ರಗತಿಶೀಲ ವಿಚಾರಧೋರಣೆಯ ಸಾಹಿತ್ಮ ಚರಿತ್ರೆಯಾಗಿದೆ. 


' . ' ಆಧುನಿಕ ಕನ್ನಡ ಸಾಹಿತ್ಯದ ವಿಮರ್ಶೆಯಲ್ಲಿ ಕೀರ್ತಿನಾಥ ಕುರ್ತಕೋಟಿ ಅವರ 
| "ಯುಗಧರ್ಮ ಹಾಗೂ ಸಾಹಿತ್ಯದರ್ಶನ' ಒಂದು ಮಹತ್ವಪೂರ್ಣ ಗ್ರಂಥ. ಹೊಸಗನ್ನಡದ 
' ವಿವಿಧ ಸಾಹಿತ್ಯ ಪ್ರಕಾರಗಳಾದ ಕಾವ್ಯ, ನಾಟಕ, ಸಣ್ಣಕಥೆ, ಕಾದಂಬರಿ, ಸಾಹಿತ್ಯ ವಿಮರ್ಶೆಯ 
' ಏಕಾಸದ ಅಧ್ಯಯನ ಕನ್ನಡ ವಿಮರ್ಶೆಯಲ್ಲಿ ನವೀನ ಪ್ರಣಾಲಿಯನ್ನೇ ನಿರ್ಮಿಸಿದೆ. ಆಳವಾದ 
 ಸಾಹಿತ್ಯಾಭ್ಯಾಸ, ವಿಮರ್ಶೆಯ ಹೊಸ ಪರಿಭಾಷೆಯನ್ನು ರೂಪಿಸಿದ ಕುರ್ತುಕೋಟಿಯವರು 
' ಕನ್ನಡ ವಿಮರ್ಶನ ಪರಂಪರೆಯಲ್ಲಿ ಹೊಸ ಆಯಾಮವನ್ನು ಕಲ್ಪಿಸಿದ್ದಾರೆ. ಅವರು ಎತ್ತಿದ 
ವಿವಿಧ ವಿಷಯಗಳ ಚರ್ಚೆ ಎಲ್ಲರಿಗೂ ಒಪ್ಪಿತವಾಗಿವೆ ಎಂದು ಹೇಳಲಾಗದಿದ್ದರೂ ಆಧುನಿಕ 
' ಸಾಹಿತ್ಯದ ಬೆಳವಣಿಗೆಯಲ್ಲಿ ಆಸಕ್ತರಾದವರು ಆ ನಿಟ್ಟಿನಲ್ಲಿ ಚಿಂತಿಸಲು ಸಾಧ್ಯವಾಗಿದೆ. 
' ನವೋದಯ ಸಾಹಿತ್ಯಕ್ಕೆ ಪ್ರೇರಣೆ ಇಂಗ್ಲೀಷ್‌ ಸಾಹಿತ್ಯದಿಂದ ದೊರಕಿದೆ. ಅದರ ವಿಸ್ತಾರ 
' ವಿವೇಚನೆ ಎಸ್‌. ಅನಂತನಾರಾಯಣರ ಹೊಸಗನ್ನಡ ಕವಿತೆಯ ಮೇಲೆ ಇಂಗ್ಲೀಷ್‌ ಕಾವೃದ 
| ಪ್ರಭಾವ, ಕೃತಿಯಲ್ಲಿ ನಡೆದಿದೆ. ಹೊಸಗನ್ನಡ ಕಾವ್ಯದ ಪ್ರಮುಖ ಕಾವ್ಯ ಪ್ರಕಾರವಾದ 
| *ಕನ್ನಡದಲ್ಲಿ ಭಾವಗೀತೆಗಳು ' ಅಧ್ಯಯನವನ್ನು ಪ್ರಭುಶಂಕರ ನೀಡಿದ್ದಾರೆ. ನವೋದಯ 
' ಸಾಹಿತಿಗಳ ಸಮಗ್ರ ಸಾಹಿತ್ಯದ ವಿಮರ್ಶೆಯೂ ನಡೆದಿದ. ಬೇಂದ್ರೆಯವರ ಸಮಗ್ರ 
' ಅಧ್ಯಯನದ ಜಿ. ಎಸ್‌. ಆಮೂರರ ಭುವನದ ಭಾಗ್ಯ ' ಕನ್ನಡ ವಿಮರ್ಶೆಯಲ್ಲಿ ಒಂದು 
' ಮಾದರಿಯ ಅಧ್ಯಯನವಾಗಿದೆ. ಜಿ. ಎಸ್‌. ಆಮೂರ ಅವರ `ಕೃತಿ ಪರೀಕ್ಷೆ, ಕಥನ 
3 ಸಾಹಿತ್ಯ ಕಾದಂಬರಿ ' ಹಾಗೂ ಇತರ ವಿಮರ್ಶನ ಲೇಖನಗಳಲ್ಲಿ ತುಂಬ ಅಗತ್ಯವಾಗಿ 
| ಆಗಬೇಕಾದ ಕನ್ನಡ ಕಥನ ಸಾಹಿತ್ಯದ ವಿಮರ್ಶೆ ವ್ಯಾಪಕವಾಗಿ ನಡೆಸಿದ್ದು ಕಂಡುಬರುತ್ತದೆ. 
' ಹಾಮಾ.ನಾಯಕರ 'ಸಮೀಕ್ಷೆ', ಸಂದರ್ಭ" ಮೊದಲಾದ ವಿಮರ್ಶೆ ಹಾಗೂ ಮುನ್ನುಡಿ 


ಗ್ರೆ 


ಗ್ರಂಥಗಳಲ್ಲಿ ಸಹೃದಯ ವಿಮರ್ಶೆ ಇದೆ. 


೨೦೬ ಕರ್ನಾಟಕ ಭಾರತಿ 


ನವೋದಯ ಸಾಹಿತ್ಯ ವಿಮರ್ಶೆಯ ವೈಶಿಷ್ಟ್ಯಗಳಲ್ಲಿ ತೌಲನಿಕ ವಿಮರ್ಶೆಯೂ ಒಂದಾಗಿದೆ. 
ಇದು ಪ್ರಾಚೀನ ಹಾಗೂ ಆಧುನಿಕ ಸಾಹಿತ್ಯ ಮತ್ತು ಅನ್ಯಭಾಷಾ ಸಾಹಿತ್ಯದ ಹಿನ್ನೆಲೆಯಲ್ಲಿ 
ನಡೆದಿದೆ. ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳ ಕನ್ನಡ ನೇಮಿನಾಥ ಪುರಾಣಗಳ ತೌಲನಿಕ ಅಧ್ಯಯನ 
' ಇ. ಪಿ. ಕೆ. ಯವರ 'ಕರ್ನಾಟಕ ಕಾದಂಬರಿಯ ತೌಲನಿಕ ವಿಮರ್ಶಾತ್ಮಕ ಅಧ್ಯಯನ ' ಅದೇ 
ರೀತಿಯಲ್ಲಿ ಡಿ.ಆರ್‌. ನಾಗರಾಜರ ` ಶಕ್ತಿ ಶಾರದೆಯ ಮೇಳ', ಎಚ್‌. ಎಸ್‌. ರಾಘವೇಂದ್ರರಾಯರ, 
ಕುವೆಂಪು, ಬೇಂದ್ರೆ, ಪು. ತಿ. ನ. ಕಾವ್ಯದ ತುಲನಾತ್ಮಕ ಅಧ್ಯಯನ, ಜಿ. ಎಸ್‌. ಆಮೂರರ 
ತೌಲನಿಕ ವಿಮರ್ಶೆಯ ಲೇಖನಗಳು ವಿಶಿಷ್ಟವಾದುವು. ಶೇಷಗಿರಿರಾಯರ ಸಂಪಾದಕತ್ವದಲ್ಲಿ ಬಂದ 
` ಸ್ವಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯ' ಅಪರೂಪದ ಅಧ್ಯಯನವಾಗಿದೆ. 


ನವೋದಯ ಸಾಹಿತ್ಯ ವಿಮರ್ಶೆಯನ್ನು ಒಟ್ಟಾಗಿ ನೋಡಿದಾಗ ಕೆಲವು ವೈಶಿಷ್ಟ್ಯಗಳು 
ಗೋಚರವಾಗುತ್ತವೆ. ಸಾಹಿತ್ಯ ಮೀಮಾಂಸೆಯ ಅಧ್ಯಯನವನ್ನು ವಿಪುಲವಾಗಿ ನೀಡಿರುವದು, 
ಸಂಸ್ಕತ ಹಾಗೂ ಭಾರತೀಯ ಸಾಹಿತ್ಯ. ಕನ್ನಡದ ಪ್ರಾಚೀನ ಸಾಹಿತ್ಯದ ರಸಾತ್ಮಕ, 
ವರ್ಣನಾತ್ಮಕ, ತೌಲನಿಕ ವಿಮರ್ಶೆಯನ್ನು ವ್ಯಾಪಕವಾಗಿ ನಡೆಸಿದ್ದು, ಭಾರತೀಯ ಹಾಗೂ 
ಪಾಶ್ಚಾತ್ಮ ಕಾವ್ಯಮೀಮಾಂಸೆಯ ಸಮನ್ವಯದ ಪ್ರಯತ್ನವನ್ನು ಪ್ರತಿಪಾದಿಸಿದ್ದು, ಸೃಜನ 
ಸಾಹಿತ್ಯದ ರಚನೆ ಮಾಡುತ್ತಲೇ ವಿಮರ್ಶೆಯ ವೃವಸಾಯವನ್ನೂ ನಡೆಸಿದ್ದು, ಸಾಹಿತ್ಯ 
ವಿಮರ್ಶೆಯ ಪರಂಪರೆಯನ್ನು ಅವಿರಳವಾಗಿ ಮುಂದುವರಿಸಿದ್ದು, ಸಮಕಾಲೀನ ಸಾಹಿತ್ಯದ 
ಬಗೆಗೆ ಸಹೃದಯತೆಯನ್ನು, ವಿವೇಕವನ್ನು ಬೆಳೆಸಿದ್ದು, ಹಳೆಯ ಪರಂಪರೆಗೆ ಮೌಲ್ಯನಿಷ್ಠೆಯನ್ನು 
ತೋರಿಸುತ್ತ ಸಾಹಿತ್ಯದ ಹೊಸರೂಪ ಗುಣ ವಿಧಾನಗಳಿಗೆ ಆದರಭಾವವನ್ನು ನಿರ್ಮಾಣ 
ಮಾಡಿದ್ದು - ಇವೇ ಮುಂತಾದ ಅಂಶಗಳನ್ನು ನಾವು ನವೋದಯ ಸಾಹಿತ್ಯ ವಿಮರ್ಶೆಯಲ್ಲಿ 
ಕಾಣುತ್ತೇವೆ. ನವೋದಯ ಸಾಹಿತ್ಯದ ಹಿರಿಯ ಲೇಖಕರು ಸಮಕಾಲೀನ ಕವಿ ಕೃತಿಗಳಿಗೆ ಬರೆದ 
ಮುನ್ನುಡಿಗಳೂ ಶ್ರೇಷ್ಠ ವಿಮರ್ಶೆಯೆನಿಸಿವೆ. ಮಾಸ್ತಿಯವರು ಬೇಂದ್ರೆಯವರ ನಾದಲೀಲೆ'ಗೆ 
ಬರೆದ ಮುನ್ನುಡಿ ಉತ್ಪಷ್ಟ ವಿಮರ್ಶೆಗೆ ನಿದರ್ಶನವಾಗಿದೆ. ನವೋದಯ ಸಾಹಿತ್ಯ ವಿಮರ್ಶೆ 
ಯಲ್ಲಿ ಬೇರೆ ಬೇರೆ ಕವಿಕೃತಿಗಳೆ ಕುರಿತಾದ ಪಿಎಚ್‌.ಡಿ. ಮಹಾಪ್ರಬಂಧಗಳು ವಿಶಿಷ್ಠ 
ಅಧ್ಯಯನಗಳಾಗಿವೆ. 


ಕನ್ನಡದಲ್ಲಿ ನವ್ಮ ಸಾಹಿತ್ಯದ ಆವಿಷ್ಕಾರ ೧೯೫೦ರಷ್ಟೂತ್ತಿಗೆ ಆಯಿತು. ಮುಂಬೈ 
ಸಾಹಿತ್ಯ ಸಮ್ಮೇಳನದಲ್ಲಿ ಗೋಕಾಕರು ಕನ್ನಡದಲ್ಲಿ ನವೃತೆಯ ಅಗತ್ಯವನ್ನು ಪ್ರತಿಪಾದಿಸಿ 
ಕಾವ್ಯ ಹೊಸ ಮಾರ್ಗದ ಶೋಧನೆಯತ್ತ ಧಾವಿಸುವದು ಅನಿವಾರ್ಯವೆಂದರು. ಯುಗಧರ್ಮ 
ಬದಲಾದಾಗ, ಸಂವೇದನೆ ಬದಲಾದಾಗ ಅಭಿವ್ಯಕ್ತಿ, ಸಾಧ್ಯತೆಗಳೂ ಬದಲಾಗಬೇಕಾಗುತ್ತದೆ. 
ವಿಮರ್ಶನ ಬುದ್ಧಿಯೂ ಪ್ರಖರವಾಗುತ್ತದೆ, ಹೀಗೆ ನವ್ಮತೆ ಕಾವ್ಕದಲ್ಲಿ ಬಂದಂತೆ 
ವಿಮರ್ಶೆಯಲ್ಲೂ ಬದಲಾವಣೆಯಾಯಿತು. ಗೋಪಾಲಕೃಷ್ಣ ಅಡಿಗರ ಚಂಡೆಮುದ್ದಳೆ ', 
ರಾಮಚಂದ್ರಶರ್ಮರ ಏಳುಸುತ್ತಿನ ಕೋಟೆ ' ಗೋಕಾಕರ ನವ್ಕಕವಿತೆಗಳ' ಮುನ್ನುಡಿಗಳಲ್ಲಿ 
ನವ್ಯ ವಿಮರ್ಶೆಯ ವಿಚಾರಗಳು ಮೊದಲಿಗೆ ಪ್ರತಿಪಾದಿತವಾದವು. 


ನವ್ಕಲೇಖಕರು ನವ್ಕಸಾಹಿತ್ಕ ಜಿಜ್ಞಾಸೆಯನ್ನು ತಮ್ಮ ಗ್ರಂಥ ಲೇಖನಗಳಲ್ಲಿ ವಿಶದ 
ಪಡಿಸಿದ್ದು ಮುಖ್ಯವಾದ ಸಂಗತಿ. ಗೋಕಾಕರ ನವೃತೆ ಹಾಗೂ ಕಾವ್ಮ ಜೀವನ ' ಅಡಿಗರ 


ಸಾಹಿತ್ಯ ವಿಮರ್ಶೆ ೨೦೭ 


` ಮಣ್ಣಿನ ವಾಸನ' ಇವುಗಳಲ್ಲಿ ಮುಖ್ಯವಾದುವು. ` ಸಾಕ್ಷಿ", ಸಂಕ್ರಮಣ ' ಮನ್ವಂತರ ' 
ಕವಿತಾ '`ಸಮೀಕ್ಷಕ' ಮೊದಲಾದ ಪತ್ರಿಕೆಗಳಲ್ಲಿ ನವ್ಯವಿಮರ್ಶೆಯ ತಾತ್ವಿಕ ಹಾಗೂ 
ಪ್ರಾಯೋಗಿಕ ವಿಮರ್ಶನ ಲೇಖನಗಳು ವಿಪುಲವಾಗಿ ಪ್ರಕಟವಾಗಿವೆ. ನವೋದಯ ಸಾಹಿತ್ಯ 
ಸಂದರ್ಭದಲ್ಲಿ ಪ್ರಬುದ್ಧ ಕರ್ನಾಟಕ, ಜಯಕರ್ನಾಟಕ ಜಯಂತಿ, ಜೀವನ ಪತ್ರಿಕೆಗಳಂತೆ, 
ಪತ್ರಿಕೆಗಳು ಕನ್ನಡ ನವ್ಮವಿಮರ್ಶೆಯ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸಿವೆ. ಈಗಲೂ 
ವಾರಪತ್ರಿಕೆಗಳ ಪುರವಣಿಗಳಲ್ಲಿ ಪುಸ್ತಕ ವಿಮರ್ಶೆಯ ಅಂಕಣ ಮುಂದುವರಿದಿದೆ. 


ಅಡಿಗರು ಸಾಕ್ಷಿಯ ಮೊದಲ ಸಂಚಿಕೆಯ ಮುನ್ನುಡಿಯಲ್ಲಿ ಸಾಹಿತ್ಯ ವಿಮರ್ಶೆಯ 
ಬಗೆಗೆ ಹೇಳಿದ ಮಾತುಗಳು ಇಂದಿಗೂ ಅರ್ಥಪೂರ್ಣವಾಗಿವೆ : "ವಿಮರ್ಶೆಯ ಮೊದಲನೆಯ 
ಕೆಲಸ ಕೃತಿಯ ಆಮೂಲಾಗ್ರವಾದ ಅಭ್ಮಾಸ. ಈ ಅಭ್ಯಾಸಕ್ಕೆ ತಕ್ಕ ಊಹಾಶಕ್ತಿ, ಭಾಷಾಜ್ಞಾನ, 
ವಿನಯ ಮತ್ತು ತಾಳ್ಮೆ ಅತ್ಯಗತ್ಯ. ಕೃತಿ ಒಂದು ಸ್ವತಂತ್ರ ವಸ್ತು. ಈವರೆಗಿನ ನಮ್ಮ ವಿಮರ್ಶೆ 
ಸ್ನೇಹಿತರ ಬಗ್ಗೆ ದಾಕ್ಷಿಣ್ಯ, ದೊಡ್ಡವರ ಬಗ್ಗೆ ಭಯ, ಮೂರನೆಯವರ ಬಗ್ಗೆ ಔದಾಸೀನ್ಮ 
ಅಥವಾ ನಿಷ್ಕಾರಣ ವಿರೋಧ ಇವುಗಳಿಂದ ಸಾಮಾನ್ಯವಾಗಿ ಮಲಿನವಾಗಿದೆ ಎಂದರೆ 
ವಿಮರ್ಶಕನ ಕಾರ್ಯ ವ್ಯಕ್ತಿನಿಷ್ಠವಾಗಿತ್ತೇ ಹೊರತು ಕೃತಿನಿಷ್ಠವಾಗಿರಲಿಲ್ಲ. ಒಟ್ಟಿನಲ್ಲಿ 
ಪ್ರಾಮಾಣಿಕವಾದ ಕೃತಿ ವಿಮರ್ಶೆಗೆ ತಕ್ಕ ವಾತಾವರಣ ನಮ್ಮಲ್ಲಿ ಸಿದ್ಧವಾಗದೆ 
ಹೋಯಿತು. ವಸ್ತುನಿಷ್ಠ ಯೋಚನೆ ವ್ಯವಹಾರಗಳಿಲ್ಲದೆ ಕೃತಿನಿಷ್ಠ ವಾಚನ ವಿಮರ್ಶನ 
ಗಳಿಲ್ಲದೆ ಬುದ್ಧಿ ಜೀವನ ವಿಕಾಸವಾಗುವದಿಲ್ಲ. ಹೃದಯ ಶುದ್ಧವಾಗುವದಿಲ್ಲ. ಬದಲಾಗಿ 
ಬುದ್ಧಿ ದಾರಿದ್ರ ಹೃದಯಕಾರ್ಪಣ್ಯ ಇವು ಹುಟ್ಟುತ್ತವೆ. '" ಹೀಗೆ ನವ್ಯ ವಿಮರ್ಶೆ ವಸ್ತು 
ನಿಷ್ಕವಾದ ಅಲೋಚನೆಯನ್ನೂ ಕೃತಿನಿಷ್ಠವಾದ ವಿಮರ್ಶೆಯನ್ನೂ ನಿರ್ಮಿಸಲು 
ಮುಂದಾಯಿತು. ನವ್ಮ ವಿಮರ್ಶನ ಪರಂಪರೆಯಲ್ಲಿ ಉತ್ಕಷ್ಟ ವಿಮರ್ಶೆಯ ಕೃತಿಗಳು 
ಬಂದಿವೆ. 'ಯು. ಆರ್‌. ಅನಂತಮೂರ್ತಿ ಅವರ ಪ್ರಜ್ಞೆ ಮತ್ತು ಪರಿಸರ ಮಾರ್ಕ್ಸವಾದ 
ಹಾಗೂ ಅಸ್ತಿತ್ವ ವಾದದ ನೆಲೆಯಲ್ಲಿ ವಿಚಾರವನ್ನು ಮಂಡಿಸುತ್ತದೆ. ಬದಲಾಗುತ್ತಿರುವ 
`ಕನ್ನಡ ಕಾವ್ಯ ಮಾರ್ಗ' `ಅಡಿಗರ ` ಭೂಮಿಗೀತ' ` ಭಾರತೀಯ ಸಂಸ್ಥೃತಿ ಮತ್ತು ಲೇಖಕ' 
ಇತ್ಕಾದಿ ಲೇಖನಗಳು ಮುಖ್ಯವಾಗಿವೆ. | 


ಅನಂತಮೂರ್ತಿಯವರ ` ಸಮಕ್ಷಮ" ಪೂರ್ವಾಪರ 'ದಲ್ಲೂ ನವ್ಯ ವಿಮರ್ಶೆಯ 
ಲೇಖನಗಳಿವೆ. ಎಂ. ಜಿ. ಕೃಷ್ಣಮೂರ್ತಿ ಅವರ ` ಆಧುನಿಕ ಭಾರತೀಯ ಸಾಹಿತ್ಯ ' ಹಾಗೂ 
`ಕೃತಿ ಸಂಸ್ಕೃತಿ ' ಕೃತಿನಿಷ್ಠ ವಿಮರ್ಶೆಯ ಆಶಯವನ್ನು ಸತ್ವಶಾಲಿ ವಿಚಾರಗಳ ಮೂಲಕ 
ಪ್ರತಿಪಾದಿಸುತ್ತವೆ. ಅಡಿಗರ ` ಭೂಮಿಗೀತ ' ಅನಂತಮೂರ್ತಿ ಅವರ ` ಸಂಸ್ಕಾರ, ' ಕುವೆಂಪು 
ಅವರ 'ಕಾನೂರಸುಬ್ಬಮ್ಮ ಹೆಗ್ಗಡತಿ" , ಮಾಸ್ತಿಯವರ ' ಸಣ್ಣಕಥೆಗಳು' , ರಾವಬಹಾದ್ದೂರರ 
' ಗ್ರಾಮಾಯಣ' ಮೊದಲಾದ ಲೇಖನಗಳಲ್ಲಿ ಎಂ. ಜಿ. ಕೆ. ಅವರ ಹೊಸ ಆಲೋಚನೆಯಿದೆ. 
ಕೀರ್ತಿನಾಥ ಕುರ್ತಕೋಟಿ ಅವರ ನವ್ಯಕಾವ್ಯ ಪ್ರಯೋಗ' ಸಾಹಿತ್ಯದಲ್ಲಿ ವೈಚಾರಿಕತೆ, 
ಅಸಂಗತ ನಾಟಕಗಳು ' ನವ್ಮ ವಿಮರ್ಶೆಗೆ ಹೊಸ ಆಯಾಮ ಒದಗಿಸಿವೆ. ವಿಮರ್ಶೆಯ 
ಎನೆಯ' ದ ಸಂಪುಟಗಳಲ್ಲೂ ಸಮ್ಮುಖ ' ದಧ ಅಂಕಣಗಳಲ್ಲೂ ಕನ್ನಡದ ಮಹತ್ವದ ಕವಿ 
ಲೇಖಕ ಕೃತಿಗಳ ಮೌಲ್ಕಮಾಪನ, ನೂತನ ವಿಮರ್ಶನ ವಿಚಾರಧಾರೆಯನ್ನು ನೀಡಿದ್ದಾರೆ. 
ಜಿ. ಎಸ್‌. ಆಮೂರ ಅವರು `ಅರ್ಥಲೋಕ', ವಿಮರ್ಶೆಯ ವ್ಯವಸಾಯ'ದ ಹಾಗೂ 


೨೦೮ ಕರ್ನಾಟಕ ಭಾರತಿ 


ಇತರ ವಿಮರ್ಶೆಯ ಲೇಖನಗಳಲ್ಲಿ ಕಡ್‌ನ ಸಾಹಿತ್ಯಕ್ಕೆ ಸಂಬಂಧಿಸಿದ ವಸ್ತುನಿಷ್ಠ 
ವಿಮರ್ಶೆಯನ್ನು ಮಾಡಿದ್ದಾರೆ. 


ಗಿರಡ್ಡಿ ಗೋವಿಂದರಾಜರ' ಸಣ್ಣ ಕಥೆಯ ಹೊಸ ಒಲವುಗಳು ,'` ನವ್ಕ ವಿಮರ್ಶೆ", 
`ಕಾದಂಬರಿ ವಸ್ತು ಮತ್ತು ತಂತ್ರ "` ಸಾತತ್ಮ ' ವಿಮರ್ಶೆಯ ಗ್ರಂಥಗಳು ನವ್ಯ ವಿಮರ್ಶೆಯ 
ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಗಳಾಗಿವೆ. ಗಿರಡ್ಡಿಯವರ ಪ್ರಮುಖ ಆಸಕ್ತಿ ಕಥನ ಸಾಹಿತ್ಯದ 
ಕಡೆಗೆ ವಿಶೇಷವಾದದ್ದಾಗಿದೆ. ಬುದ್ದಣ್ಣ ಹಿಂಗಮಿರೆ ಅವರ `ಹೊಸಕಾವ್ಮ ಹೊಸದಿಕ್ಕು 
ನವ್ಯ ಕಾವ್ಕದ ವಿಮರ್ಶೆಯಲ್ಲಿ ಮಹತ್ವಪೂರ್ಣವಾದದ್ದು. `ಹೊಸ ಜನಾಂಗದ ಕವಿತೆಗಳು' 
"ಅಕ್ಷರ ಹೊಸಕಾವ್ಯ 'ದ ಪ್ರಸ್ತಾವನೆಗಳು ನವ್ಯಕಾವ್ಯದ ವಿಮರ್ಶೆಯಾಗಿವೆ. ಶಾಂತಿನಾಥ 
ದೇಸಾಯಿಯವರ ಸಾಹಿತ್ಯ ಮತ್ತು ಭಾಷೆ'` ನವ ಸಾಹಿತ್ಯ ದರ್ಶನ 'ಗಳಲ್ಲಿ ನವ್ಕ ಸಾಹಿತ್ಯದ 
ವ್ಯಾಪಕ ವಿಮರ್ಶೆ ಇದೆ. ಜಿ. ಎಚ್‌. ನಾಯಕ ಅವರ ' ಅನಿವಾರ್ಯ ' ನಿಜದನಿ ' ಹಾಗೆಯೆ 
ಲಂಕೇಶರ ಪ್ರಸ್ತುತ' `ನಾಟಕಗಳಲ್ಲಿ ನವೃತೆ ' ಮೊಕಾಶಿ ಅವರ `ಸಾಹಿತ್ಯ ಮತ್ತು 
ಅಭಿರುಚಿ" ರಾಮಚಂದ್ರ ಶರ್ಮ ಅವರ `ಪ್ರತಿಭಾ ಸಂದರ್ಶನ' ಎಚ್‌. ಎಸ್‌. 
ರಾಘವೇಂದ್ರರಾಯರ ನಿಲುವು'' ವಿಶ್ಲೇಷಣೆ"' ಪ್ರಗತಿಶೀಲತೆ ' ಬಿದರಕುಂದಿ ಅವರ 
ವಿಮರ್ಶೆಯ ಲೇಖನಗಳು ಈ ಎಲ್ಲ ಗ್ರಂಥಗಳಲ್ಲಿ ನವ್ಯ ವಿಮರ್ಶೆಯ ಪರಂಪರೆಯನ್ನು 
ನಾವು ಕಾಣುತ್ತೇವೆ. ಟಿ. ಪಿ. ಅಶೋಕ ಅವರ ವ್ಯಾಪಕ ಅಧ್ಯಯನ ಒಳನೋಟಗಳನ್ನು ಅವರ 
`ಸಾಹಿತ್ಯ ಸಂದರ್ಭ"'ನವ್ಯ ಕಾದಂಬರಿಯ ಪ್ರೇರಣೆಗಳು '` ಪುಸ್ತಕ ಪ್ರೀತಿ ಬ ಕಾರಂತರ 
ಕಾದಂಬರಿಗಳಲ್ಲಿ ಆಧುನೀಕರಣದ ಪ್ರಕ್ರಿಯೆ ' ಮೊದಲಾದ 8 ಗ್ರಂಥಗಳಲ್ಲಿ 
ಕಾಣುತ್ತೇವೆ. ಎಲ್‌. ಎಸ್‌. ಶೇಷಗಿರಿರಾಯರ `ಸಾಹಿತ್ಯ ವಿಶ್ಲೇಷ [ ನರಹಳ್ಳಿ 
ಬಸಂಬ್ರತ್ಕಣ್ಯ ಅವರ ' ಅನುಸಂಧಾನ' ಮಾಧವ ಕುಲಕರ್ಣಿ ಅವರ ಮತ "ಜೀವಂತ 
ಧೋರಣೆಗಳು " ನವ ಸಾಹಿತ್ಯ ವಿಮರ್ಶೆಯ ಮುಂದುವರಿಕೆಗಳಾಗಿವೆ. ಎಲ್‌. ಎಸ್‌. 
ಶೇಷಗಿರಿರಾಯರ ಪಾಶ್ಚಾತ್ಯ ಸಾಹಿತ್ಯ ವಿಹಾರ ' `ಇಂಗ್ಲೀಷ ಭಾಷೆಯಲ್ಲಿ ಆಧುನಿಕ 
ಸಾಹಿತ್ಯ ವಿಮರ್ಶೆ" ಹಾಗೂ ಎಸ್‌. ಬಿ. ಮಿಣಜಗಿ ಅವರ ಟಿ. ಎಸ್‌. ಎಲಿಯಟ್‌ ಗ್ರಂಥ 
ಗಳು, ಶ್ಚಾತ್ಮ ವಿಮರ್ಶನ ತತ್ವ ಗಳ ತಾತ್ವಿಕ ಬರಾಕಾ. ವಿದಿತಪಡಿಸುತ್ತವೆ. 
ಓ. ಎಲ್‌. 7 ಮಿಯವರ 'ವಿಮರ್ಶೆಯ ಪರಿಭಾಷೆ' ಒಂದು ಅಪೂರ್ವ ಗ್ರಂಥ. 

ಪಿ. ಕೆ. ಅವರ ಸಾಹಿತ್ಯ ಮತ್ತು ಮನೋವಿಜ್ಞಾನ, ಅವೆರಡರ ಸಂಬಂಧದ ಸ್ವರೂಪವನ್ನು 
ಚರ್ಚಿಕುತ್ತ ದೆ. 


ನವ್ಮ ವಿಮರ್ಶೆಯಲ್ಲಿ ನವೋದಯ ಸಾಹಿತ್ಯದಂತೆ ಕಾವ್ಮ ವಿಮರ್ಶೆ ಹೆಚ್ಚಾಗಿ ಆದದ್ದು 
ಕಂಡುಬರುತ್ತದೆ. ಲಕ್ಷ್ಮೀನಾರಾಯಣ ಭಟ್ಟರ `ಹೊರಳು ದಾರಿಯಲ್ಲಿ ಕಾವ್ಯ ',' ಕಾವ್ಮ 
ಶೋಧನ' ದಲ್ಲಿ ಅಡಿಗರ ಕಾವ್ಯದ ವಿಸ್ತಾ ಚ ವಿಮರ್ಶೆ ಇದೆ. ನವ ಕಥೆಗಾರರಾದ ಯಶವಂತ 
ಚಿತ್ತಾಲರು ಸೃಜನಶೀಲತೆ ಮತ್ತು ನಾನು " ಗ್ರಂಥದಲ್ಲಿ ಸಾಹಿತ್ಯ ಜಿಜ್ಞಾಸೆ ಮಂಡಿಸಿದ್ದಾರೆ. 
ಇದೇ ಮಾದರಿಯಲ್ಲಿ ಭೈರಪ್ಪನವರ ಸಾಹಿತ್ಯ ಮತ್ತು ಪ್ರತೀಕ'' ನಾನೇಕೆ ಬರೆಯುತ್ತೇನೆ ' 
ಗ್ರಂಥಗಳು ಸೃಜನಶೀಲ ಲೇಖಕನ ವೈಚಾರಿಕ ನಿಲುವುಗಳನ್ನು ತಿಳಿಸುತ್ತವೆ. ಅಡಿಗರ ಸಮಗ್ರ 
ಗದ್ಯದ ವಿಮರ್ಶೆ ವೈಚಾರಿಕ ಸಂಪನ್ನತೆಯ ಪ್ರತೀಕವಾಗಿದೆ. 


ಸಾಹಿತ್ಯ ವಿಮರ್ಶೆ ೨೦೯ 


ಕನ್ನಡ ವಿಮರ್ಶೆಯಲ್ಲಿ ಆನ್ವಯಿಕ ವಿಮರ್ಶೆಯೂ ಬೆಳವಣಿಗೆ ಹೊಂದಿದೆ. ಕವಿಯ 
ಕವಿತೆಯನ್ನು ಇಟ್ಟುಕೊಂಡು ಅದರ ಪ್ರಾಯೋಗಿಕ ವಿಮರ್ಶೆ ಮಾಡುವದರ ಮೂಲಕ ಹೂಸ 
ಆಲೋಚನೆಯನ್ನು ಪ್ರಸ್ತುತಪಡಿಸಲು ಸಾಧ್ಯವಾಗಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ 
ಪ್ರಾಯೋಗಿ ವಿಮರ್ಶೆ' ಯಲ್ಲಿ ಇದಕ್ಕೆ ಸಂಬಂಧಿಸಿದ ತಾತ್ವಿಕ ವಿವೇಚನೆ ಇದೆ. ಸಿ. ಪಿ.ಕೆ 
ಅವರ ಆಲೋಚನ ', 'ಸಾಹಿತ್ಯ ಮನನ' ಕಲಾಪ ' ಮೊದಲಾದವುಗಳ ಲೇಖನಗಳು 
ಗಮನಾರ್ಹವಾದದ್ದು. ಡಿ. ಆರ್‌. ನಾಗರಾಜ ಅವರ ' ಅಮೃತ ಮತ್ತು ಗರುಡ', ಎಚ್‌. 
ಎಸ್‌. ವೆಂಕಟೇಶಮೂರ್ತಿಯವರ ನೂರು ಮರ ನೂರು ಸ್ವರ' , ಮ. ನ. ಜವರಯ್ಕನವರ 
ಪ್ರತಿಪಾದನೆ' ಶಿವರಾಮ ಕಾಡನಕುಪ್ಪೆ ಅವರ ' ಸಂವಹನ" ಎಸ್‌. ಶಿವಾನಂದ ಅವರ 
`ವಿಮರ್ಶೆಯ ಸವಾಲುಗಳು ' ನವ್ಕ ವಿಮರ್ಶೆಯ ದಾರಿಯಲ್ಲಿ ಹೊಸ ಆಲೋಚನೆಗಳನ್ನು 
ಪ್ರಸ್ತುತಪಡಿಸಿವೆ. ಸಿದ್ದಲಿಂಗ ಪಟ್ಟಣಶೆಟ್ಟಿಯವರ ಕನ್ನಡ ನಾಟಕ ರಂಗಭೂಮಿಗೆ 
ಸಂಬಂಧಿಸಿದ ಲೇಖನಗಳೂ ಗಮನಾರ್ಹವಾದದ್ದು. 


ಪ್ರತಿಮೆ, ಸಂಕೇತ, ಆಡುಮಾತುಗಳ ಬಳಕೆಯ ಆಶಯಗಳನ್ನು ಹೊತ್ತ ನವ್ಯಸಾಹಿತ್ಮ, 
ವಿಮರ್ಶೆಯಲ್ಲೂ ಅನೇಕ ವಿಶಿಷ್ಟತೆಗಳನ್ನು ಸಾಧಿಸಿದೆ. ಸಾಹಿತಿಯ ವ್ಯಕ್ತಿ ತ್ವ, ಸಾಮಾಜಿಕ, 
ಸಾಂಸ್ಕೃತಿಕ ಹಿನ್ನೆಲೆಗಿಂತ ಆತನ ವ್ಯಕ್ತಿತ್ವದ ನಿಜವಾದ ಪ್ರತಿಫಲನ ಆತನ ಕೃತಿಯ ಮೂಲಕವೇ 
ಆದುದರಿಂದ ಸಾಹಿತ್ಯಕೃತಿಗಳನ್ನು ವಸ್ತುನಿಷ್ಠವಾಗಿ, ಕೃತಿನಿಷ್ಠ ನಿಲುವುಗಳ ಮೂಲಕ 
"ಅವಲೋಕಿಸಿ ವಿಮರ್ಶಿಸುವದರ ಜೊತೆಗೆ ಕೃತಿಯ ಅಂತಸ್ಸತ್ವವನ್ನು ವಿವೇಚಿಸುವ ಧೋರಣೆ 
ಯನ್ನು ಪ್ರಕಟಿಸಿದ್ದು ಎದ್ದುಕಾಣುವ ಅಂಶ. ಬಹಳ ಮುಖ್ಯವಾದದ್ದು ವಿಮರ್ಶೆಯಲ್ಲಿ 


ಹೊಸ ಮಾತು, ಶಬ್ದಾರ್ಥಗಳ ಬಳಕೆ ಮಾಡಿರುವದಾಗಿದೆ. 


ನವ್ಯ ವಿಮರ್ಶೆ ರೊಮ್ಯಾಂಟಿಕ್‌ ಸಾಹಿತ್ಯಕ್ಕೆ ವಿಮರ್ಶೆಗೆ ಪ್ರತಿಕ್ರಿಯೆಯ ರೂಪದಲ್ಲಿ 

ಪ್ರಕಟವಾದದ್ದಲ್ಲದೆ ಪಾಶ್ಚಾತ್ಮ ವಿಚಾರ ತತ _ಪ್ರಣಾಲಿಗಳ ಪ್ರಭಾವದಿಂದ ಅದರಲ್ಲೂ 

ಮುಖ್ಯ ವಾಗಿ ಮಾರ್ಕ್ಕವಾದ, ಅಸ್ತಿತ್ವ ವಾದದ ನಿಲವುಗಳ ಮೂಲಕ ಬದ್ಧ ತೆಯನ್ನು 
' ಪೆಡೆದುಕೊಂಡಿದೆ. 


ಎಪ್ಪತ್ತರ ದಶಕದಲ್ಲಿ ಆರಂಭವಾದ ದಲಿತಸಾಹಿತ್ಯ ಚಳುವಳಿಯ ಸಂದರ್ಭದಲ್ಲಿ ಸಾಹಿತ್ಯ 
ಸಾಮಾನ್ಯ ಮನುಷ್ಯನನ್ನು ಕೇಂದ್ರವಾಗಿಟ್ಟುಕೊಳ್ಳಬೇಕೆಂಬ ಚರ್ಚೆ ಮುಖ್ಯ ಧ್ವನಿಯಾಯಿತು. ಅದೇ 
ಸಂದರ್ಭದಲ್ಲಿ ಪ್ರಗತಿ ಪಂಥದ ಸಮಾವೇಶವೂ ಜರುಗಿತು. ದಲಿತ ಸಾಹಿತ್ಯದ ಚರ್ಚೆಯ ಪರಿಣಾಮ 
ಸಾಹಿತ್ಯವಿಮರ್ಶೆಯಲ್ಲೂ ಧ್ವ ನಿತವಾಯಿತು. ದಲಿತ ಲೇಖಕರ ಕೃತಿಗಳು ವಿಮರ್ಶಕರ ಚಿಂತನೆಗೆ 
ವಸ್ತುವಾದವು. ದೇವನೂರು ಮಹಾದೇವ, ಸಿದ್ದಲಿಂಗಯ್ಯ ಮೊದಲಾದವರ ಕೃತಿಗಳ ವಿಮರ್ಶೆ 
ಇದಕ್ಕೆ ಸಾಕ್ಷಿಯಾಗಿವೆ. ರಂಜಾನ ದರ್ಗಾ ಅವರ `ಸಾಹಿತ್ಯ ಮತ್ತು ಸಮಾಜ ' ಸಾಮಾಜಿಕ 
ಆಶಯವನ್ನು ಒತ್ತಿ ಹೇಳಿದ್ದು ಇಲ್ಲಿ ಗಮನಾರ್ಹ. 


ಸಮಾಜವಾದಿ ನಿಲುವು ಆಶಯಗಳನ್ನು ಪಡೆದುಕೊಂಡ ಬಂಡಾಯ ಸಾ ಸಾಹಿತ್ಯ ತನ್ನದೆ 
ಆದ ವಿಮರ್ಶನ ನಿಲುವುಗಳನ್ನು ಹೊಂದಿದೆ. ಬಂಡಾಯ ಸಾಹಿತ್ಯ ವಿಶೇಷಾಂಕ ' ದಲ್ಲಿಯ 


೨೧೦ ಕರ್ನಾಟಕ ಭಾರತಿ 


ಚಂದ್ರಶೇಖರ ಪಾಟೀಲ, ಎಸ್‌. ಶಿವಾನಂದ, ಜಿ. ರಾಮಕೃಷ್ಣ ಮೊದಲಾದವರ 
ಲೇಖನಗಳಲ್ಲೂ ಪುರುಷೋತ್ತಮ ಬಿಳಿಮಲೆ ಅವರ ಬಂಡಾಯ ಸಾಹಿತ್ಯದ ತಾತ್ವಿಕ 
ನೆಲೆಗಳು ' ಹಾಗೂ ಬಸವರಾಜ ಸಬರದರ `ಹೊಸದಿಕ್ಕು " ಗಳಲ್ಲಿ ಬಂಡಾಯ ಸಾಹಿತ್ಯದ 
ವಿಮರ್ಶನ ವಿಚಾರ ಧಾರೆಯಿದೆ. ಬಿ. ರಾಜಶೇಖರ ಅವರು ' ರುಜುವಾತು' ದಲ್ಲಿ ಬರೆದ 
ಲೇಖನಗಳು, ಕೆ. ವಿ. ನಾರಾಯಣರ ` ಸಾಹಿತ್ಯ ಮತ್ತು ಸಾಮಾಜಿಕ ನಿಲುವುಗಳು ', ಬರಗೂರು 
ರಾಮಚಂದ್ರಪ್ಪನವರ ವಿಮರ್ಶನ ಲೇಖನಗಳು ಬಂಡಾಯ ಸಾಹಿತ್ಯ ಸಂಘಟನೆಯ ವಿವಿಧ 
ಪ್ರಕಟನೆಗಳಲ್ಲಿ ಬಂಡಾಯ ಸಾಹಿತ್ಯ ವಿಮರ್ಶೆ ಚೆಲ್ಲವರಿದಿದೆ. ಡಿ. ಆರ್‌. ನಾಗರಾಜ, 
ಮ. ನ. ಜವರಯ್ಯ, ಚನ್ನಣ್ಣ ವಾಲೀಕಾರ, ಸಿ. ವೀರಣ್ಣ, ವಿಜಯಾ ದಬ್ಬೆ, ಕಿ. ರಂ. ನಾಗರಾಜ, 
ಜಿ. ಎಸ್‌. ಅವಧಾನಿ, ಅರವಿಂದ ಮಾಲಗತ್ತಿ, ಮಲ್ಲಿಕಾ ಘಂಟಿ, ಬಿಳಿಮಲೆ, ಕೆ. ಎಸ್‌. 
` ಭಗವಾನ್‌, ಸಿದ್ಧಾಶ್ರಮ, ಬಸವರಾಜ ಸಬರದ, ಚಂಪಾ, ಬರಗೂರ ರಾಮಚಂದ್ರಪ್ಪ 
ಮೊದಲಾದವರು ಬಂಡಾಯ ವಿಮರ್ಶೆಯ ತಾತ್ವಿಕ ನೆಲೆಗಳನ್ನೂ ಕೃತಿ ವಿಮರ್ಶೆಯನ್ನು 
ಭದ್ರಗೊಳಿಸಲು ಶ್ರಮಿಸಿದ್ದಾರೆ. ಪತ್ರಿಕಾ ವಿಮರ್ಶೆಯಲ್ಲಿ ಮುರಳೀಧರ, ಉಪಾಧ್ಯ, 
ಹಿರಿಯಡ್ಕ, ಕೇಶವ ಶರ್ಮ, ಮಲ್ಲೇಪುರಂ, ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಬಿ. ವಿ. ಅರ್ತಿಕಚೆ 
ಮೊದಲಾದವರ ವಿಮರ್ಶೆಗಳು ಗಂಭೀರ ಪ್ರಯತ್ನಗಳಾಗಿವೆ. 


ಆಧುನಿಕ ಕನ್ನಡದ ಇತ್ತೀಚಿನ ವಿಮರ್ಶೆಯಲ್ಲಿ ಸ್ತ್ರೀವಾದಿ ಧೋರಣೆಯೂ ಪ್ರಮುಖ 
ಆಶಯವಾಗಿದೆ. ಪಾಶ್ನಾತ್ಮ ದೇಶಗಳಲ್ಲಿ ಸ್ತ್ರೀವಾದಿ ಚಳುವಳಿ ಹಣ್ಣಿನ ಸ್ವಾತಂತ್ರ್ಯ, ಸಮಾನತೆ, 
ಅಭಿವ್ಯಕ್ತಿಯ ಸಾಧ್ಯತೆಗಳಿಗೆ, ಹಕ್ಕುಗಳಿಗೆ ಹೋರಾಟ ನಡೆಸಿದ ಅಲೆಯ ಪರಿಣಾಮವು ಭಾರತದಲ್ಲಿ, 
ಕನ್ನಡದಲ್ಲಿ ಆದದ್ದನ್ನು ನಾವು ನೋಡುತ್ತೇವೆ. ಕನ್ನಡದ ಮಹಿಳಾ ಸಾಹಿತ್ಯ ವಿಪುಲವಾಗಿದ್ದರೂ 
ಅದನ್ನು ಸಾಹಿತ್ಯ ವಿಮರ್ಶಕರು ಸರಿಯಾದ ಚಿಂತನೆಗೆ ವಿಮರ್ಶೆಗೆ ಒಳಪಡಿಸದ್ದರಿಂದ ಸ್ತ್ರೀ 
ಸಾಹಿತ್ಯವನ್ನು ಸ್ತ್ರೀವಾದಿ ನೆಲೆಯಲ್ಲಿ ವಿಮರ್ಶಿಸುವ ಧೋರಣೆ ಹುಟ್ಟಿಕೊಂಡಿದೆ. ತೇಜಸ್ವಿನಿ ಹಾಗೂ 
ಸೀಮಂತಿನಿ ನಿರಂಜನ ಸಂಪಾದಿಸಿದ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ' ಈ ದಿಶೆಯಲ್ಲಿ ತಾತ್ವಿಕ 
ವಿಚಾರವನ್ನು ಮಂಡಿಸುತ್ತದೆ. ವಿಜಯಾ ದಬ್ಬೆ ತಮ್ಮ ಲೇಖನಗಳಲ್ಲಿ ಮಹಿಳಾ ಸಾಹಿತ್ಯವನ್ನು 
ಗಂಭೀರ ವಿಮರ್ಶಗೆ ಒಳಪಡಿಸುವ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ದಲಿತ ಬಂಡಾಯ ಸಾಹಿತ್ಯ 
ಚಳುವಳಿ ಸ್ತ್ರೀಯ ಅಂತಃಪ್ರಜ್ಞೆಯನ್ನು ಜಾಗೃತಗೊಳಿಸಿ ಸಮಾನತೆ, ಅಭಿವ್ಯಕ್ತಿಸ್ವಾತಂತ್ರ್ಯದತ್ತ 
ಹೋರಾಟ ನಡೆಸಲು ಪ್ರೇರಣೆ ನೀಡಿರುವ ಅಂಶದ ಹಿನ್ನೆಲೆಯಲ್ಲಿ ಸ್ತ್ರೀವಾದಿ ಸಾಹಿತ್ಯ ಹಾಗೂ 
ಅದರ ವಿಮರ್ಶೆ ಬೆಳೆಯಬೇಕಾಗಿದೆ. ಕಥೆ ಕಾವ್ಮ ಕಾದಂಬರಿ ರಚನೆಯಲ್ಲಿ ತೊಡಗಿರುವ ಲೇಖಕಿಯರು 
ಈಗ ಸಂಶೋಧನೆ ಹಾಗೂ ವಿಮರ್ಶೆಯ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿದ್ದಾರೆ. 


ಕನ್ನಡ ವಿಮರ್ಶೆಯ ಬೆಳವಣಿಗೆಯಲ್ಲಿ ವಿಶ್ವವಿದ್ಯಾಲಯ, ಅಕಾಡಮಿಗಳ ಪಾತ್ರವೂ 
ವಿಶೇಷವಾದದ್ದು. ಬೆಂಗಳೂರು ವಿಶ್ವವಿದ್ಯಾಲಯದ ವಿಚಾರ ಸಂಕಿರಣ ಗ್ರಂಥಗಳು, ಸಾಹಿತ್ಯ 
ವಾರ್ಷಿಕ ಸಂಪುಟಗಳು, ಮೈಸೂರು ವಿಶ್ವವಿದ್ಯಾಲಯದ ಪ್ರಕಟನೆಗಳು ಕರ್ನಾಟಕ 
ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಪ್ರಕಟನೆಗಳು, ಗುಲ್ಬುರ್ಗಾ, ಮಂಗಳೂರು, ಕನ್ನಡ 
ವಿಶ್ವವಿದ್ಯಾಲಯಗಳ ಹೊತ್ತಿಗೆಗಳು, ಹಾಗೆಯೆ ವಿವಿಧ ವಿಶ್ವವಿದ್ಯಾಲಯಗಳ ಪಿ. ಎಚ್‌ಡಿ. 
ಮಹಾಪ್ರಬಂಧಗಳು, ಸಾಹಿತ್ಮ ಅಕಾಡಮಿ, ಪರಿಷತ್ತು ನಡೆಸಿದ ವಿಚಾರ ಸಂಕಿರಣ ಪ್ರಬಂಧಗಳು 


ಸಾಹಿತ್ಮ ವಿಮರ್ಶೆ ೨೧೧ 


ಕನ್ನಡ ವಿಮರ್ಶೆಯ ಪುರೋಭಿವೃದ್ಧಿಗೆ ಸಹಾಯಕವಾಗಿವೆ. ಇವುಗಳಲ್ಲಿ ಸಾಹಿತ್ಯದ ಪುನರ್‌ 
ಮೌಲ್ಯೀಕರಣ ಹಾಗೆಯೆ ಸಾಹಿತ್ಯ ವಿಮರ್ಶೆಯ ಸಾಂಸ್ಕೃತಿಕ ಜವಾಬ್ದಾರಿ, ವಿಮರ್ಶೆಯ ಶೈಕ್ಸಣಿಕ 
ಶಿಸ್ತು, ಸಾಹಿತ್ಯ ಪರಂಪರೆ ಹಾಗೂ ಸಾಹಿತಿಗಳ ಸಾಧನೆಯತ್ತ ಸಮಗ್ರ ದೃಷ್ಟಿ-ಹರಿಸಿರುವದು, ವಸ್ತುನಿಷ್ಠ 
ಆಲೋಚನೆಯನ್ನು ಬೆಳೆಸಿರುವದು ಇವೇ ಮುಂತಾದ ಅಂಶಗಳು ಎದ್ದುಕಾಣುತ್ತವೆ. 


ಕನ್ನಡ ಸಾಹಿತ್ಯ ವಿಮರ್ಶೆಯ ಪರಂಪರೆ ವಿಶಾಲವಾದದ್ದು. ನವೋದಯ 
ಪರಂಪರೆಯಲ್ಲಿ ಸಾಹಿತ್ಯ ಮೀಮಾಂಸೆಯ ಕೊಡುಗೆ ವಿಶಿಷ್ಟ ಪ್ರಯತ್ನವಾಗಿ ಕಂಡುಬಂದರೆ 
ಕೃತಿನಿಷ್ಠ ವಿಮರ್ಶೆ ನವ, ವಿಮರ್ಶೆಯ ಕೊಡುಗೆಯಾಗಿದೆ. ವಸ್ತುನಿಷ್ಠತೆ ಹಾಗೂ ಸಾಂಸ್ಕೃತಿಕ 
ಆಶಯಗಳನ್ನು ತನ್ನದಾಗಿಸಿಕೊಂಡು ಕನ್ನಡ ವಿಮರ್ಶೆ ಬೆಳೆಯುತ್ತಿರುವದು ಅದಕ್ಕಿರುವ 
ಆಶಾದಾಯಕ ಭವಿಷ್ಯದ ಸಂಕೇತವಾಗಿದೆ. ವಿಮರ್ಶೆಯ ವೃವಸಾಯಕ್ಕಾಗಿ ತಮ್ಮ ಪ್ರತಿಭೆ 
ಪಾಂಡಿತ್ಕಗಳನ್ನು ನಿರಂತರ ಕ್ರಿಯಾಶೀಲವಾಗಿಸಿದ ಕುರ್ತಕೋಟಿ, ಜಿ. ಎಸ್‌. ಆಮೂರ, 
ಟಿ. ಪಿ. ಅಶೋಕ, ಎಚ್‌. ಎಸ್‌. ರಾಘವೇಂದ್ರ, ಡಿ. ಆರ್‌. ನಾಗರಾಜ, ಕಿ. ರಂ. ನಾಗರಾಜ, 
ಸಿ.ಪಿ. ಕೆ, ಗಿರಡ್ಡಿ, ಹಾಗೆಯೇ ಹಳೆ ಹೊಸ ಪೀಳಿಗೆಯ ಅನೇಕ ವಿಮರ್ಶಕರ ವಿಚಾರಧಾರೆ 
ಸಾಹಿತ್ಯದ ಉತ್ಕರ್ಷಕ್ಕೆ ಕಾರಣವಾಗಿದೆ. ಸಾಹಿತ್ಯವನ್ನು ಸತ್ವಶಾಲಿಯಾಗಿಸುವದರ ಜೊತೆಗೆ 
ಸಾಮಾಜಿಕನ ಬುದ್ದಿ ಭಾವಗಳನ್ನು ಅರಳಿಸಿ, ಸಾಹಿತ್ಮಿಕ ಸಂಸ್ಕೃತಿ ನಿರ್ಮಾಣ ಮಾಡುವಲ್ಲಿ 
ಕನ್ನಡ ವಿಮರ್ಶೆ ಮಹತ್ವದ ಕಾರ್ಯ ಮಾಡಿದೆ. | 


ಸಂಶೋಧನ ಸಾಹಿತ್ಯ 


-ಬಿ. ಆರ್‌. ಹಿರೇಮಠ 


ಪಾಶ್ಚಿಮಾತ್ಮರ ಆಗಮನದಿಂದ ಭಾರತದಲ್ಲಿಯ ಹಳೆಯ ಜ್ಞಾನಶಾಖೆಗಳು ಹೊಸ ಆವಿಷ್ಕಾರ 
ಪಡೆದವು. ಜೊತೆಗೆ ಹೊಸಜ್ಞಾನಶಾಖೆಗಳು ಹುಟ್ಟಿಕೊಂಡವು. ಭಾರತದಲ್ಲಿ ಹೊಸಜ್ಞಾನಶಾಖೆಗಳು 
ಅಸ್ತಿತ್ವಕ್ಕೆ ಬರಲು ಪಾಶ್ಚಿಮಾತ್ಮರ ಆಗಮನ ಕಾರಣವಾಯಿತೆಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. 
ಹೀಗೆ ಹದಿನೆಂಟನೆಯ ಶತಮಾನದಲ್ಲಿ ಭಾರತದಲ್ಲಿ ಅಸ್ತಿತ್ವವನ್ನು ಹೊಂದಿದ ಹೊಸಜ್ಞಾನ 
ಶಾಖೆಗಳಲ್ಲಿ ' ಸಂಶೋಧನೆ' ಅತ್ಯಂತ ಪ್ರಮುಖ ಜ್ಞಾನಶಾಖೆಯಾಗಿದೆ. 


ಭಾರತದಲ್ಲಿ ಹಾಗೂ ಕರ್ನಾಟಕದಲ್ಲಿ ಈ ಹೊಸ ಜ್ವಾನಶಾಖೆಯನ್ನು ಆರಂಭಿಸಿದ 
ಅಗ್ರಶ್ರೇಯಸ್ಸು ವಿದೇಶಿ ವಿದ್ವಾಂಸರಿಗೆ ಸಲ್ಲುತ್ತದೆ. ವಿದೇಶಿ ವಿದ್ವಾಂಸರೇ ಕನ್ನಡ ಸಂಶೋಧನೆಯ 
ಆದ್ಕ ಪ್ರವರ್ತಕರು. ಹೀಗೆ ಕರ್ನಾಟಕದಲ್ಲಿ ಕನ್ನಡ ಸಂಶೋಧನೆ ವಿದೇಶಿ ವಿದ್ವಾಂಸರಿಂದಲೇ 
ಅನಾವರಣಗೊಂಡಿರುವುದು ಚರಿತ್ರೆಯಿಂದ ತಿಳಿದುಬರುತ್ತದೆ. 


೧೭೮೩ರಲ್ಲಿ ಕರ್ನಲ್‌ ಮೆಕೆಂಯು ಶಾಸನಗಳ ಕ್ಷೇತ್ರಕಾರ್ಯ, ಸಂಗ್ರಹ ಮಾಡುವುದರ 
ಮೂಲಕ ಸಂಶೋಧನ ಕ್ರಿಯೆಯನ್ನು ಚಾಲನೆಗೊಳಿಸಿದ. ಇದರಂತೆ ಸರ್‌ ವಿಲಿಯಂ 
ಜೋನ್ಸ್‌ ೧೭೮೪ರಲ್ಲಿ ಕಲಕತ್ತೆಯಲ್ಲಿ ' ಏಸಿಯಾಟಿಕ್‌ ಸೊಸೈಟಿ ಆಫ್‌ ಬೆಂಗಾಲ್‌" 
ಹೆಸರಿನ ಸಂಸ್ಥೆಯನ್ನೂ ೧೭೮೯ರಲ್ಲಿ 'ಏಸಿಯಾಟಿಕ್‌ ರೀಸರ್ಚಸ್‌ ' ಪತ್ರಿಕೆಯನ್ನೂ 
ಪ್ರಾರಂಭಿಸುವುದರ ಮೂಲಕ ಭಾರತಶಾಸ್ತ್ರ (!೧6೮0100%)ದ ಅಧ್ಯಯನ, ಸಂಶೋಧನೆ 
ಗಳಿಗೆ ಪ್ರಮುಖ ಅವಕಾಶವನ್ನು ಕರ್ನಾಟಕಶಾಸ್ತ್ರ(Karnatakology)ದ ಸಂಶೋಧನೆಗೆ 
ಪಾಕ್ಸಿಕ (೧೩1೩) ಪ್ರವೇಶವನ್ನು ಕಲ್ಪಿಸಿಕೊಟ್ಟ. ' ಹೀಗೆ `ಸಂಶೋಧನೆ ' ಭಾರತ 
ಮತ್ತು ಕರ್ನಾಟಕ ಗಳಲ್ಲಿ ಕುಡಿಬಿಟ್ಟು ಹಬ್ಬಲು ಕರ್ನಲ್‌ ಮೆಕೆಂಯು, ಸರ್‌ ವಿಲಿಯಂ ಜೋನ್ಸ್‌ 
ಕಾರಣೀಭೂತರೆನಿಸಿದರು. ' ಏಸಿಯಾಟಿಕ್‌ ರೀಸರ್ಚಸ್‌ ' ಪತ್ರಿಕೆಯ ಮೂರನೆಯ ಸಂಪುಟ 
(೧೭೯೩) ದಲ್ಲಿ ಪ್ರಕಟವಾದ ವಿಜಯನಗರ ಅರಸರ ಶಾಸನವೇ ಕನ್ನಡ ಸಂಶೋಧನೆಯ 
ಪ್ರಪ್ರಥಮ ಪ್ರಕಟನೆಯಾಗಿದೆ. ಹೀಗೆ ಕನ್ನಡ ಸಂಶೋಧನೆ ಏಕಕಾಲಕ್ಕೆ ಕ್ಷೇತ್ರಕಾರ್ಯ, 
ಸಂಗ್ರಹ ಹಾಗೂ ಪ್ರಕಟನೆಗಳ ರೂಪದಲ್ಲಿ ಆರಂಭಗೊಂಡುದು ವೃಕ್ತವಾಗುತ್ತದೆ. ಇದಲ್ಲದೆ 


ಕನ್ನಡ ಸಂಶೋಧನೆ ಶಾಸನಗಳಿಂದಲೇ ಪ್ರಾರಂಭವಾದುದು ಒಂದು ವೈಶಿಷ್ಟ್ಯವೆಂದೇ 
ಹೇಳಬೇಕು. 


ಸಂಶೋಧನ ಸಾಹಿತ್ಯ ೨೧%. 


x ಕನ್ನಡ ಸಾಹಿತ್ಯ ಪ್ರಕಾರಗಳಾದ ಕಾವ್ಯ, ಕಾದಂಬರಿ, ಸಣ್ಣಕತೆ, ನಾಟಕ, ವಿಮರ್ಶೆಗಳಂತೆ 

ಸಂಶೋಧನೆ "ಯೂ ಒಂದು ಸ್ವತಂತ್ರ ಅಧ್ಯಯನ ಕ್ಷೇತ್ರವಾಗಿ, ಶೈಕ್ಸಣಿಕಶಿಸ್ತು ಆಗಿ ಇಂದು 
ಪರಿಣಮಿಸಿದೆ. ಇದು ತುಂಬ ನೀರಸವಾದ, ಸಾರ್ವಜನಿಕ ಆಕರ್ಷಣೆಯಿಂದ ವಿದೂರವಾದ ಕ್ಷೇತ್ರ. 
ನಾಡಿನ ಪ್ರಮುಖ ಸಾಹಿತ್ಯಿಕ ಸಂಸ್ಥೆಗಳ ಉಪೇಕ್ಷೆಗೆ ಗುರಿಯಾದ, ಆ ಸಂಸ್ಥೆಗಳ ಸೌಲಭ್ಯ, 
ಪ್ರೋತ್ಸಾಹಗಳಿಂದ ವಂಚಿತವಾದ ಜ್ಞಾನಶಾಖೆಯಿದಾಗಿದೆ. ಇಂಥ ನೀರಸವಾದ ಕ್ಷೇತ್ರದಲ್ಲಿ ಕಾರ್ಕ 
ಮಾಡಿದವರ, ಮಾಡುವವರ ಸಂಖ್ಯೆಯೂ ತೀರ ವಿರಳ. 


ಕನ್ನಡ ಸಂಶೋಧನೆ ಕ್ಷೇತ್ರಕಾರ್ಯ, ಸ್ವತಂತ್ರ ಲೇಖನ, ಗ್ರಂಥ, ಟಿಪ್ಪಣಿ, (ಸಂಪಾದಿತ 
ಕೃತಿಗಳ) ಪ್ರಸ್ತಾವನೆ, ಸಂಗ್ರಹ - ಸಂಕಲನ, ವಿಶ್ಲೇಷಣೆ, ವಿವೇಚನೆಗಳ ರೂಪದಲ್ಲಿ 
ಹೊರ ಬಂದಿದೆ. ಇದು ಶಾಸನ, ಹಸ್ತಪ್ರತಿ, ಪ್ರಾಚೀನ ಕೃತಿಗಳ ಪರಿಷ್ಕರಣ, ಜಾನಪದ, 
ಭಾಷೆ, ಛಂದಸ್ಸು, ವ್ಯಾಕರಣ, ಸಂಸ್ಥೃತಿ, ಚರಿತ್ರೆ ಮೊದಲಾದ ಕ್ಷೇತ್ರ ಗಳಿಗೆ ಸಂಬಂಧಿಸಿ . 
ದುದಾಗಿರುತ್ತದೆ. ವಿದೇಶಿಯರಿಂದ ಆತ ಜೊಂಡು ಇಂದಿನವರೆಗೆ ನಿರಂತರವಾಗಿ ಮುನ್ನಡೆ 
ಯುತ್ತ ಬಂದ ಕನ್ನಡ ಸಂಶೋಧನೆಯಲ್ಲಿ ಪ್ರಮುಖವಾಗಿ ೧. ಆಕರಶೋದಧ ೨. ಆಕರಗಳ 
ರೂಪನಿಷ್ಠಶೋಧ ೩. ಆಕರಗಳ ಗುಣನಿಷ್ಠಶೋಧ ಎಂಬ ಮೂರು ಘಟ್ಟಗಳನ್ನು 
ಮಾಡಿಕೊಳ್ಳಬಹುದಾಗಿದೆ.* ಈ ಮೂಲಕ ಕನ್ನಡ ಸಂಶೋಧನ ಸಾಹಿತ್ಯ ಬೆಳೆದುಬಂದ | 
ಬಗೆಯನ್ನು ಅರಿತು ಕೊಳ್ಳ ಬಹುದಾಗಿದೆ. ಈ ಘಟ್ಟಗಳ ಮೂಲಕ ಅಲ್ಲಿ ಕಂಡುಬರುವ 
ಸಂಶೋದನೆಯ ಒಲವು (716೧65), ನ್ಯೂನತೆ (Deficiency), ಮೌಲಿಕತ 

(Value)ಗಳನ್ನು ಗುರುತಿಸಬಹುದಾಗಿದೆ. 


ಪ್ರಾಚೀನ ಕರ್ನಾಟಕದ ಭವ್ಮ ಪರಂಪರೆ ಹಾಗೂ ಸಾಂಸ್ಕೃತಿಕ ಚಾರಿತ್ರಿಕ ಸ್ವ ರೂಪಗಳು 
ಬಹಳ ಜಲದ ಅಜ್ಞಾತವಾಗಿಯೇ ಉಳಿದಿದ್ದವು. ಇಷ್ಟೇ ಅಲ್ಲ, ಮುಂದೆ ಇವುಗಳನ್ನು 
ತಪ್ಪಾಗಿ ಅರ್ಥೈಸುವ, ವಿವರಿಸುವ -ವಿವೇಚಿಸುವ ಕಾರ್ಯವೂ ನಡೆಯಿತು. ಇದರಿಂದ ಕರ್ನಾಟಕ, 
ಕರ್ನಾಟಕತ್ವಗಳ ಬಗೆಗೆ ತಪ್ಪು ಕಲ್ಪನೆ ಮೂಡುವಂತಾಯಿತು. ಇದನ್ನು ಹೋಗಲಾಡಿಸಲು 
ಪ್ರಾಚೀನ ಕರ್ನಾಟಕದ ಕ್ರಮಬದ್ದ ವಿಕಾಸವನ್ನು ಸರಿಯಾಗಿ ಜೋಡಿಸುವುದು, ಅರ್ಥ 
` ಮಾಡಿಕೊಳ್ಳುವುದು, ವಿವರಿಸುವುದು, ವಿಶ್ಲೇಷಿಸುವುದು ಅಂದಿನ ವಿದ್ವಾಂಸರಿಗೆ ಅನಿವಾರ್ಯ 
ವಾಗಿ ಪರಿಣಮಿಸಿತು. ಹೀಗೆ ಪ್ರಾಚೀನ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ, ಚಾರಿತ್ರಿಕ 
“ಮಹತ್ವಗಳ ವ್ಯವಸ್ಥಿತವಾದ ಅಧ್ಯಯನ, ವಿವೇಚನೆಗಳು ನಡೆಯದಿರುವುದನ್ನು ಅನುಲಕ್ಷಿಸಿ, 
ವಿದ್ವಾಂಸರು ಕರ್ನಾಟಕಕ್ಕೆ ಸಂಬಂಧಿಸಿದ ಆಕರಗಳ ಶೋಧಕಾರ್ಯ ಕೈಕೊಂಡರು. 


ಕರ್ನಾಟಕಕ್ಕೆ ಸಂಬಂಧಿಸಿದ ಆಕರಗಳು ಅಪಾರವಾಗಿದ್ದು, ವೈವಿಧ್ಯಪೂರ್ಣವೆನಿಸಿವೆ. ವಿದೇಶಿ 
ಹಾಗೂ ದೇಶೀಯ ವಿದ್ವಾಂಸರು ಈ ಆಕರಗಳ ಶೋಧಕಾರಕ್ಕೆ ತಮ್ಮನ್ನು ತೊಡಗಿಸಿ ಕೊಂಡುದು., 
ಕನ್ನಡ ಸಂಶೋಧನೆಯ ಇತಿಹಾಸದಲ್ಲಿ ಅಪೂರ್ವ ಮತ್ತು ಪುಣ್ಮ ಪ್ರಸಂಗ ವೆನಿಸಿದೆ. ಶಾಸನ, 
ಹಸ್ತಪ್ರತಿ, ಜಾನಪದ, ವಿಗ್ರಹ, ನಾಣ್ಯ, ಕೈಫಿಯತ್ತು, ದಾಖಲೆ ಹಾಗೂ ವಿವಿಧ ವಸ್ತಾಗಳನ್ನು 
ವೈಯಕ್ತಿಕವಾಗಿ, ಸಾಂಘಿಕವಾಗಿ ಸಂಗ್ರ ಹಾರಿತು. ಈ ಕಾರ್ಯ ಆರಂಭದಲ್ಲಿ ನಿಧಾನಗತಿ 
ಯಲ್ಲಿದ್ದರೂ ಕ್ರಮೇಣ ವೇಗವಾಗಿ ಸಾತಯಿತು. 


* ಡಾ. ಎಂ. ಎಂ. ಕಲಬುರ್ಗಿ : ಕನ್ನಡ ಸಂಶೋಧನ ಶಾಸ್ತ್ರ, ಪುಟ ೧೦೨. 


$೧೪ ಕರ್ನಾಟಕ ಭಾರತಿ 


ಸಂಶೋಧನೆಯ ಮೂಲದ್ರವ್ಕ, ಆಕರಗಳು. ಈ ಆಕರಗಳನ್ನು ಅವಲಂಬಿಸಿ 
ಸಂಶೋಧನೆ ಆರಂಭಗೊಳ್ಳುತ್ತದೆ. ಆಕರಗಳಿಲ್ಲದಿದ್ದರೆ ಸಂಶೋಧನಕಾರ್ಯ ನಡೆಯುವುದಿಲ್ಲ. 
ಆದುದರಿಂದ ಸಂಶೋಧನೆಯಲ್ಲಿ ಆಕರಗಳಿಗೆ ಅಗ್ರಸ್ಥಾನವಿದೆ. ಇಂಥ ಆಕರಗಳ ಬಲದಿಂದ 
ಸಂಶೋಧಕ ` ವಸ್ತುನಿಷ್ಠ ಸತ್ಯ ' ವನ್ನು ಪ್ರಕಟಿಸುತ್ತಾನೆ. ವಸ್ತುನಿಷ್ಠ ಸತ್ಯ " ದ ಪ್ರಕಟನೆಯೇ 
ಸಂಶೋಧನೆಯ ಪ್ರಮುಖ ಉದ್ದೇಶ. ಈ ಉದ್ದೇಶ ಸಾಧನೆಗಾಗಿ ಸಂಶೋಧನೆ ಆಕರ' 
ಗಳನ್ನು ಬಯಸುತ್ತದೆ. ಹೀಗಾಗಿ ವಿದೇಶಿ ಮತ್ತು ದೇಶೀಯ ವಿದ್ವಾಂಸರು ಆರಂಭದಲ್ಲಿ 
ಆಕರಗಳ ಶೋಧಕಾರ್ಕಕ್ಕೆ ಕೈಹಾಕಿದರು. ಕನ್ನಡ ಸಂಶೋಧನ ಸಾಹಿತ್ಯ ಆರಂಭದಲ್ಲಿ ' ಆಕರಗಳ 
ಶೋಧ ' ರೂಪದಲ್ಲಿ ಕಾಣಿಸಿಕೊಂಡಿತು. 


ಈ ಆಕರಗಳ ಶೋಧ ಕಾರ್ಕ ಮಾಡಿದವರಲ್ಲಿ ಕರ್ನಲ್‌ ಮೆಕೆಂಯು, ವಾಲ್ಟರ್‌ 
ಇಲಿಯಟ್‌, ಬಿ. ಎಲ್‌. ರೈಸ್‌, ಜೆ. ಎಫ್‌. ಫ್ಲೀಟ್‌, ಹರ್ಮನ್‌ ಮೊಗ್ಲಿಂಗ್‌, ಎಫ್‌. 
ಕಿಟೆಲ್‌ ಮೊದಲಾದವರು ಪ್ರಮುಖರಾಗಿದ್ದಾರೆ. ಈ ವಿದೇಶಿ ವಿದ್ವಾಂಸರು ಕರ್ನಾಟಕಕ್ಕೆ 
ಸಂಬಂಧಿಸಿದ ವೈವಿಧ್ಯಮಯವಾದ ಆಕರ ಸಾಮಗ್ರಿಯನ್ನು ರಾಶಿರಾಶಿಯಾಗಿ ಸಂಗ್ರಹಿಸಿ, 
ಆಕರಗಳ ಶೋಧ ಕಾರ್ಕಕ್ಕೆ ಶ್ರೀಕಾರ ಹಾಕಿದರು. ವಿದೇಶಿ ವಿದ್ವಾಂಸರ ಈ ಆಕರ ಶೋಧ 
ಕಾರ್ಯಕ್ಕೆ ಪುಲಿಗಡ್ಡ ಮಲ್ಲಯ್ಯ, ವೆಂಕಟರಾವ್‌, ನಾರಾಯಣ ರಾವ್‌, ವಿಠ್ಠಲರಾವ್‌, 
ಬಾಬುರಾವ್‌, ಆನಂದರಾವ್‌, ವೆಂಕಟಲಕ್ಷ್ಮಯ್ಯ, ವೆಂಕಟರಾಮಸ್ವಾಮಿ, ಕವೆಲ್ಲಿ ವೆಂಕಟ 
ಬೋರಯ್ಯ, ಬಾಲಗಂಗಾಧರ ಶಾಸ್ತ್ರಿ, ಹುಬ್ಬಳ್ಳಿಯ ಶಿವಲಿಂಗಯ್ಯ ವಸ್ತ್ರದ ಮೊದಲಾದ 
ದೇಶೀಯ ವಿದ್ವಾಂಸರು ಅಮೂಲ್ಯವಾದ ನೆರವು ನೀಡಿದರು. ಅಕರಗಳ ಶೋಧ ಕಾರ್ಯದಲ್ಲಿ 
ಈ ವಿದೇಶಿ ಹಾಗೂ ದೇಶೀಯ ವಿದ್ವಾಂಸರು ಪಟ್ಟ ಪರಿಶ್ರಮ, ಮಾಡಿದ ಪ್ರಯತ್ನ, ತೋರಿದ 
ಆಸಕ್ತಿ, ವಹಿಸಿದ ಕಾಳಜಿ, ದುಡಿದ ರೀತಿಗಳು ಬೆರಗುಗೊಳಿಸುವಂಥವುಗಳಾಗಿವೆ. ಈ ಉಭಯ 
ವಿದ್ವಾಂಸರ ಆಕರ ಶೋಧ ಕಾರ್ಕ ಅನನ್ಮ, ಅನುಪಮ, ಅಪಾರ ಹಾಗೂ ವೈವಿಧ್ಯಮಯ 
ವಾದುದಾಗಿರುತ್ತದೆ. ಈ ವಿದ್ವಾಂಸರ ಆಕರಶೋದಕಾರ್ಯ ಉತ್ತಮ ಮಾದರಿಯದೆನಿಸಿದ್ದು, 
ಇಂದಿಗೂ ಅನುಕರಣೀಯ ಯೋಗ್ಯವಾಗಿದೆ. 


ಕರ್ನಾಟಕಕ್ಕೆ ಸಂಬಂಧಪಟ್ಟ ಆಕರಗಳ ಸಂಗ್ರಹಕಾರ್ಕ ಆರಂಭಿಸಿದ ಪ್ರಪ್ರಥಮ ವ್ಯಕ್ತಿ 
ಕರ್ನಲ್‌ ಮೆಕೆಂಯು. ಭಾರತದ ವಿವಿಧ ಪ್ರಾಂತಗಳಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು 
ವಹಿಸಿಕೊಂಡು ಬ್ರಿಟಿಷ್‌ರ ಅಧಿಕಾರಿಯಾಗಿ ಕೆಲಸ ಮಾಡಿದ ಈತ ಹದಿನಾಲ್ಕು ಭಾಷೆ, 
ಹದಿನೇಳು ಲಿಪಿಗಳಲ್ಲಿರುವ ಹಸ್ತಪ್ರತಿ (೧೫೬೮), ಕೈಫಿಯತ್ತು (೨೦೭೦), ಶಾಸನ (೮೦೭೦), 
ಅರ್ವಾಚೀನ ಗ್ರಂಥ, ನಾಣ್ಯ, ವಿಗ್ರಹ, ಭೂಪಟ, ದಾಖಲೆಗಳನ್ನು ಸಂಗ್ರಹಿಸಿದ. ಹೀಗೆ ಈತನ 
ಆಕರಗಳ ಸಂಗ್ರಹಸಂಪತ್ತು ವಿಪುಲವಾಗಿದ್ದು, ಬಹುವಿಧವೆನಿಸಿದ್ದಿತು. ಈ ಆಕರಗಳ 
ಬಹುಭಾಗ ಮೂರುಸಲ ಇಂಗ್ಲಂಡಿಗೆ ಹೋದರೂ ಅಳಿದುಳಿದ ಸಂಗ್ರಹವೇ ಸಾಕಷ್ಟಿದ್ದಿತು. 
ಅಳಿದುಳಿದ ಸಂಗ್ರಹವನ್ನು ಮದ್ರಾಸ ಗವರ್ನಮೆಂಟ್‌ ಓರಿಯಂಟಲ್‌ ಮ್ಯಾನುಸ್ಕಿಫ್ಸ್‌ 
ಲೈಬ್ರರಿಗೆ ವರ್ಗಾಯಿಸಲಾಯಿತು. ಇವುಗಳಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದ ಆಕರ ಸಾಮಗ್ರಿ 
ಅಧಿಕ ಪ್ರಮಾಣದ್ದೂ, ಅಮೂಲ್ಯವೂ ಆದುದಾಗಿದ್ದಿತು. ಹೀಗೆ ಕರ್ನಲ್‌ ಮೆಕೆಂಯು 
ಕ್ಷೇತ್ರಕಾರ್ಯದ ಮೂಲಕ ಆಕರ ಸಾಮಗ್ರಿ ಸಂಗ್ರಹದಂಥ ಪುಣ್ಮಕಾರ್ಮವನ್ನು ಪೂರೈಸಿದ ಪುಣ್ಯ 
ಚೇತನವೆನಿಸಿದ್ದಾನೆ. 


ಸಂಶೋಧನ ಸಾಹಿತ್ಯ ೨೧೫ 


ಸರ್‌ ವಾಲ್ಬರ್‌ ಇಲಿಯಟ್‌ ಮುಂಬಯಿ ಕರ್ನಾಟಕ ಪ್ರದೇಶ, ನಿಜಾಂ ಕರ್ನಾಟಕದ 
ಪಶ್ಚಿಮ ಪ್ರದೇಶ, ಹಳೆಯ ಮೈಸೂರು ಪ್ರಾಂತದ ಉತ್ತರ ಭಾಗಗಳಲ್ಲಿ ಸಂಚರಿಸಿ, ೧೩೦೦ 
ಶಾಸನಗಳನ್ನು ಸಂಗ್ರಹಿಸಿದ. ಇವುಗಳಲ್ಲಿ ೫೯೫ ಶಾಸನಗಳನ್ನು ಆರಿಸಿಕೊಂಡು '`Karnatak 
Desh Inscription" ಹೆಸರಿನ ಕೈ ಬರೆಹದ ಪ್ರತಿಗಳನ್ನು ತಯಾರಿಸಿದ. ತನ್ನ 
ಅಧಿಕಾರಾವಧಿಯಲ್ಲಿ ಮಾಡಿದ ಶಾಸನಗಳ ಸಮಗ್ರ ಅಧ್ಯಯನವನ್ನು ಈತ `ಜರ್ನಲ್‌ ಆಫ್‌ 
ರಾಯಲ್‌ ಏಸಿಯಾಟಿಕ್‌ ಸೊಸೈಟಿ ' ಪತ್ರಿಕೆಯ ನಾಲ್ಕನೆಯ ಸಂಪುಟದಲ್ಲಿ ""ಗndu |- 
scriptions " ಹೆಸರಿನ ಲೇಖನದ ಮೂಲಕ ಪ್ರಕಟಿಸಿದ. 


ಮೈಸೂರು ಪುರಾತತ್ವ ಇಲಾಖೆಯ ಡೈರೆಕ್ಟರ ಆಗಿದ್ದ ಬಿ. ಎಲ್‌. ರೈಸ್‌ ಹತ್ತು 
ವರ್ಷಗಳ ನಿರಂತರ ಪರಿಶ್ರಮ, ಪ್ರಯತ್ನಗಳಿಂದ ಮೈಸೂರು ಗೆಜೆಟಿಯರ್‌.' ಪ್ರಕಟಿಸಿದ. 
ಇದಲ್ಲದೆ ಹಳೆಯ ಮೈಸೂರು ಪ್ರದೇಶದ ಒಂಬತ್ತು ಜಿಲ್ಲೆಗಳಲ್ಲಿ ದಣಿವಿಲ್ಲದೆ ಸಂಚರಿಸಿ, 
೮೮೬೯ ಶಾಸನಗಳನ್ನು ಸಂಗ್ರಹಿಸಿ, ಎಪಿಗ್ರಾಫಿಯಾ ಕರ್ನಾಟಿಕಾ ' ಹೆಸರಿನಲ್ಲಿ ೧೨ 
ಸಂಪುಟಗಳನ್ನು ಹೊರತಂದ. ಕನ್ನಡ ಸಂಶೋಧನೆಯಲ್ಲಿ ಇದೊಂದು ಭೀಮಸಾಹಸ, 
ಭಗೀರಥ ಪ್ರಯತ್ನ. ಇದರೊಂದಿಗೆ ಬಿ. ಎಲ್‌. ರೈಸ್‌ ` ಬಿಬ್ಲಿಯೊಢಿಕಾ ಕರ್ನಾಟಿಕಾ ' 
ಹೆಸರಿನ ಮಾಲಿಕೆಯಲ್ಲಿ ಪಂಪಭಾರತ, ಆದಿಪುರಾಣ, ಪಂಪರಾಮಾಯಣ, ಕಾವ್ಕಾವಲೋಕನ, 
ಕರ್ನಾಟಕ ಭಾಷಾಭೂಷಣ ಕವಿರಾಜಮಾರ್ಗ (ಸಂ. ಕೆ. ಬಿ. ಪಾಠಕ) ಮೊದಲಾದ ಪ್ರಾಚೀನ 
ಕನ್ನಡ ಗ್ರಂಥಗಳನ್ನೂ ಪ್ರಕಟಿಸಿದ. ಹೀಗೆ ಬಿ. ಎಲ್‌. ರೈಸ್‌ ಶಾಸನ, ಹಸ್ತಪ್ರತಿ, ದಾಖಲೆ, 
ವಿಗ್ರಹ, ನಾಣ್ಯ ಮೊದಲಾದವುಗಳ ಸಂಗ್ರಹ ಕಾರ್ಯವನ್ನೂ ಶಾಸನ, ಸಾಹಿತ್ಯಗಳ ಪ್ರಕಟನೆಯನ್ನೂ 

" ಪೂರೈಸಿದ. ಕ 


ಜೆ. ಎಫ್‌. ಫ್ಲೀಟ್‌ ಅವರು ಉತ್ತರ ಕರ್ನಾಟಕ, ಹೈದರಾಬಾದ ಕರ್ನಾಟಕ ಹಾಗೂ 
ದಕ್ಷಿಣ ಮಹಾರಾಷ್ಟ್ರ ಪ್ರದೇಶಗಳಲ್ಲಿಯ ಶಾಸನಗಳನ್ನು ಸಂಗ್ರಹಿಸಿ ' ಇಂಡಿಯನ್‌ 
ಆಂಟ್ಮಿಕ್ವರಿ '' ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಇವರು ಶಾಸನ, ಶಿಷ್ಟಪದ ಸಾಹಿತ್ಯ, ಜನಪದ 
ಸಾಹಿತ್ಯ ಮೊದಲಾದ ವಿಷಯಗಳನ್ನು ಕುರಿತು ೪೫೦ ಕ್ಕೂ ಮಿಕ್ಕಿದ ಲೇಖನಗಳನ್ನು 
' ಬರೆದಿದ್ದಾರೆ. ““Samskrit, Pali and Halakannada Inscriptions”, 
Dyanasties of Canarese Districts ", “Canarese and Marathi 
ಜೆ "Ballads", `` Selection of Kannada Ballads"- ಇವು ಫ್ಲೀಟರು ಹೊರತಂದ 
ಉಪಯುಕ್ತ ಕೃತಿಗಳು. ಶಾಸನ, ಚರಿತ್ರೆ, ಜನಪದ ಅಧ್ಯಯನಗಳಿಗೆ ಇವು ಬೆಲೆಯುಳ್ಳ 
ಆಕರಸಾಮಗ್ರಿಗಳಾಗಿರುತ್ತವೆ. 


ಮಂಗಳೂರಿನ ಬಾಸೆಲ್‌ ಮಿಶನ್‌ ಸಂಸ್ಥೆಯ ಮೂಲಕ ಬಸವಪುರಾಣ, ಚೆನ್ನ 
ಬಸವಪುರಾಣ, ಕುಮಾರವ್ಮಾಸ ಬಾರತ, ಜೈಮಿನಿ ಭಾರತ ( ಕೆಲವು ಸಂಧಿ ), ಕನಕದಾಸರ 
ಹರಿಭಕ್ತಿಸಾರ, ರಾಜೇಂದ್ರನಾಮೆ, ರಾವಣ ದಿಗ್ವಿಜಯ, ತೊರವೆ ರಾಮಾಯಣ (ಅರಣ್ಯ 
ಕಾಂಡದ ೬ ಸಂಧಿಗಳು ) ಮೊದಲಾದ ಪ್ರಾಚೀನ ಕೃತಿಗಳನ್ನು ಪ್ರಕಟಿಸುವುದರ ಮೂಲಕ 
ಹರ್ಮನ್‌ ಮೊಗ್ಲಿಂಗ್‌ ಅವರೂ ಸಾಹಿತ್ಯದ ನೆಲೆಯಿಂದ ಆಕರ ಸಾಮಗ್ರಿಯನ್ನು ಹೆಚ್ಚಿಸಿ 
ಕೊಟ್ಟರು. ಇದಲ್ಲದೆ ಇವರು `ಕನ್ನಡ ಗಾದೆಗಳು ' (೩೫೪೭ ಗಾದೆ ), ಕೋಟಿ ಚೆನ್ನಯ್ಯ 


೨೧೬ ಕರ್ನಾಟಕ ಭಾರತಿ ' 


(ತುಳು ) ಕೃತಿಗಳನ್ನು ಪ್ರಕಟಿಸಿ, ಜನಪದ ಸಾಹಿತ್ಯದ ಆಕರಗಳನ್ನೂ ಒದಗಿಸಿಕೊಟ್ಟ ಕೀರ್ತಿಗೆ 


ಪಾತ್ರರಾಗಿದ್ದಾರೆ. 


ಫರ್ಡಿನಾಂಡ್‌ ಕಿಟೆಲ್‌ ಅವರು ' ಕನ್ನಡ- ಕನ್ನಡ-ಇಂಗ್ಲೀಷ ನಿಘಂಟು ', A Gram- 


mar of Kanarese Language" ದಂಥ ಸ್ವತಂತ್ರ ಗ್ರಂಥಗಳನ್ನೂ ಶಬ್ದಮಣಿದರ್ಪಣ, 
ಛಂದೋಂಬುಧಿಯಂಥ ಪರಿಷ್ಕರಣ ಗ್ರಂಥಗಳನ್ನೂ ಹೊರತಂದು, ಆಕರ ಸಾಮಗ್ರಿಯ 
ಸಂಪತ್ತನ್ನು ಹೆಚ್ಚಿಸಿದರು. ಇದಲ್ಲದೆ ಇವರು ಛಂದೋಂಬುಧಿಗೆ ಬರೆದ "An Essay 
on Kanarese Literature " ಪ್ರಪ್ರಥಮ ಕನ್ನಡ ಸಾಹಿತ್ಯ ಚರಿತ್ರೆಯಾಗಿದೆ. ಕನ್ನಡ 
ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದ ಇದು ಉಪಯುಕ್ತ ಆಕರ ಸಾಮಗ್ರಿಯೆನಿಸಿದೆ. ಗೆರೆಟ್‌, 
ರುಗ್ನರ್‌, ರೀವ್‌ ಅವರು ವ್ಯಾಕರಣ, ನಿಘಂಟುಗಳನ್ನು ರಚಿಸಿ ಆಕರಸಾಮಗ್ರಿಯ 
ಪ್ರಮಾಣವನ್ನು ಅಧಿಕಗೊಳಿಸಿದರು. 


ಹೀಗೆ ಕನ್ನಡ ಸಂಶೋಧನೆಯ ಆರಂಭದ ಘಟ್ಟದಲ್ಲಿ ಶಾಸನ, ಶಿಷ್ಟಪದ ಸಾಹಿತ್ಯ, 
ಜನಪದ ಸಾಹಿತ್ಮಗಳಿಗೆ ಸಂಬಂಧಿಸಿದ ಆಕರ ಸಾಮಗ್ರಿಯ ಸಂಗ್ರಹ ಹಾಗೂ ಪ್ರಕಟನ ಕಾರ್ಶಗಳೇ 
ಪ್ರಮುಖವಾಗಿ ನಡೆದುದು ಗೊತ್ತಾಗುತ್ತದೆ. 


ಈ `ಆಕರ ಶೋಧ ' ಮತ್ತು ಪ್ರಕಟನೆ ಕ್ಷೇತ್ರಕಾರ್ಯ, ಲೇಖನ, ಗ್ರಂಥ ಪರಿಷ್ಕರಣ, 
ಸ್ವತಂತ್ರ ಗ್ರಂಥ ರಚನೆಗಳ ರೂಪದಲ್ಲಿರುತ್ತದೆ. ಮೈಸೂರು ಓರಿಯಂಟಲ್‌ ರೀಸರ್ಚ್‌ 
ಇನ್‌ಸ್ಟಿಟ್ಕೂಟ್‌ ಮತ್ತು ಮದ್ರಾಸ ಓರಿಯಂಟಲ್‌ ಮಾಾನುಸ್ಕ್ಮಿಪ್ಟ್‌ ಲೈಬ್ರರಿಗಳು ಈ ಆಕರ 
ಸಾಮಗ್ರಿ ಸಂಗ್ರಹದ ಮೂಲಕೇಂದ್ರಗಳಾಗಿರುತ್ತವೆ. ಏಸಿಯಾಟಿಕ್‌ ರೀಸರ್ಚಸ್‌, ಇಂಡಿಯನ್‌ 
ಆಂಟ್ಕಿಕ್ಕರಿ, ಎಪಿಗ್ರಾಫಿಯಾ ಇಂಡಿಕಾ, ರಾಯಲ್‌ ಏಸಿಯಾಟಿಕ್‌ ಸೊಸೈಟಿ ಜರ್ನಲ್‌ಗಳು 
ಈ ಆಕರ ಸಾಮಗ್ರಿಯನ್ನೂ ಆ ಕುರಿತು ಲೇಖನಗಳನ್ನೂ ಪ್ರಕಟಿಸುವ ಮಹಾಕಾರ್ಮ ಮಾಡಿದವು. 
ಹೀಗೆ ಕರ್ನಾಟಕಕ್ಕೆ ಸಂಬಂಧಿಸಿದ ಆಕರ ಸಾಮಗ್ರಿಯ ಸಂಗ್ರಹ, ಪ್ರಕಟನ ಕಾರ್ಮ ಇಂಗ್ಲಂಡ, 
ಜರ್ಮನಿ ಮೊದಲಾದ ದೇಶಗಳ ವಿದೇಶಿ ವಿದ್ವಾಂಸರು, ದೇಶೀಯ ಮತ್ತು ವಿದೇಶೀಯ 
ಸಂಸ್ಥೆಗಳು, ವಿದ್ವತ್‌ ಪತ್ರಿಕೆಗಳಿಂದ ನೆರವೇರುವಂತಾಯಿತು. ಈ ಆಕರಶೋಧ ಕಾರ್ಕದಿಂದ 
ಶಾಸನ, ಹಸ್ತಪ್ರತಿ, ದಾಖಲೆ, ಕೈಫಿಯತ್ತು, ಜನಪದ ಹಾಡು, ಐತಿಹ್ಮ, ಪುರಾಣ, ಆಚರಣೆ, 
ನಂಬಿಕೆ, ನಾಣ್ಮ, ವಿಗ್ರಹ, ಶಿಷ್ಟಪದ ಸಾಹಿತ್ಮ ಮೊದಲಾದವುಗಳನ್ನು ಆಕರ ಸಾಮಗ್ರಿಗಳನ್ನಾಗಿ 
ಪರಿಭಾವಿಸುವುದು ಇನ್ನಷ್ಟು ಅಧಿಕವಾಗತೊಡಗಿತು. ಈ ಹೀತಿಯಾಗಿ ಕನ್ನಡ ಆಕರ 
ಸಾಮಗ್ರಿಗಳ ಸ್ವರೂಪ ಮತ್ತು ವ್ಯಾಪ್ತಿ ವಿಸ್ತೃತಗೊಂಡಿತು. ಇದು ಕನ್ನಡ ಸಂಶೋಧನ ಸಾಹಿತ್ಯದ 
ಪ್ರಥಮ ಘಟ್ಟ. 


ಆಂಗ್ಲ ಹಾಗೂ ಜರ್ಮನಿಯ ವಿದ್ವಾಂಸರು ಆಕರ ಶೋಧದೊಂದಿಗೆ ಲೇಖನ 
ಪ್ರಕಟನೆಗಳ ಮೂಲಕ ಕನ್ನಡ ಸಂಶೋಧನ ಕಾರ್ಮವನ್ನು ಪ್ರಾರಂಭಿಸಿದ್ದರು. ದೇಶೀಯ 
ವಿದ್ವಾಂಸರು ಈ ಸಂಶೋಧನ ಕಾರ್ಮವನ್ನು' ಈಗ ಮುಂದುವರಿಸಿದರು. ಆಕರ ಸಾಮಗ್ರಿ 
ಯನ್ನು ಉಪಯೋಗಿಸಿಕೊಂಡು ಲೇಖನ ಮತ್ತು ಗ್ರಂಥರೂಪದಲ್ಲಿ ಸಂಶೋಧನ ಸಾಹಿತ್ಯ 
ಪ್ರಕಟಿಸಿದರು. ಈಗ ದೇಶೀಯ ವಿದ್ವಾಂಸರಿಂದ ಸಂಶೋಧನ ಕಾರ್ಮ ಚುರುಕುಗೊಂಡು 
ವ್ಯಾಪಕವಾಗಿ, ವೈವಿಧ್ಯಮಯವಾಗಿ, ವೇಗವಾಗಿ ಹೆಜ್ಜೆ ಹಾಕತೊಡಗಿತು. 


| ಸಂಶೋಧನ ಸಾಹಿತ್ಯ ೨೧೭ 


ಹಯವದನ ರಾವ್‌, ಎ. ಎಸ್‌. ಅಳ್ಲೇಕರ್‌, ಡೆರೆಟ್‌, ಮೊರೇಸ್‌ ಮೊದಲಾದವರು 
f ಶಾಸನಾಧಾರಗಳಿಂದ ಕರ್ನಾಟಕದ ರಾಜಕೀಯ ಚರಿತ್ರೆಯನ್ನೂ ಹಸ್ತಪ್ರತಿ, ಪರಿಷ್ಕರಣಗೊಂಡ 

ಗ್ರಂಥಗಳಿಂದ ಎಂ. ಗೋವಿಂದ ಪೈ, ಎ. ವೆಂಕಟಸುಬ್ಬಯ್ಯ, ಆರ್‌. ನರಸಿಂಹಾಚಾರ್‌, ಕೆ. 
' ಜಿ. ಕುಂದಣಗಾರ ಮುಂತಾದವರು ಸಾಹಿತ್ಯ ಚರಿತ್ರೆಯನ್ನೂ ಎ. ಎನ್‌. ನರಸಿಂಹಯ್ಯ, ಜಿ. 
ಎಸ್‌. ಗಾಯಿ ಅವರು ಶಾಸನಗಳ ಮೂಲಕ ಭಾಷಾ ಚರಿತ್ರೆಯನ್ನೂ ಎಸ್‌. ಸಿ. ನಂದೀಮಠರು 
' ಧಾರ್ಮಿಕ ಚರಿತ್ರೆಯನ್ನೂ ಶಂ. ಬಾ. ಜೋಶಿ ಮುಂತಾದವರು ಸಾಂಸ್ಕೃತಿಕ ಚರಿತ್ರೆಯನ್ನೂ 
ಎಂ. ಎಚ್‌. ಕೃಷ್ಣ, ಶಿವರಾಮ ಕಾರಂತರು ಕಲೆಗಳ ಚರಿತ್ರೆಯನ್ನೂ ಎಂ. ಎ. 
| ರಾಮಾನುಜಯ್ಯಂಗಾರ್‌, ಎಸ್‌. ಜಿ. ನರಸಿಂಹಾಚಾರ್‌, ಎ. ಆರ್‌. ಕೃಷ್ಣಶಾಸ್ತ್ರಿ, ಟಿ. ಎಸ್‌. 
' ವೆಂಕಣ್ಣಯ್ಯ, ಎ. ಶಾಂತಿರಾಜ ಶಾಸ್ತ್ರಿ, ಶಿ. ಶಿ. ಬಸವನಾಳ, ಉತ್ತಂಗಿ ಚನ್ನಪ್ಪ, ಡಿ. ಎಲ್‌. 
ಎನ್‌, ತೀನಂಶ್ರೀ, ಎಚ್‌. ದೇವೀರಪ್ಪ, ಎನ್‌. ಬಸವಾರಾಧ್ಯ ಮೊದಲಾದವರು ಪ್ರಾಚೀನ 
' ಗ್ರಂಥಗಳ ಪರಿಷ್ಕರಣ ಕಾರ್ಯವನ್ನೂ ಫ. ಗು. ಹಳಕಟ್ಟಿ, ಚೆನ್ನಮಲ್ಲಿಕಾರ್ಜನರು, ಶಿ. ಶಿ. 
ಬಸವನಾಳರು, ಎಲ್‌. ಬಸವರಾಜು, ಆರ್‌. ಸಿ. ಹಿರೇಮಠ, ಸಂ. ಶಿ. ಭೂಸನೂರಮಠರು 
ವಚನ ಸಾಹಿತ್ಯ ಪರಿಷ್ಕರಣವನ್ನೂ ನೆರವೇರಿಸಿದರು. ಇದರೊಂದಿಗೆ "`South Indian 
Inscriptions ', `` Karnatak 1೧501110೧5" ಹೆಸರಿನ ಸಂಪುಟಗಳಲ್ಲಿ ಶಾಸನಗಳು 
ಪ್ರಕಟಗೊಂಡವು. ಹಲಸಂಗಿ ಗೆಳೆಯರ ಮೂಲಕ ಜನಪದ ಸಾಹಿತ್ಯ ಸಂಗ್ರಹಣೆ, ಪ್ರಕಟನೆ, 
_ ವಿವೇಚನೆ ಕಾರ್ಯ ನಡೆಯಿತು. ಹೀಗೆ ಲಭ್ಯವಿದ್ದ ಆಕರ ಸಾಮಗ್ರಿಯನ್ನು ಬಳಸಿಕೊಂಡು 
ನಾಡಿನ ಸಾಹಿತ್ಯ, ಧರ್ಮ, ರಾಜಕೀಯ, ಕಲೆ, ಸಂಸ್ಥೃತಿ, ಭಾಷೆಗಳ ಚರಿತ್ರೆಯ ಕ್ರಮಬದ್ಧ 
ವಿಕಾಸವನ್ನು ವಿನ್ಕಾಸಗೊಳಿಸುವ, ವಿವೇಚಿಸುವ ಕಾರ್ಯ ಪೂರೈಸಲ್ಪಟ್ಟಿತು. ಹೀಗೆ ಕನ್ನಡ 
' ಸಂಶೋಧನೆಯ ಎರಡನೆಯ ಘಟ್ಟದಲ್ಲಿ ಸಂಶೋಧನ ಲೇಖನ, ಗ್ರಂಥಗಳು ಪ್ರಕಟ 
ಗೊಳ್ಳುವುದರೊಂದಿಗೆ ಈ ಘಟ್ಟದಲ್ಲಿ ಕನ್ನಡ ಸಂಶೋಧನೆ ಬಹುಮುಖವಾಗಿ ನೆರವೇರಿದುದು 
ವ್ಯಕ್ತವಾಗುತ್ತದೆ. ಈ ಸಮಯದ ಕನ್ನಡ ಸಂಶೋಧನೆ ಹೆಚ್ಚಾಗಿ ಆಕರ ಮೂಲದ 
ಸಂಶೋಧನೆ ' (Data - Oriented Research) ಆಗಿರುತ್ತದೆ. ಎಂ. ಗೋವಿಂದ 
ಪೈ, ಎ. ವೆಂಕಟ ಸುಬ್ಬಯ್ಯ, ಮುಳಿಯ ತಿಮ್ಮಪ್ಪಯ್ಕೆ, ಶಂ. ಬಾ. ಜೋಶಿ ಅವರ ಲೇಖನ, 
ಕೃತಿಗಳೂ ಆರ್‌. ನರಸಿಂಹಾಚಾರ್‌ರ ಕವಿಚರಿತೆಯ ಸಂಪುಟಗಳೂ ಫ. ಗು. ಹಳಕಟ್ಟಿ, 


ಚೆನ್ನಮಲ್ಲಿಕಾರ್ಜುನರ ಲೇಖನ - ಗ್ರಂಥಗಳೂ ಆಕರ ಮೂಲದ ಸಂಶೋಧನೆ 'ಗೆಉತ್ತಮ 
ಉದಾಹರಣೆಗಳಾಗಿರುತ್ತವೆ. 


ಡಿ. ಎಲ್‌. ನರಸಿಂಹಾಚಾರ್‌, ಶಿ. ಶಿ. ಬಸವನಾಳ, ಎಸ್‌. ಸಿ. ನಂದೀಮಠ, ಶಂ. 
ಬಾ. ಜೋಶಿ, ತೀನಂಶ್ರೀ, ಆರ್‌.ಸಿ. ಹಿರೇಮಠ, ಎಲ್‌. ಬಸವರಾಜು ಮೊದಲಾದ 
' ವಿದ್ವಾಂಸರು ತಮ್ಮ ಲೇಖನ “ಗ್ರಂಥಗಳ ಮೂಲಕ ಸಂಶೋಧನೆಗೆ ಹೊಸ ಆಯಾಮ 
ನೀಡಿದರು. ಆದರೂ ಈ ಕಾಲದ ಸಂಶೋಧನೆ ಕವಿಯ ಕಾಲ, ದೇಶ, ಮತ,ಮನೆತನ ಮತ್ತು 
ಕೃತಿ ವಿಮರ್ಶೆಗಳಿಗೆ ಮಾತ್ರ ಸೀಮಿತವಾಗಿದ್ದಿತು. ಇವರು ` ರೂಪನಿಷ್ಠ ಸಂಶೋಧನೆ " ಯನ್ನೂ 
ಕೆಲವು ಸಲ `ಗುಣನಿಷ್ಠ ಸಂಶೋಧನೆ 'ಯನ್ನೂ ಕೈಕೊಂಡರು. ಹೀಗೆ ಕನ್ನಡ ಸಂಶೋಧನೆ 
ಎರಡನೆಯ ಘಟ್ಟದಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿಗಳಿಗೆ ಸಂಬಂಧಿಸಿದ ಘಟನಾಶೋಧ, 
ಅಂದರೆ ರೂಪನಿಷ್ಠ ಶೋಧ ಕಾರ್ಕ ಅಧಿಕ ಪ್ರಮಾಣದಲ್ಲಿ ಬೆಳೆದುಬರುವಂತಾಯಿತು. 


ಹ 


೨೧೮ ಕರ್ನಾಟಕ ಭಾರತಿ 


ಇಲ್ಲಿಯ ಕೆಲವು ವಿದ್ವಾಂಸರ ಸಂಶೋಧನ ಲೇಖನ, ಗ್ರಂಥಗಳು ಆಕರಗಳ ಜಟಿಲತೆ, 
ವಿಪುಲತೆಗಳಿಂದ, ವಿದ್ವತ್ತಿನ ಭಾರದಿಂದ ಓದುಗರಿಗೆ ಕಗ್ಗಂಟಾಗಿ ಪರಿಣಮಿಸಿದವು. ಕೆಲವರ 
ಬರಹದಲ್ಲಿ ಬರುವ ಆಲಂಕಾರಿಕ ಭಾಷೆ, ಆಡಂಬರದ ಶೈಲಿ, ಕ್ಲಿಷ್ಟವಾದ ನಿರೂಪಣೆಗಳು 
ಸಂಶೋಧನೆಯನ್ನು ಮಸುಕುಗೊಳಿಸಿಬಿಟ್ಟಿವೆ. ಇನ್ನೂ ಕೆಲವರ ಪ್ರತಿಪಾದನ ವಿಚಾರ, 
ನಿರೂಪಣ ವಿಧಾನಗಳು ಸುಲಭವಾಗಿ ಅರ್ಥವಾಗುವುದಿಲ್ಲ. ಅವ್ಯವಸ್ಥಿ ತವಾದ ಆಲೋಚನೆ, 
ಶಿಥಿಲ ಶೈಲಿಗಳ ಮೂಲಕ ಸಂಶೋಧನ ಕೃತಿಗಳು ಓದುಗರಿಂದ ದೂರ ಉಳಿಯುವ ಸ್ಥಿತಿಯನ್ನು 
ಪಡೆದುಕೊಳ್ಳುವಂತಾಯಿತು. ಆದರೆ ಈ ವಿದ್ವಾಂಸರು ವಿವಿಧ ಮೂಲಗಳಿಂದ ಆಕರಗಳನ್ನು 
ಸಂಗ್ರಹಿಸಿದ ರೀತಿ, ಪಟ್ಟ ಪರಿಶ್ರಮ, ರೂಪಿಸಿದ ಸಂಯೋಜನ ಕ್ರಮ, ಮಾಡಿದ ತರ್ಕ, 
ಎತ್ತಿದ ಸಮಸ್ಯೆಗಳು ನಿಬ್ಬೆರಗುಗೊಳಿಸುವಂತಿವೆ. ಮುಂದಿನ ಸಂಶೋಧನೆಗೆ ಇವು ಪ್ರೇರಣೆ, 
ಯನ್ನೂ ದಿಕ್ಸೂಚಿಯನ್ನೂ ಒದಗಿಸುವಂಥವುಗಳಾಗಿರುತ್ತವೆ. ಈ ಘಟ್ಟದ ವಿದ್ವಾಂಸರ 
ದಣಿವರಿಯದ ದುಡಿಮೆ, ಪ್ರಾಮಾಣಿಕ ಪ್ರಯತ್ನ, ಸಾಗರ ಸದೃಶ ಸಾಹಸ, ಆಳವಾದ 
ಅಧ್ಯಯನ, ಸಂಶೋಧನ ಪ್ರಯೋಗ ದೃಷ್ಟಿ, ಉತ್ತುಂಗ ವಿದ್ವತ್ತು, ಸಾತ್ವಿಕ ಧೈರ್ಮಗಳು 
ನೆನೆಯುವಂಥವುಗಳಾಗಿವೆ. 


ಕನ್ನಡ ಸಂಶೋಧನೆಯ ಮೂರನೆಯ ಘಟ್ಟದಲ್ಲಿ ಆಕರ ಶೋಧ, ಆಕರಗಳ 
ರೂಪನಿಷ್ಠ ಶೋಧಗಳೊಂದಿಗೆ ಆಕರಗಳ ಗುಣನಿಷ್ಠ ಶೋಧ ' ವಿಶೇಷವಾಗಿ ಬೆಳೆದು 
ಬರುವಂತಾಯಿತು. ಈಗ ರಾಜಕೀಯ ಚರಿತ್ರೆಗೆ ಮಾತ್ರ ಮೀಸಲಾಗಿದ್ದ ಶಾಸನಗಳನ್ನು 
ಸಾಂಸ್ಕೃತಿಕ ಚರಿತ್ರೆಯ ರಚನೆಗಾಗಿಯೂ ಆಕರ ಸಾಮಗ್ರಿಗಳನ್ನಾಗಿ ಬಳಸಿಕೊಳ್ಳುವ ಉಪಕ್ರಮ 
ಆರಂಭಗೊಂಡಿತು. ಈಗ ಇತಿಹಾಸದ ಅಧ್ಯಾಪಕರಿಗೆ ಮಾತ್ರ ಸೀಮಿತಗೊಂಡಿದ್ದ ಶಾಸನಗಳ 
ಅಧ್ಯಯನ, ಕನ್ನಡ ಅಧ್ಯಾಪಕರ ತೀವ್ರ ಹಾಗೂ ಸೂಕ್ಶ್ಮ ಚಿಂತನೆಗಳಿಂದ ಹೊಸ ಹೊಸ 
ಆಯಾಮಗಳನ್ನು ಪಡೆದುಕೊಳ್ಳುವಂತಾಯಿತು. ಆ ಮೂಲಕ ಸಾಂಸ್ಕೃತಿಕ ಚರಿತ್ರೆಯ 
ಹಲವಾರು ಹೊಸ ಬಾಗಿಲುಗಳು ತೆರೆದುಕೊಂಡವು. ಈ ನಿಟ್ಟಿನಲ್ಲಿ ಡಾ. ಎಂ. ಚಿದಾನಂದ 
ಮೂರ್ತಿ ಅವರ : `ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ '' ಪ್ರಥಮ ಹಾಗೂ ಮೌಲಿಕ 
ಪ್ರಯತ್ನವೆನಿಸಿದೆ. ಆಮೇಲೆ ಕನ್ನಡ ಅಧ್ಯಾಪಕರು ಶಾಸನಗಳ ನೆಲೆಯಿಂದ ನಾಡಿನ-ಸಂಸ್ಕೃತಿಯ 
ವಿವಿಧ ಮುಖಗಳ ಅಧ್ಯಯನವನ್ನು ವ್ಯಾಪಕವಾಗಿ, ವ್ಯವಸ್ಥಿತವಾಗಿ ಕೈಕೊಂಡು ಸಾಂಸ್ಕೃತಿಕ 
ಚರಿತ್ರೆಗೆ ಅಪೂರ್ವ ಕೊಡುಗೆ ನೀಡಿದರು. ನಾಡಿನ ಸಾಂಸ್ಕೃತಿಕ ಚರಿತ್ರೆಯ ಅಧ್ಯಯನಕ್ಕೆ 
ಮಾದರಿಯೆನಿಸಿದರು. ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು, ತರ್ದವಾಡಿ ನಾಡು, 
ಕರ್ನಾಟಕದಲ್ಲಿ ಸತಿ ಪದ್ಧತಿ, ಶಾಸನಗಳಲ್ಲಿ ಕರ್ನಾಟಕದ ಸ್ತ್ರೀ ಸಮಾಜ, ಆರನೆಯ 
ವಿಕ್ರಮಾದಿತ್ಮನ ಶಾಸನಗಳು - ಒಂದು ಅಧ್ಯಯನ, ನಾಗರಖಂಡ -ಎಪ್ಪತ್ತು, ಕರ್ನಾಟಕದ 
ವೀರಗಲ್ಲುಗಳು, ವಿಜಯನಗರ ಕಾಲದ ಶಾಸನಗಳ ಸಾಂಸ್ಕೃತಿಕ ಅಧ್ಮಯನ, ಕರ್ನಾಟಕ 
ಶಾಸನಗಳು ಮತ್ತು ಸಂಸ್ಕೃತಿ, ಕೆಳದಿ ಶಾಸನಗಳ ಸಾಂಸ್ಕೃತಿಕ ಅಧ್ಮಯನ ಮತ್ತು ಸಂಪಾದನೆ 
ಮೊದಲಾದವು ಕರ್ನಾಟಕ ಸಂಸ್ಕೃತಿಯ ವಿವಿಧ ಮುಖಗಳನ್ನು ಪರಿಚಯಿಸುವ ಮಹತ್ವದ 
, ಸಂಶೋಧನ ಗ್ರಂಥಗಳಾಗಿರುತ್ತವೆ. 


ಇದೇ ಸಮಯದಲ್ಲಿ ಕವಿ ಕೃತಿಗಳ ಸಾಮಾಜಿಕ - ಸಾಂಸ್ಕೃತಿಕ ಅಧ್ಯಯನವೂ ಆಕಾರ 
ಪಡೆಯಿತು. ವಿದ್ವಾಂಸರ ಶ್ರದ್ಧೆಯ ಅಧ್ಯಯನದಿಂದ ಕವಿ-ಕೃತಿಗಳ ಸಾಂಸ್ಕೃತಿಕ ಅಧ್ಯಯನದ 


ಸಂಶೋಧನ ಸಾಹಿತೃ ೨೧೯ 


ಮೌಲಿಕ ಗ್ರಂಥಗಳು ಹೊರಬಂದವು. ಕವಿ - ಕೃತಿ ಮತ್ತು ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
ಈ ಘಟ್ಟದ ಪ್ರಮುಖ ಒಲವು ಎನಿಸಿಕೊಂಡಿತು. ಇದರಿಂದ ಕನ್ನಡ ಸಾಹಿತ್ಯದ ಅಧ್ಯಯನದಲ್ಲಿ 
ಹೊಸತಿರುವು, ನೂತನ ಅಧ್ಕಾಯ ಆರಂಭಗೊಂಡಿತು. ವಚನ ಸಾಹಿತ್ಮ- ಒಂದು ಸಾಂಸ್ಕೃತಿಕ 
ಅಧ್ಯಯನ, ನಯಸೇನ ಮತ್ತು ಅವನ ಕೃತಿಗಳು, ಪಂಪಭಾರತ ಒಂದು ಸಾಂಸ್ಕೃತಿಕ 
ಅಧ್ಯಯನ, ಶ್ರೀಕೃಷ್ಣ ಪಾರಿಜಾತ - ಒಂದು ಅಧ್ಯಯನ, ಕನ್ನಡ ಜನಪದ ಗೀತೆಗಳ ಸಾಂಸ್ಕೃತಿಕ 


ಅಧ್ಯಯನ, ಭರತೇಶ ವೈಭವ - ಸಾಂಸ್ಕೃತಿಕ ಅಧ್ಯಯನ, ಕೊಡೇಕಲ್ಲ ಬಸವಣ್ಣ” ಒಂದು 


ಅಧ್ಯಯನ, ಮುದನೂರ ದಾಸಿಮಯ್ಕ- ಒಂದು ಅಧ್ಯಯನ, -ಕುಮಾರ ವಾಲ್ಮೀಕಿ ಒಂದು 


' ಅಧ್ಯಯನ, ನಾಗಚಂದ್ರ - ಒಂದು ಅಧ್ಯಯನ, ಬ್ರಹ್ಮಶಿವ - ಒಂದು ಅಧ್ಯಯನ, ಪುರಂದರ 


ದಾಸರ ಮತ್ತು ಅನ್ನಮಾಚಾರ್ಯರ ಕೀರ್ತನೆಗಳ ಸಾಂಸ್ಕೃತಿಕ ಅಧ್ಯಯನ, ಮಲೆಯ 
ಮಾದೇಶ್ವರ- ಒಂದು ಅಧ್ಯಯನ, ಚನ್ನಬಸವ ಪುರಾಣ - ಒಂದು ಅಧ್ಯಯನ, ತುರಂಗ 


'ಭಾರತ- ಒಂದು ಅಧ್ಯಯನ, ಬ್ರಹ್ಮಶಿವ . ಒಂದು ಅಧ್ಯಯನ, ರಾಘವಾಂಕ ಒಂದು 


ಅಧ್ಯಯನ ಮುಂತಾದವು ಕವಿ- ಕೃತಿಗಳ ಸಾಮಾಜಿಕ ಸಾಂಸ್ಕೃತಿಕ ಅಧಯನದ ಉಪಯುಕ್ತ 


ಸಂಶೋಧನ ಕೃತಿಗಳಾಗಿರುತ್ತವೆ. 


} 
| 


ಕವಿ ಹಾಗೂ ಅವನ ಕೃತಿಗಳನ್ನು ಸಂಸ್ಕೃತ, ಪ್ರಕೃತ ಮುಂತಾದ ಭಾಷೆಗಳಲ್ಲಿರುವ 
ಮೂಲಕವಿ- ಕೃತಿಗಳೊಂದಿಗೆ ತೂಗಿ ನೋಡಿ, ಬೆಲೆ ಕಟ್ಟುವ ತೌಲನಿಕ ಸಂಶೋಧನ ಕಾರ್ಕವೂ 
ಕವಿಸಾಹಿತ್ಯ, ಶಾಸನಸಾಹಿತ್ಯ, ಜನಪದ ಸಾಹಿತ್ಯಗಳ ತೌಲನಿಕ ಅಧ್ಯಯನವೂ ಪ್ರಾರಂಭ 


' ಗೊಂಡಿತು. ಕನ್ನಡ ನೇಮಿಪುರಾಣಗಳ ತೌಲನಿಕ ಅಧ್ಯಯನ, ಕನ್ನಡದಲ್ಲಿ ನಂಬಿಯಣ್ಣ ಸಾಹಿತ್ಯ: 
`ಒಂದು ಅಧ್ಯಯನ, ಮಹಾದೇವಿಯಕ್ಕ ಮತ್ತು ಕಾರಿಕಾಲಮ್ಮೆ - ತೌಲನಿಕ ಅಧ್ಯಯನ, 
' ವೃತ್ತವಿಲಾಸನ ಧರ್ಮಪರೀಕ್ಷೆಃ ತೌಲನಿಕ ಅಧ್ಯಯನ, ಶಬ್ದಮಣಿದರ್ಪಣ - ಲೀಲಾತಿಲಕಂ 
' -ತಾಲನಿಕ ಅಧ್ಯಯನ, ಮಹಾಭಾರತ ಸಮೀಕ್ಷೆ ( ವ್ಯಾಸ -ಪಂಪ - ನಾರಣಪ್ಪರ ಕೃತಿಗಳ 
' ತೌಲನಿಕ ಅಧ್ಯಯನ), A comparative study of Tiruvalluvar, Veman and 
| Sarvajna, Tolkappiyam and Sabdamanidarpan: A comparative 


i a aE 


Skids As Ts 


study. ಕರ್ನಾಟಕ ಕಾದಂಬರಿ - ಒಂದು ವಿಮರ್ಶಾತ್ಮಕ ಮತ್ತು ತೌಲನಿಕ ಅಧ್ಯಯನ, 
ನನ್ನೂಲ್‌ ಮತ್ತು ಶಬ್ದಮಣಿ ದರ್ಪಣ ಒಂದು “ತೌಲನಿಕ ಅಧ್ಯಯನ, ಕರ್ಣಾಟಕ 
ಶಬ್ದಾನುಶಾಸನ ಶಬ್ದಮಣಿದರ್ಪಣ : ಒಂದು ತೌಲನಿಕ ಅಧ್ಯಯನ,ಕನ್ನಡದಲ್ಲಿ ರಾಮಾಯಣ 
ಮಹಾಕಾವ್ಯಗಳು - ಶ್ರೀರಾಮಾಯಣದರ್ಶನಂ ಮತ್ತು ಕಂಬರಾಮಾಯಣ, ಕನ್ನಡ 
ಜೀವಂಧರ ಚರಿತ್ರೆಗಳ ತೌಲನಿಕ ಅಧ್ಯಯನ, ಕನ್ನಡ ಆದಿತೀರ್ಥಂಕರ ಚರಿತ್ರೆಗಳು, 
ಹರಿಶ್ಚಂದ್ರನ ಕಥೆ -ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ, ಚೌಂಡರಸ “ತೌಲನಿಕ, 
ವಿಮರ್ಶಾತ್ಮಕ ಅಧ್ಯಯನ, ಸೂಪಿಪಥ ಮತ್ತು ಶರಣಪಥ - ಒಂದು ತೌಲನಿಕ ಅಧ್ಯಯನ, 
ನಂಬಿಯಣ್ಣ : ಒಂದು ಅಧ್ಯಯನ, ಬಸವೇಶ್ವರ ಮತ್ತು ಪುರಂದರ ದಾಸರು ಃ ಒಂದು 


| ಅಧ್ಯಯನ, ಪಂಪ - ನನ್ನಯ : ತೌಲನಿಕ ಅಧ್ಯಯನ,ಅಂಡಾಳ -ಮಹಾದೇವಿ “ಮೀರಾ, 


ಕನ್ನಡದಲ್ಲಿ ನಳ ಚರಿತ್ರೆಗಳು ಮೊದಲಾದವು ಈ ದಿಶೆಯಲ್ಲಿ ಕೈಕೊಂಡ ತೌಲನಿಕ ಅಧ್ಯಯನದ 


' ಪ್ರಯತ್ನಗಳಾಗಿರುತ್ತವೆ. 


೨೨೦ ಕರ್ನಾಟಕ ಭ 


ಒಂದು ಅರಸುಮನೆತನ ಮತ್ತು ಅರಸುಮನೆತನದ ಒಬ್ಬ ಅರಸನ ಕಾಲಾವಧಿ 
ರಚಿತವಾದ ಸಾಹಿತ್ಯದ ಬಗ್ಗೆಯೂ ಸಂಶೋಧಕರು ಗಮನಹರಿಸಿದರು. 


ಜ್ರ 

ಕೆಳದಿ ಅರಸರ ಕಾಲದ ಕನ್ನಡ ಸಾಹಿತ್ಯ, ಪ್ರೌಢದೇವರಾಯನ ಕಾಲದ ಕನ್ನಡ | 4 
ಸಿರಸಂಗಿ ಸಂಸ್ಥಾನ - ಒಂದು ಅಧ್ಯಯನ, ಹೊಯ್ದ ಳರ ಕಾಲದ ಕನ್ನಡ ಸಾಹಿತ್ಮಮ ವ 
ಈ ಮಾದರಿಯಲ್ಲಿ ರಚಿತವಾದ ಸಂಶೋಧನ ಗ್ರಂಥಗಳಾಗಿರುತ್ತವೆ. ಸರ ಗೂ 
ಐತಿಹಾಸಿಕ ಕೇಂದ್ರವೊಂದನ್ನು ವಸ್ತುವಾಗಿರಿಸಿಕೊಂಡು ಅಭ್ಯಸಿಸುವ, ಪ್ರಾಚೀನ ರಾಜಕೀಚ 
ವಿಭಾಗಗಳನ್ನು ಕುರಿತು ವಿವೇಚಿಸುವ ಪ್ರವೃತ್ತಿಗೂ ಸ್ಥಾನ ಲಭಿಸಿತು. ಉದಾ . ಶ್ರವಣಚಿ! ೀ 
- ರಾಜಕೀಯ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಮಹತ್ವ, ಪುಲಿಗೆರೆ - ಐತಿಹಾಸಿಕ ು ತು 
ಸಾಂಸ್ಕೃತಿಕ ಮಹತ್ವ, ತರ್ದವಾಡಿ ನಾಡು - ಒಂದು ಅಧ್ಮಯನ, ನಾಗರಖಂಡ - 
ಪುಲಿಗೆರೆ ಮುನ್ನೂರು ಇತ್ಮಾದಿ. 


ಕನ್ನಡದ ಶಿಷ್ಟಪದ - ಜನಪದ ಸಾಹಿತ್ಮಗಳ ಸಾಮಗ್ರಿಯನ್ನು ಸಮಾಜೆ 
ಧಾರ್ಮಿಕ, ಸಾಂಸ್ಕುತಿಕ ದೃಷ್ಟಿಕೋನಗಳಿಂದ ವಿಶ್ಲೇಷಿಸುವುದೂ (ಸೂರ್ಯ ಗ್ರ 
ಸಮಾಜೋ - ಧಾರ್ಮಿಕ ಅಧ್ಮಯನ, ಮಧ್ಯಕಾಲೀನ ಕನ್ನಡ ಸಾಹಿತ್ಮ ಮತ್ತು ಅಸ್ಪೃಶ್ಯ! 
ಜಾನಪದ : ಸಾಮಾಜಿಕ ಕಥನ ಗೀತೆಗಳಲ್ಲಿ ದುಃಖಾಂತ ನಿರೂಪಣೆ, ಕನ್ನಡ ಜನಪ 
ಗೀತೆಗಳ ಸಾಂಸ್ಕೃತಿಕ ಅಧ್ಯಯನ, ಹೈದರಾಬಾದ ಕರ್ನಾಟಕದ ಜನಪದ ಸಾಹಿತ್ಮ : ೩೫5 
ಸಾಂಸ್ಕೃತಿಕ ಅಧ್ಯಯನ. ಕೈಫಿಯತ್ತು, ಪ್ರಾದೇಶಿಕ ಅರಸುಮನೆತನಗಳು, ಪ್ರಾದೇಶಿಕ ಜನಪ 
ಸಾಹಿತ್ಮ ಮೊದಲಾದ ಹೊಸಕ್ಟೇತ್ರಗಳನ್ನು ಕುರಿತು ವಿವೇಜಿಸಿರುವುದೂ (ಮೆಕೆಂರಿ 
ಕೈಫಿಯತ್ತುಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಕೈಫಿಯತ್ತುಗಳು, ತುಳುನಾಡಿನ ಅರಸುಮ ನ 
ಗಳು, ತುಳು ಜಾನಪದ ) ಕಂಡುಬರುತ್ತದೆ. ಸಂಶೋಧನೆಯ ಈ ಬಹುಮುಖ ೩ 
ಗಳೊಂದಿಗೆ ಕವಿಕೃತಿಗಳ ಪಾತ್ರ ಚಿತ್ರಣ, ಸಾಹಿತ್ಮ ಪ್ರಕಾರಗಳ ಅಧ್ಮಯನವೂ (ಕ ನ್ನ 
ಸಾಹಿತ್ಮದಲ್ಲಿಕರ್ಣ, ಚಿತ್ರಾಂಗದೆ - ಒಂದು ಅಧ್ಮಯನ, ಏಕಲವ್ಮ - ಒಂದು ಅಧ್ಯಯ 
ಕನ್ನಡ ಮಹಾಕಾವ್ಮಗಳಲ್ಲಿ ಸೀತೆಯ ಪಾತ್ರ, ಪ್ರಾಚೀನ ಕನ್ನಡ ಕೃತಿಗಳಲ್ಲಿ ದ್ರೌಪದಿ 
ಪಾತ್ರಚಿತ್ರಣ, ಕನ್ನಡ ಸಾಂಗತ್ಮ ಸಾಹಿತ್ಯ ) ಕಾಲಿಟ್ಟಿತು. ಕನ್ನಡ ಹಸ್ತಪ್ರತಿಗಳು - 
ಅಧ್ಮಯನದಂಥ ವಿಶಿಷ್ಟ ಸಂಶೋಧನ ಕೃತಿಯೂ ರಚಿತವಾಯಿತು. 


ಇದರೊಂದಿಗೆ ಜನಪದ ಸಾಹಿತ್ಮದ ವಿವಿಧ ಪ್ರಕಾರ, ಜಾನಾಂಗಿಕ, ಸಾಂಸ್ಕ 
ಅಧ್ಮಯನ, ಆಚರಣೆ, ನಂಬಿಕೆ, ಸಂಪ್ರದಾಯ, ಜನಪದ ರಂಗಭೂಮಿ, ವೃತ್ತಿರಂ 
ಜನಪದ ಚಿತ್ರಕಲೆ ಮೊದಲಾದ ವಿಷಯಗಳ ಸಂಶೋಧನೆಗೂ ಸೂಕ್ತ ಅವಕಾಶ ದ 
ಉತ್ತರ ಕರ್ನಾಟಕದ ಬಯಲಾಟಗಳು, ಉತ್ತರ ಕರ್ನಾಟಕದ ಜನಪದ ಕಲೆ ತ್ತು! 
ಕ್ರಿಯೆಗಳು, ಜನಪದ ಒಗಟುಗಳು, ಕರ್ನಾಟಕದ ಗೊಂದಲಿಗರು ಹಾಗೂ ಅವರ ಸ 
ಹಾಲಕ್ಕಿ ಜನಪದ ಜೀವನ ಮತ್ತು ಸಾಹಿತ್ಮ, ಕರ್ನಾಟಕದ ಲಂಬಾಣಿಗಳು - ಒಂದು ಸಾಂಸ್ಕ 
ಅಧ್ಯಯನ, ಉತ್ತರ ಕರ್ನಾಟಕದ ಜನಪದ ಆಟಗಳು, ಕರ್ನಾಟಕದ ಜನಪದ 
ದಕ್ಷಿಣ ಕರ್ನಾಟಕದ ಜನಪದ ಕಾವ್ಮ ಪ್ರಕಾರಗಳು, ದಕ್ಷಿಣ ಕರ್ನಾಟಕದ ಜನೆ! 
ರಂಗಭೂಮಿ, ಉತ್ತರ ಕರ್ನಾಟಕದ ವೃತ್ತಿ ರಂಗಭೂಮಿ, ಕಾಡುಗೊಲ್ಲರ ಸಂಪ್ರದಾ 


ತ ಈ ೨೨೧ 


ನಂಬಿಕೆಗಳು, ದಕ್ಷಿಣ ಕರ್ನಾಟಕದ ಜನಪದ ಪುರಾಣಗಳು, ಮಲೆನಾಡಿನ ಒಕ್ಕಲಿಗರು 
ಅವರ ಜಾನಪದ, ಕನ್ನಡ ಲಾವಣಿಗಳು, ಗೊಂಡರು - ಒಂದು ಸಾಂಸ್ಕೃತಿಕ ಅಧ್ಯಯನ, 
ರ್ಗ ಜಿಲ್ಲೆಯ ಕೃಷಿ ಜಾನಪದ, ಚೈನ ಜಾನಪದ, ಕರ್ನಾಟಕದ ಜನಪದ ವಾದ್ಯಗಳು, 
ಇಲ್ಲರು, ಗ್ರಾಮದೇವತೆಗಳು - ಒಂದು ಜಾನಪದ ಅಧ್ಯ ುನ, ಹಾಲಕ್ಕಿ ಸಮಾಜ 
ಏ ಅಧ್ಯಯನ, ಬೇಡ ನಾಯಕರು - ಒಂದು ಸಾಂಸ್ಕೃತಿಕ ಅಧ್ಯಯನ, ಹೈದರಾಬಾದ 
ಟಿಕದ ಜನಪದ ಸಾಹಿತ್ಯ - ಒಂದು ಸಾಂಸ್ಕೃತಿಕ ಅಧ್ಯಯನ, ಉತ್ತ ರ ಕರ್ನಾಟಕದ 
ಜೆ ಜನಪದ ಸಾಹಿತ್ಯ - ಒಂದು ಅಧ್ಯಯನ, ಭೂತರಾಧನೆ - ಒಂದು ಅಧ್ಯಯನ, 
ಕನ್ನಡ ಜಿಲ್ಲೆಯ ಭೈರರು ಮುಂತಾದವು ಜನಪದ ಸಂಶೋಧನೆಯ ಕ್ಷೇತ್ರದಲ್ಲಿ 
ಎಂದ ಸಂಶೋಧನ ಮಹಾಪ್ರಬಂಧ ಗ್ರಂಥಗಳಾಗಿರುತ್ತವೆ. ಇದರಿಂದ ಜನಪದವನ್ನು 
ಹೊಸ ನೆಲೆಗಳಿಂದ ಅಭ್ಯಸಿಸಿ, ಜನಪದ ಸಾಹಿತ್ಯ ಸಂಶೋಧನೆಗೆ ಶಾಸ್ತ್ರೀಯ ಆವಿಷ್ಕಾರ 
ದೃಷ್ಟಿಕೋನ ಪ್ರಬಲಗೊಳ್ಳುವಂತಾಯಿತು. 
' ಪಾಡಿನ ಸಾಂಸ್ಕೃತಿಕ ಚರಿತ್ರೆಯ ಅಧ್ಯಯನದಲ್ಲಿ ಮಹತ್ವದ ಘಟಕಗಳೆನಿಸಿದ 
ಮ, ಸ್ಥಳನಾಮಗಳ ಕಡೆಗೆ ಸಂಶೋಧಕರು ವಿಶೇಷ ಗಮನ ಹರಿಸಿದರು. ತುಳುನಾಡಿನ 
ಮಗಳು, ಸ್ಥಳನಾಮ ಅಧ್ಯಯನ, ಬೀದರ ಜಿಲ್ಲೆಯ ಸ್ಥಳನಾಮಗಳು, ಕೆಲವು 
ನಾಮಗಳು, ಶಾಸನಗಳಲ್ಲಿ ವ್ಯಕ್ತಿನಾಮಗಳು, ಶಾಸನಗಳಲ್ಲಿ ಸ್ಥಳನಾಮಗಳು - ಇವು 
ೇತ್ರದಲ್ಲಿ ಕೈಕೊಂಡ ಮಹತ್ವದ ಅಧ್ಯಯನಗಳಾಗಿರುತ್ತವೆ. ಆದರೆ ಈ ಕ್ಷೇತ್ರದಲ್ಲಿ 
' ಆಗಬೇಕಾದ ಕೆಲಸ ಅಪಾರವಿದೆಯೆಂಬುದನ್ನು ಮರೆಯಬಾರದು. ಕನ್ನಡ ಭಾಷೆಯ 
ಶಕ ಮತ್ತು ತೌಲನಿಕ ಸಂಶೋಧನ ಕಾರ್ಯವೂ ಉಪಭಾಷೆಗಳ ಆಧ್ಯಯನ ಕಾರ್ಕವೂ 
ಮುಯದಲ್ಲಿ ಆರಂಭವಾಯಿತು. ಎಂ. ಎಂ. ಲಬುರ್ಗಿ, ಎಸ್‌. ಶಿವಣ್ಣ, ಪಿ. ಎಂ. 
ಜಿ. ಎ. ಶಿವಲಿಂಗಯ್ಯ, ಎಸ್‌. ವಿದ್ಯಾಶಂಕರ, ಬಿ. ಆರ್‌. ಹಿರೇಮಠ, ಎ. ಬಿ. 
9ರ ಮೊದಲಾದವರಿಂದ ' ಆಕರಶೋಧ ' ಕಾರ್ಕ ಅವ್ಯಾಹತವಾಗಿ ನಡೆದುಕೊಂಡು 
ತು. ಇದಲ್ಲದೆ ಸಾಹಿತ್ಕಿಕ ಘಟ್ಟಗಳನ್ನು ಆಯಾ ಕಾಲದ ಪ್ರೇರಣೆಯ ಒನ್ನೆಲೆಯಲ್ಲಿ 
ಓಸಿದುದಲ್ಲದೆ (ಕನ್ನಡ ನವೋದಯ ಮತ್ತು ಬಿ. ಎಂ. ಶ್ರೀ : ಕರ್ನಾಟಕದ 
ರಣ ) ಸಾಹಿತ್ಯ ಮತ್ತು ಸಂಸ್ಕೃತಿಗಳಿಗಿರುವ ಸಂಬಂಧದ ಅಧ್ಯಯನ (ಭಾರತೀಯತೆ 
ಕನ್ನಡ ಲೇಖಕ ) ಸಾಹಿತ್ಯ ಪರಿಕಲ್ಪನೆಗಳ ಸಮಾಲೋಚನೆ (ಶಾಂತಿನಾಥ ದೇಸಾಯಿ 
ೆ ಅಸ್ತಿತ್ವವಾದಿ ಕಾದಂಬರಿಗಳು) ನಡೆಸಲಾಗಿದೆ. 


ಕನ್ನಡ ಕಾವ್ಯ ಶಾಸ್ತ್ರ, ಛಂದಸ್ಸು, ವ್ಯಾಕರಣ, ಭಾಷೆಗಳಿಗೆ ಸಂಬಂಧಿಸಿದ ಅಂತರ್‌ 
ಯನ ಹಾಗೂ ಒಂದು ವಿಷಯವನ್ನು ವಿವಿಧ ಮೂಲದ ಆಕರ ಸಾಮಗ್ರಿಗಳಿಂದ 
ಅಭ್ಯಸಿಸುವ ಬಹುಶಿಸ್ತೀಯ ಅಧ್ಯಯನಗಳು ಕನ್ನಡ ಸಂಶೋಧನೆಯ ಇತ್ತೀಚಿನ 
ಧೋರಣೆಗಳಾಗಿರುತ್ತವೆ. ಈ ಉಭಯ ರೀತಿಯ ಅಧ್ಯಯನಗಳಿಂದ ಕನ್ನಡ 
ನೆ ವಿನೂತನ ಆಯಾಮಗಳನ್ನು ಪಡೆದುಕೊಂಡಂತಾಗಿದೆ. ಆರಿಸಿಕೊಂಡ ವಿಷಯಕ್ಕೆ 
ುವ ಈ ಬಹುಶಿಸ್ತೀಯ 


'ಧನೆ' ಸಮಗ್ರ ಸಂಶೋಧನೆ ಎನಿಸಿಕೊಳ್ಳುತ್ತದೆ. ಮಧ್ಯಕಾಲೀನ ಕರ್ನಾಟಕ ಮತ್ತು 


೨೨೨ ಕರ್ನಾಟಕ ' 


ಕರ್ನಾಟಕದಲ್ಲಿ ಸತಿ ಪದ್ಧತಿ, ಏಳುಕೊಳ್ಳುದ ಎಲ್ಲಮ್ಮ ಮೊದಲಾದವು ಈ ಮಾಡ 
ಸಂಶೋಧನೆಯ ಮೌಲಿಕ ಕೃತಿಗಳಾಗಿರುತ್ತವೆ. ಈ ರೀತಿಯ ಸಂಶೋಧನೆ ವಿಧಾನ 
ನ್ನಡ ಸಂಶೋಧನೆಗೆ ಸಮಗ್ರತೆ ಸಂಪ್ರಾಪ್ತವಾಗುತ್ತಲಿದೆ. ಇಂಥ ಸಮಗ್ರ ಸಂಶೋ। 
ಗಳು ಮಾತ್ರ ಸಂಶೋಧನ ಕ್ಷೇತ್ರವನ್ನು , ಸಂಶೋಧಕರನ್ನು ಬೆಳೆಸುತ್ತವೆ, ಬೆಳಕಾಗಿಸುಃ 
ಶಂ. ಬಾ. ಜೋಶಿ, ಎಂ. ಚಿದಾನಂದಮೂರ್ತಿ, ಎಂ.ಎಂ. ಕಲಬುರ್ಗಿ 
ಸಂಶೋಧಕರು ಹೊಸ ವ್ಯಾಖ್ಕ್ಮಾನದ, ಹೊಸವಿಧಾನದ ತಮ್ಮ ಲೇಖನ -ಗ್ರಂಥಗಳ ಮ 
` ಈ ಮಾದರಿಯ ಸಂಶೋಧನೆಗಳನ್ನು ಉದ್ದೀಪನಗೊಳಿಸಿದ್ದಾರೆ. ಇದಲ್ಲದೆ ಜನೆ 
ಭಾಷಾವಿಜ್ಞಾನ, ಇತಿಹಾಸ, ಸಮಾಜಶಾಸ್ತ್ರ, ಪುರಾತತ್ವಶಾಸ್ತ್ರ, ಮನೋವಿಜ್ಞಾನದ" 
ಗಳಿಂದಲೂ ಸಾಕಷ್ಟು ಸಂಖ್ಯೆಯ ವಿದ್ವಾಂಸರು ಕೈಕೊಂಡ ಬಹುಶಿಸ್ತೀಯ ಅಧ್ಯಯನ 
ಕನ್ನಡ ಸಂಶೋಧನೆ ವ್ಯಾಪಕತೆಯನ್ನು ಗಳಿಸಿಕೊಂಡಿದೆ. ಕನ್ನಡ ಸಂಶೋಧನ ಕ್ಷೇತ್ರದ ೭ 
ಆಯಾಮಗಳಲ್ಲಿ ಕಾರ್ಮ ಮಾಡಿದ, ಮಾಡುತ್ತಲಿರುವ ಯುವ ಸಂಶೋಧಕರು ತ 
ಅಮೂಲ್ಯ ಲೇಖನ - ಗ್ರಂಥಗಳಿಂದ ಕನ್ನಡ ಸಂಶೋಧನ ಕ್ಷೇತ್ರವನ್ನು ಬಹುರೂಪಿಯ 
ದ್ದಾರೆ. ಹೀಗೆ ಕನ್ನಡ ಸಂಶೋಧನ ಸಾಹಿತ್ಮ ಹಲವು ಹದ, ಹಲವು ವಿಧಗಳಲ್ಲಿ ಹ 

ಸಾಧ್ಮವಾಯಿತು. ಅಷ್ಟೇ ಅಲ್ಲ, ವಿವಿಧ ಒಲವುಗಳನ್ನು ಮೈಸೂ ಜು 
ದುದರಿಂದ ಸಂಶೋಧನೆ ವ್ಯಾಪಕವಾಗಿ, ವೈವಿಧ್ಯಮಯವಾಗಿ ಬೆಳೆಯಲು ಅನ 
ವಾಯಿತು. ಇದರಿಂದ ಕನ್ನಡ ಸಂಶೋಧನ ಸಾಹಿತ್ಮದ ವಿಸ್ತಾರ, ವೈಶಿಷ್ಟ್ಯಗಳು ಇ 
ಗೊಳ್ಳುವಂತಾಯಿತು. 


ಶಿವಾನುಭವ, ಸದ್ದರ್ಮದೀಪಿಕೆ, ಶರಣ ಸಾಹಿತ್ಮ, ಕರ್ನಾಟಕ ಭಾರತಿ, ಪ 
ಕರ್ನಾಟಕ, ಸಾಧನೆ, ಕನ್ನಡ. ಸಾಹಿತ್ಮ ಪರಿಷತ್‌ ಪತ್ರಿಕೆ, ಬಸವಪಥ, ಲೋಚನ, ಆಃ 
ಸಂಶೋಧನ ವ್ಯಾಸಂಗ ಮೊದಲಾದ ವಿದ್ವತ್‌ ಪತ್ರಿಕೆಗಳೂ ಕರ್ನಾಟಕ, ಬೆಂಗಳ 
ಮೈಸೂರು, ಗುಲಬರ್ಗಾ, ಮಂಗಳೂರು, ಕುವೆಂಪು, ಕನ್ನಡ ವಿಶ್ವವಿದ್ಯಾಲಯಗಳೂ 
ಸಾಹಿತ್ಯ ಪರಿಷತ್ತು, ಕನ್ನಡ ವಿದ್ಯಾವರ್ಧಕ ಸಂಘ, ಬಸವಸವಮಿತಿ, ಬಿ. ಎಂ. ಶ್ರೀ. ಪ್ರತಿಃ 
ಮೈಸೂರಿನ ಕುವೆಂಪು ಟ್ರಸ್ಟ್‌, ಉಡುಪಿಯ ಗೋವಿಂದ ಪೈ ಸ್ಮಾರಕ ಸಂಶೋಧನ ಕೇ 
ಕರ್ನಾಟಕ ಜಾನಪದ ಟ್ರಸ್ಟ್‌, ಉಡುಪಿಯ ಪ್ರಾದೇಶಿಕ ರಂಗಕಲೆಗಳ ಸಂಶೋಧನ ಕೆ 
ಮೊದಲಾದ ಸಂಸ್ಥೆಗಳೂ ಸಂಭಾವನ - ಸಂಸ್ಮರಣ ಗ್ರಂಥಗಳೂ ವಿವಿಧ ಸಮ್ಮ 
ವಿಚಾರ ಸಂಕಿರಣ, ಶಿಬಿರ, ಕಮ್ಮ ಟಗಳೂ ಕನ್ನಡ ಸಂಶೋಧನ ಸಾಹಿತ್ಯವನ್ನು ಸಮೃದ್ಧ 
ಬೆಳೆಸುವಲ್ಲಿ ಉತ್ತೇಜಕ ಪಾತ್ರ ವಹಿಸಿರುತ್ತವೆ. ಇವುಗಳ ಕ್ರಿಯಾತ್ಮಕ ಪ್ರೋತ್ಸಹದಿಂದ 1 
ಸಂಶೋಧನ ಸಾಹಿತ್ಯ ಸತ್ವ್ತಯುತವಾಗಿಯೂ ಬಹುಮುಖವಾಗಿಯೂ ಬೆಳೆ 
ಸಾಧ್ಯವಾಗಿದೆ. ಹೀಗೆ ಕನ್ನಡ ಸಂಶೋಧನ ಸಾಹಿತ್ಮ ವ್ಯಕ್ತಿ, ಸಂಸ್ಥೆ, ಪತ್ರಿಕೆ, 
ಮೂಲಕ ಅಧಿಕ ಪ್ರಮಾಣದಲ್ಲಿ ಪ್ರಕಟವಾಗಿರುವುದು ವಿದಿತವಾಗುತ್ತದೆ. 


ಸಂಶೋಧನೆಯ ವಸ್ತು ಭಾಷೆ, ಶೈಲಿ, ಪ್ರತಿಪಾದನೆಗಳಿಂದ ಓದುಗರಿಗೆ ಬಹ! 
ಗಂಟುಗಳಾಗಿ ಪರಿಣಮಿಸಿದ್ದ ಹಳೆಯ ಸಂಶೋಧಕರ ಮಾದರಿಯ ಸಂಶೋಧನ $ 
ಈಗ ಕಡಿಮೆಯಾಗುತ್ತ ಬಂದಿತು. ಬರಹದ ವಸ್ತು, ರೀತಿಗಳಲ್ಲಿ ಓದುಗರಿಗೆ ಅಥ 


ದವನ 
ವ ಸಾಹಿತ್ಮ ೨೨೩, 


ಶೋಧನ ಲೇಖನ, ಗ್ರಂಥಗಳು ರಚಿತಗೊಂಡವು. ಇದರಿಂದ ಸಂಶೋಧಕ - ಸಂಶೋಧನೆ, 
೬ ದುಗರ ನಡುವಿನ ಅಂತರ ಮಾಯವಾಗತೊಡಗಿತು. ಸಂಶೋಧನೆಯ ಬಗೆಗೆ ವಿದ್ವಾಂಸ 
) ಆಸಕ್ತಿ, ಕುತೂಹಲ, ಕಳಕಳಿ ಉಂಟಾಗತೊಡಗಿದವು. ಓದುಗರಿಂದ ಪ್ರೋತ್ಸಾಹದಾಯಕ 
ಕ್ರಿಯೆಗಳು ಬರಲಾರಂಭಿಸಿ, ಸಂಶೋಧನ ಸಾಹಿತ್ಯ ಹುಲುಸಾಗಿ ಬೆಳೆಯುವಂತಾಯಿತು. 
ದ್ದರೂ ಹರಿಯ ತಲೆಮಾರಿನ ಕೆಲವು ಜನ ಸಂಶೋಧಕರು ಹಳೆಯ ಜಾಡಿನಲ್ಲಿಯೇ 
ಮ್ಮ ಸಂಶೋಧನೆ ಮುಂದುವರಿಸಿರುವುದು ತಿಳಿದುಬರುತ್ತದೆ. 


ಸಂಶೋಧನೆಯ ಸಾಮಗ್ರಿ ಸಂಕಲನ, ಸಂಕಲನವಾದ ಸಾಮಗ್ರಿಯ ವಿಶ್ಲೇಷಣೆ - 
ಔೃಖ್ಯಾನಗಳಲ್ಲಿ ಕೆಲವು ಸಂಶೋಧಕರು ವ್ಯವಸ್ಥೆ, ವ್ಯವಧಾನಾದಿಗಳನ್ನು ಹೊಂದದಿರುವುದು 
ರಿಸುತ್ತದೆ. ತಾವು ಸಂಶೋಧನೆಗಾಗಿ ಆರಿಸಿಕೊಂಡ ವಸ್ತುವಿನ ಬಗೆಗೆ ಕೆಲವರಿಗೆ 
ಚಿತ ಜ್ಞಾನವಿಲ್ಲದಿರುವುದೂ ಗೊತ್ತಾಗುತ್ತದೆ. ತಾನು ಮಾಡುವ ಸಂಶೋಧನೆಯ 
ಷಯದಲ್ಲಿ ಇಲ್ಲಿಯವರೆಗೆ ನಡೆದ ಸಂಶೋಧನೆ ಎಷ್ಟು ? ಯಾವ ರೀತಿಯದು ? 
ದ್ವಾಂಸರು ಅಲ್ಲಿ ಯಾವ ಸಮಸ್ಯೆಗಳನ್ನು ಎತ್ತಿದ್ದಾರೆ ? ಅವುಗಳಲ್ಲಿ ಯಾವವು ಇನ್ನೂ 
ಕೆರ್ಚಾಸ್ಪದವೆನಿಸಿವೆ ? ಮುಂತಾದ ಅಂಶಗಳ ಸ್ಪಷ್ಟ ಪರಿಜ್ಞಾನವಿಲ್ಲದೆ ತಮಗೆ ತಿಳಿದ 
ಕಂಗತಿಗಳೆಲ್ಲವೂ ಹೊಸವೆಂದು ಭಾವಿಸಿಕೊಂಡು ಕೇವಲ ಪುಟಗಳನ್ನು ತುಂಬಿಸಿ, 
(ಸಂಶೋಧನೆ ಅಲ್ಲದಿದ್ದರೂ ) ಅದು ಸಂಶೋಧನೆಯೆಂದು ಕೆಲವು ಜನ ಸಂಶೋಧಕರು 
ಕವಿ ಪಟ್ಟುಕೊಂಡಿರುವುದು ವ್ಯಕ್ತವಾಗುತ್ತದೆ. ಇಂಥ ಸಂಶೋಧನ ಸಾಹಿತ್ಯ, ಸಂಶೋಧಕರು 


ಕ್ತ ಡಿ 


ಇದ್ದರೂ ಅಷ್ಟೇ ಇರದಿದ್ದರೂ ಅಷ್ಟೇ. ಇದರಿಂದ ಕನ್ನಡ ಸಂಶೋಧನ ಸಾಹಿತ್ಯ 


ಸತ್ವಶಾಲಿಯಾಗುವುದಿಲ್ಲ. 

| ಶ್ರದ್ಧೆಯ ಕೊರತೆಯಿಂದಾಗಿ ಬರವಣಿಗೆಯನ್ನು ಲಘುವಾಗಿ ಪರಿಭಾವಿಸಿದ ಪ್ರವೃತ್ತಿ 
೨ಲ್ಲಲ್ಲಿ ಪ್ರವೇಶ ಪಡೆದಿರುತ್ತದೆ. ಅಧ್ಯಯನ ಹಾಗೂ ಪರಿಶ್ರಮಗಳಲ್ಲಿ ಆಗಾಗ ಅಭಾವವೂ 
ಅನಾಸ್ತೆಯೂ ಕಾಣಿಸಿಕೊಂಡಿದೆ. ಹೀಗಾಗಿ ಸಂಶೋಧನ ಲೇಖನ, ಗ್ರಂಥಗಳ ಒಡಲಲ್ಲಿ 
ಸಂಶೋಧಕರು ಅವಸರದ ನಿರ್ಣಯಗಳನ್ನು ಬಿತ್ತುತ್ತ ನಡೆದಿರುವುದು ಗೊತ್ತಾಗುತ್ತದೆ. 
ಇದಲ್ಲದೆ ಸಂಶೋಧಕರಿಗೆ ವಿರೋಧವಾದ ಭಾವಾವೇಶ, ಭಾವೋದ್ರೇಕಗಳು ಕನ್ನಡ 
ಸಂಶೋಧನ ಸಾಹಿತ್ಯದಲ್ಲಿ ಆಗಾಗ ಕಾಣಿಸಿಕೊಂಡಿವೆ. ಇದಲ್ಲದೆ ಕೆಲವು ಜನ ಸಂಶೋಧಕರು 
ಮ್ಮ ಸಂಶೋಧನ ಲೇಖನ-ಗ್ರಂಥಗಳಲ್ಲಿ ವೈಯಕ್ತಿಕ ದೋಷಾರೋಪಣೆಗೆ ತೊಡಗಿರುವುದು 
ಅತ್ಯಂತ ವ್ಯಸನದ ಸಂಗತಿಯೆನಿಸಿದೆ. ಇಂಥವರಿಂದ ಸಂಶೋಧನೆಗೆ ಕೆಟ್ಟ ಹೆಸರು ಬರುವು 
ದರಲ್ಲಿ ಸಂದೇಹವಿಲ್ಲ. ಸಂಶೋಧನೆ ವ್ಯಕ್ತಿನಿಷ್ಠವಾದುದಲ್ಲ, ವಸ್ತುನಿಷ್ಕವಾದುದು. 
ವಸ್ತುನಿಷ್ಠ ಸತ್ಯವನ್ನು ಪ್ರಕಟಿಸುವುದು ಸಂಶೋಧಕನ ಗುರಿ. ವಸ್ತುನಿಷ್ಠ ಸತ್ಯದ ಆರಾಧಕನಾದ 
ಸಂಶೋಧಕನನ್ನು ಸಂಶೋಧನೆಯನ್ನು, ವ್ಯಕ್ತಿನಿಷ್ಠ ಪಾತಳಿಯಿಂದ ನೋಡಿ, ತಪ್ಪಾಗಿ 
ಅರ್ಥೈಸುವ ಕಾರ್ಯವನ್ನು ಕೈಬಿಡುವಂತಾಗಬೇಕು. 

| ಕನ್ನಡ ಸಂಶೋಧನ ಸಾಹಿತ್ಯದಲ್ಲಿ ಸಂಶೋಧಕರ ವಿಶಾಲವಾದ ಆಳವಾದ ವ್ಯಾಸಂಗ, 
ಖಚಿತವಾದ ವಿಷಯ ಪರಿಜ್ಞಾನ, ಸಂಶೋದನ ತತ್ವಗಳ ತಿಳುವಳಿಕೆ, ಹೊಸದನ್ನು 
ಹೇಳಬೇಕೆಮೆವೆ ಆಕಾಂಕ್ಷೆಗಳು ಎದ್ದುಕಾಣುತ್ತವೆ. ಇದರೊಂದಿಗೆ ಸಂಶೋಧನ ಲೇಖನ- 


ಗ್ರಂಥಗಳಲ್ಲಿ ಅಪಾರವಾದ ಶ್ರದ್ಧೆ, ಪರಿಶ್ರಮ ಹಾಗೂ ತಲಸ್ಪರ್ಶಿಯಾದ ೬ 
ಪರಿಶೋಧನೆ ಇರುವುದು ವಿದಿತವಾಗುತ್ತದೆ. ಕೆಲವು ಜನ ಸಂಶೋಧಕರು ತಮ್ಮ ಸಂತೆ 
ಲೇಖನ - ಗ್ರಂಥಗಳನ್ನು ಪ್ರಕಟಿಸುವಲ್ಲಿ, ವಸ್ತುನಿಷ್ಠ ಅಭಿಪ್ರಾಯಗಳನ್ನು ವ್ಮಕ್ತಪಕ 

ತೋರಿದ ಧೈರ್ಮ ಮೆಚ್ಚುವಂಹದಾಗಿರುತ್ತದೆ. ಇಂಥ ಪ್ರಾಮಾಣಿಕ ಧೈರ್ಕ, ವಸ್ತುನಿಷ 3 
ಮಾತ್ರ ಸಂಶೋಧನೆಯನ್ನು ಬದುಕಿಸುತ್ತವೆ, ಬೆಳೆಸುತ್ತವೆ. 


ಂಶೋಧನೆಯ ತತ್ವಗಳನ್ನು ಸಮರ್ಪಕವಾಗಿ - ಸಮರ್ಥವಾಗಿ ಗ್ರಹ 
ಸಂಶೋಧನೆಯ ಗುಣಮಟ್ಟವನ್ನು ಕಾಯ್ದುಕೊಳ್ಳದೆ, ತೀರ ಕಳಪೆಯಾದ ಕೆಲವು 
ಸಂಶೋಧನ ಲೇಖನ - ಗ್ರಂಥ - ಮಹಾಪ್ರಂಬಂಧಗಳು ಹೊರಬಂದಿರುವುದು, ಇ 
ಬರುತ್ತಲಿರುವುದು ಕನ್ನಡ ಸಂಶೋಧನ ಕ್ಷೇತ್ರದ ಅನಾರೋಗ್ಮಕರ ಹಾಗೂ ಅಪಾ 
ಬೆಳವಣಿಗೆಯಾಗಿದೆ. ಈ ರೀತಿಯ ಸಂಶೋಧನ ಸಾಹಿತ್ಯ ಸೃಷ್ಟಿಯಾಗುವುದನ್ನು ತರ 
ಕನ್ನಡ ಸಂಶೋಧನ ಸಾಹಿತ್ಮ ತನ್ನ ಬಲವಾದ ಭವಿಷ್ಯವನ್ನು ಕಳೆದುಕೊಳ್ಳುವಂ. 
ಯುವ ಸಂಶೋಧಕರು ಅವಸರ ಪ್ರವೃತ್ತಿ, ಭ್ರಷ್ಟವೃಕ್ತಿ - ವ್ಯವಸ್ಥೆ, ಆತೆ - ಅಮಿಷೆ 
ಅಮಾಯಕವಾಗಿ ಬಲಿಯಾಗದೆ ತಮ್ಮ ಪಾರದರ್ಶಕ ಮನಸ್ಸಿನಿಂದ ಸಂಶೋಧನ ಕ್ಲೆ! 
ಪಾವಿತ್ಮ, ಘನತೆಗಳನ್ನು ಜವಾಬ್ದಾರಿಯಿಂದ ಎತ್ತಿ ಹಿಡಿಯುವುದು ಇಂದು ತೀರ ಅವ್ನ 
ಯುವ ಸಂಶೋಧಕರು ತಮ್ಮ ನಿರಂತರ ಪರಿಶ್ರಮ, ಸತತಾಧ್ಮಯನ, ಶ್ರದ್ಧೆ “8 
ಪ್ರಾಮಾಣಿಕತೆ, ಗಟ್ಟಿಯಾದ ಬರೆವಣಿಗೆಗಳಿಂದ ಸಂಶೋಧನೆಯ ಮೂಲಭೂತ 
ವಿಧಾನಗಳನ್ನು ಸ್ವಸಾಮರ್ಥ್ಯದಿಂದ ಅರ್ಥಪೂರ್ಣವಾಗಿ, ಪರಿಣಾಮಕಾರಿಯಾಗಿ ಅನುತ 
ಗೊಳಿಸುವಂತಾಗಬೇಕು. ಅಂದಾಗ ಮಾತ್ರ ಕನ್ನಡ ಸಂಶೋಧನ ಸಾಹಿತ್ಮ ಸತ್ವಯುತ 
ಬೆಳೆಯಲು ಸಾಧ್ಯವಾಗುತ್ತದೆ. ಟ 


ಒಟ್ಟಿನಲ್ಲಿ ಕನ್ನಡ ಸಂಶೋಧನ ಸಾಹಿತ್ಯ ಆಕರಗಳ ಶೋಧ, ಆಕರಗಳ ರ 
ಶೋಧ, ಆಕರಗಳ ಗುಣನಿಷ್ಠ ಶೋಧಗಳ ರೂಪದಲ್ಲಿ ಹೊರಬಂದಿರುವುದು ಮ 
ವಿವೇಚನೆಯಿಂದ ಗೊತ್ತಾಗುತ್ತಿದೆ. ಹಲವು ಗುಂಜುಗಳು ಅಲ್ಲಲ್ಲಿ ಗೋಚರಿಸಿದರೂ ಔ 
ಸಂಶೋಧನ ಸಾಹಿತ್ಮ ಹಲವಾರು ಹೊಸ ಒಲವು ಕಾರಣವಾಗಿ ಹತ್ತುಮುಖದಲ್ಲಿ ಪ್ರವಹಿಸಿ 
ಸತ್ತ, ಗುಣಮಟ್ಟಗಳಲ್ಲಿ ತನ್ನದೇ ಆದ ಎತ್ತರವನ್ನು ಕಾಯ್ದುಕೊಂಡು ಬಂದಿತು. ಶೆ 
ಸಂಶೋಧನೆಯ ಸ್ವರೂಪ, ಪ್ರಕಾರ, ವಿಧಾನಗಳನ್ನು ಕುರಿತು ಸಂತೋಧನೆ ( 
ಚಿದಾನಂದಮೂರ್ತಿ), ಕನ್ನಡ ಸಂಶೋಧನ ಶಾಸ್ತ್ರ ( ಎಂ. ಎಂ. ಕಲಬುರ್ಗಿ), ಸಂಶೋಧೆ 
ವಿಧಾನ (ಎ. ಕುಲಕರ್ಣಿ, ಹರಿಕೃಷ್ಣ ಭರಣ್ಮ ), ಸಂಶೋಧನ ತಾಸ್ತ್ರ ( ಹೊಸ್ಕೆರೆ 
ಸಂಶೋಧನೆಯ ಸ್ವರೂಪ ( ಬ. ಎ. ಶಿರೂರ) ಮೊದಲಾದ ಕೃತಿಗಳು ರಚಿತವಾಗಿ 
ಇದರಿಂದ ಕನ್ನಡ ಸಂಶೋಧನ ಸಾಹಿತ ಹೊಂದಿದ ಪ್ರಬುದ್ಧತೆ, 
ತಿಳಿದುಕೊಳ್ಳ ಬಹುದಾಗಿದೆ. 


ಕನ್ನಡ ಸಂಶೋಧನ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ವಿವಿಧ ನಿಟ್ಟಿನಿಂದ ಸಾಕಷ್ಟು 
ನಡೆದಿದ್ದರೂ ಅದು ಅಲ್ಲ ಪ್ರಮಾಣದ್ದೆಂದೇ ಹೇಳಬೇಕು. ಸಂತೋಧನೆ ನಡೆಸಬ 
ಕ್ಷೇತ್ರಗಳು, ಮಾಡಬೇಕಾದ ಕಾರ್ಮಗಳು ಬೆಟ್ಟದಷ್ಟು ಎತ್ತರವಾಗಿಯೂ ಸಾಗರದಷ್ಟು ಫ 


ಸಂಶೋಧನ ಸಾಹಿತ್ಯ ಎವ 


ವಾಗಿಯೂ ಆಳವಾಗಿಯೂ ಇರುತ್ತವೆ. ಕರ್ನಾಟಕಕ್ಕೆ ಸಂಬಂಧಿಸಿದ ಸಮಗ್ರ ಆಕರಗಳ ಶೋಧ 
ಹಾಗೂ ಸಂಗ್ರಹ ಮೊಟ್ಟಮೊದಲು ನೆರವೇರಬೇಕಾಗಿದೆ. ಇದರಂತೆ ತೀರ ಉಪೇಕ್ಷಿತ ವಿಷಯ 
ಗಳ ಅಧ್ಯಯನವನ್ನೂ ಕೈಗೆತ್ತಿಕೊಳ್ಳಬೇಕಾಗಿದೆ. ಸಂಶೋಧನೆಯ ವಿಧಾನದಲ್ಲಿಯೂ ಹೊಸ 
ದೃಷ್ಟಿಕೋನಗಳನ್ನು ರೂಢಿಸಿಕೊಳ್ಳವುದು ಅಗತ್ಮವಿದೆ. ಕನ್ನಡ ಸಂಶೋಧನೆ ಜನಪರ 
ವಾಗುವಂತೆ ಬೆಳೆಸಬೇಕಾಗಿದೆ. ಯಾಕೆಂದರೆ ಸಂಶೋಧನೆಯ ಫಲಿತಾಂಶಗಳು ಸಂಬಂಧಿಸಿದ 
ಜನರಿಗೆ, ಪ್ರದೇಶಗಳಿಗೆ ತಲುಪದೇ ಹೋದರೆ ಅಂಥ ಸಂಶೋಧನೆ ಅರ್ಥವನ್ನು ಕಳೆದು 
ಕೊಂಡು ಜನರಿಂದ ದೂರವಾಗಿ ಉಳಿದುಬಿಡುತ್ತದೆ. ಇದರಿಂದ ಸಂಶೋಧನೆಯ ನಿಜವಾದ 
ಉದ್ದೇಶ ಈಡೇರದೆ ಹೋಗುತ್ತದೆ. ಆದುದರಿಂದ ವಿವಿಧ ಮಾಧ್ಯಮಗಳ ಮೂಲಕ 
ಸಂಶೋದನೆಯ ಫಲಿತಾಂಶಗಳನ್ನು ಜನತೆಗೆ ತಲುಪಿಸುವುದು ತಮ್ಮ ಪರಮ ಹಾಗೂ ಆದ್ಕ 
. ಕರ್ತವ್ಯವೆಂಬುದನ್ನು ಸಂಶೋಧಕರು ಪ್ರಾಂಜಲ ಮನಸ್ಸಿನಿಂದ ಪರಿಭಾವಿಸಬೇಕಾಗಿದೆ, 
ಪರಿಗ್ರಹಿಸಬೇಕಾಗಿದೆ. ಹೀಗಾದಾಗ ಮಾತ್ರ ಕನ್ನಡ ಸಂಶೋಧನೆ, ಸಂಶೋಧಕ ಬೆಳೆಯುವಂತಾ 
ಗುತ್ತದೆ. ಇನ್ನೂ ಅಸ್ಪೃಶ್ಯವಾಗಿ ಉಳಿದಿರುವ, ಉಪೇಕ್ಷೆಗೆ ಗುರಿಯಾಗಿರುವ ಅನೇಕ ಹೊಸ 
ಕ್ಷೇತ್ರಗಳತ್ತ ಸಂಶೋಧಕರು ಗಮನಹರಿಸುವುದು ಇಂದು ತೀರ ಅವಶೃವಿದೆ. ಈ ಕಾರ್ಯವನ್ನು 
ಪೂರೈಸಿದಾಗ ಮಾತ್ರ ಕನ್ನಡ ಸಂಶೋಧನ ಸಾಹಿತ್ಕ ಪರಿಪೂರ್ಣತೆಯನ್ನು ಪಡೆದುಕೊಳ್ಳಲು 
ಸಾಧ್ಯವಾಗುತ್ತದೆ. * 


ಹಾಗೂ 


೬ ಈ ಲೇಖನದಲ್ಲಿ ಎಲ್ಲ ಸಂಶೋಧನ ಲೇಖನ, ಗ್ರಂಥಗಳ ಹೆಸರನ್ನು ಹೇಳಿರುವುದಿಲ್ಲ. ಇದು ಸಾಧ್ಯವೂ 
ಇಲ . ಸಾಂದರ್ಭಿಕವಾಗಿ ಮಾತ್ರ ಕೆಲವು ಸಂಶೋಧಕರ ಹಾಗೂ ಸಂಶೋಧನ ಲೇಖನ, ಗ್ರಂಥಗಳನ್ನು 
ಇಲ್ಲಿ ಉಲ್ಲೇಖಿಸಲಾಗಿದೆ. 


ಮಕ್ಕಳ ಸಾಹಿತ್ಯ 
(ಒಂದು ಚಾರಿತ್ರಿಕ ವಿವೇಚನೆ ) 


“ ಜಯವಂತ ಕಾಡದೇವರ 


ಮಕ್ಕಳಸಾಹಿತ್ಕರಚನೆ ತೀರ ಅವಶ್ಯಕವಾದ ಒಂದು ಪ್ರಕ್ರಿಯೆಯಾಗಿದೆ. ತಾಯಿ 
ಗರ್ಭದಲ್ಲಿರುವಾಗಲೇ ಮಗುವಿಗೆ ಸಾಂಸ್ಕೃತಿಕ ಹಾಗೂ ಸಾಹಿತ್ಮಿಕ ಸಂಸ್ಕಾರ ಒದಗುತ್ತದೆ 
ಎಂಬ ನಂಬಿಕೆ ವೈಜ್ಞಾನಿಕ ಸತ್ಯವಾಗಿ ತೋರುತ್ತಿದೆ. ಒಂದು ಅರ್ಥದಲ್ಲಿ ಮಗುವಿನ ಮನಸ್ಸು 
ಮಹಾಕಾವ್ಯದ ಹಾಗೆ. ಅಲ್ಲಿ ಅದ್ಭುತ ರಮ್ಮ ಕಲ್ಪನೆಗಳು ಲೀಲಾಜಾಲವಾಗಿ ಹರಿದಾಡುತ್ತವೆ. 
ಅವು ಮಕ್ಕಳ ಕುತೂಹಲವನ್ನು ಜಾಗ್ರತಗೊಳಿಸುತ್ತವೆ. 


ಈ ಕುತೂಹಲವೇ ಬುದ್ದಿವಿಕಾಸಕ್ಕೆ ಮೂಲವಾಗಿದೆ. ಮಗು ಇಷ್ಟಗಲ ಕಣ್ಣು 
ತೆರೆದುಕೊಂಡು ಪ್ರಶ್ನಾರ್ಥಕವಾಗಿ ಸುತ್ತೆಲ್ಲ ನೋಡುತ್ತದೆ. ಆದರೆ ಆ ಮುದ್ದು ಕಣ್ಣುಗಳ 
ಹಸಿವು ಹಿಂಗುವುದಿಲ್ಲ. ಮಗು ಏತಕ್ಕಾಗಿಯೋ ಕ್ಕೆ ಚಾಚುತ್ತದೆ. ಅದನ್ನು ಪಡೆಯಲು ಅಂಬೆ 
ಗಾಲಿಕ್ಕುತ್ತದೆ. ತಡಕಾಡುತ್ತಲೇ ಬೆಳೆಯುತ್ತದೆ, ಅತ್ತ - ಇತ್ತ ಹುಡುಕುತ್ತದೆ, ಬೇಡುತ್ತದೆ. 
ಈಗ, ನೀಡಲು ನಮ್ಮ ಬಳಿ ಏನಿದೆ ? 


ಇಂಥ ಪ್ರಶ್ನೆಯಿಂದ ಗಲಿಬಿಲಿಗೊಂಡು ನಾವು ಮಕ್ಕಳ ಸಾಹಿತ್ಮ ರಚನೆಗೆ ತೊಡಗು 
ತ್ತೇವೆ. ಇಂಥ ಸಂದರ್ಭದಲ್ಲಿ ಖಲೀಲ್‌ ಗಿಬ್ರಾನ್‌ ನಮ್ಮನ್ನು ಎಚ್ಚರಿಸುತ್ತಾನೆ: " ನಿಮ್ಮ 
ಮಕ್ಕಳು ನಿಮ್ಮ ಮಕ್ಕಳಲ್ಲ ; ಜೀವನ ಸ್ವಪ್ರೇಮದ ಪುತ್ರ - ಪುತ್ರಿಯರು ಅವರು. ಅವರು 
ನಿಮ್ಮ ಜೊತೆಗೆ ಇರುವುದಾದರೂ ಅವರು ನಿಮಗೆ ಸೇರಿದವರಲ್ಲ. ನಿಮ್ಮ ಪ್ರೀತಿಯನ್ನು 
ಅವರಿಗೆ ನೀಡಬಹುದು. ಆದರೆ, ನಿಮ್ಮ ಆಲೋಚನೆಗಳನ್ನೆಲ್ಲ, ಅವರಂತಿರಲು ನೀವು 


ಪ್ರಯತ್ನಿಸಬಹುದು. ಆದರೆ ಅವರನ್ನು ನಿಮ್ಮಂತೆ ಮಾಡದಿರಿ, ಜೀವನ ಹಿಮ್ಮುಖವಾಗಿ 
ಹರಿಯದಿರಲಿ". 


ತಂದೆ, ತಾಯಿ, ಶಿಕ್ಷಕ, ಸಮಾಜ ಹಾಗೂ ಮಕ್ಕಳ ಸಾಹಿತಿಗಳು ಈ ಎಚ್ಚರವನ್ನು 
ಕಾಪಾಡಿಕೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ಮಕ್ಕಳ ಮನೋವಿಕಾಸಕ್ಕೆ ನಾವು ನಡೆಸುವ 
ಪ್ರಯತ್ನಗಳಿಂದ ಅವರಿಗೆ ಕಿರಿಕಿರಿಯಾದೀತು! ಮಕ್ಕಳ ಕನಸುಗಳನ್ನು ಹಾಗೂ ಅದ್ಭುತರಮ್ಮ 
ಕಲ್ಪನೆಗಳನ್ನು ಸ್ಥಿರೀಕರಿಸಲು ಅನುಕೂಲವಾಗುವಂಥ ಪರಿಸರವನ್ನು ನಿರ್ಮಿಸುವುದು 
ನಮ್ಮ ಆದ್ಕ ಕರ್ತವ್ಯವಾಗಿದೆ. ಮಕ್ಕಳ ಸಾಹಿತ್ಯ ರಚನೆಗೆ ಈ ಹಿನ್ನೆಲೆಯೇ ಮುಖ್ಯ 
ಕಾರಣವೆನಿಸಿದೆ. 


ಈ 


ಮಕ್ಕಳ ಸಾಹಿತ್ಯ ೨೨೭ 


ಮಕ್ಕಳ ಸಾಹಿತ್ಯ ಎಷ್ಟು ಪ್ರಾಚೀನ ಎಂಬುದನ್ನು ಖಚಿತವಾಗಿ ಹೇಳಲು ಸಾಧ್ಯ 
ವಾಗುವುದಿಲ್ಲ. ಏಕೆಂದರೆ ನಮ್ಮ ಪ್ರಾಚೀನ ಕವಿಗಳು ಸಾಮಾನವಾಗಿ, ಎಲ್ಲ 
ವಯೋಮಾನದವರಿಗೆ ರುಚಿಸುವಂಥ ಕೃತಿಗಳನ್ನು ರಚಿಸಿದ್ದಾರೆ. ಗುಣಾಢ್ಮನ 'ಬೃಹತ್ಮಥೆ ತೆ 
ವಸುಭಾಗ ಭಟ್ಟನ ` ಪಂಚತಂತ್ರ, ' ಕ್ಷೇಮೇಂದ್ರನ ಬ್ರಹತ್ಯಥಾ ಮಂಜರಿ ', ಸೋಮದೇವ 
ಭಟ್ಟನ ` ಕಥಾಸರಿತ್ಸಾಗರ ', ಹರಿಷೇಣನ ' ಬೃಹತ್ಮಥಾಕೋಶ ' ಇತ್ಯಾದಿ ಕೃತಿಗಳ ರಚನೆಯ 
ಮೂಲ ಉದ್ದೇಶ ನೀತಿ ಬೋಧನೆ ಹಾಗೂ ಮನರಂಜನೆ. ಇಲ್ಲಿಯ ಕಥೆಗಳು ಚಾರಣ ಕವಿಗಳ 
ಕಥನ ಕವನಗಳಾಗಿ, ಅಜ್ಜ ಅಜ್ಜಿಯರ ಕಥೆಗಳಾಗಿ ಶತಮಾನಗಳನ್ನು ದಾಟುತ್ತ ಬಂದಿವೆ. 


ಏನಿದ್ದರೂ ವಿಷ್ಣುಶರ್ಮ ರಚಿಸಿದ ` ಪಂಚತಂತ್ರ ಮಕ್ಕಳ ಸಾಹಿತ್ಯದ ಮೂಲ 
ಗ್ರಂಥ ' ವೆಂದು ಒಪ್ಪಿಕೊಳ್ಳಲಾಗಿದೆ. ಕ್ರಿ. ಶ. ಒಂದನೆಯ ಶತಮಾನದಷ್ಟು ಪ್ರಾಚೀನವಾದ 
ಈ ಸಂಸ್ಕೃತ ಕೃತಿ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ರಚಿತವಾದ ಮಕ್ಕಳ ಸಾಹಿತ್ಯಕ್ಕೆ ಮೂಲ 
ಪ್ರೇರಣೆಯಾಗಿದೆ. ಬೈಬಲ್‌ ಬಿಟ್ಟರೆ ಜಗತ್ತಿನ ಎಲ್ಲ ಪ್ರಬುದ್ಧ ಭಾಷೆಗಳಿಗೆ ಅನುವಾದ 
ಗೊಳಿಸಲ್ಪಟ್ಟ ಕೃತಿ ಇದೊಂದೇ! ಪಂಚತಂತ್ರ ಒಂದು ರಮ್ಮ ಕೃತಿ. ಇಲ್ಲಿ ಪ್ರಾಣಿ ಪಕ್ಷಿಗಳನ್ನು 
ಪಾತ್ರಗಳನ್ನಾಗಿ ಬಳಸಿಕೊಳ್ಳಲಾಗಿದೆ. ಮಕ್ಕಳಲ್ಲಿ ರಾಜಧರ್ಮ, ಲೋಕಧರ್ಮ, ಸಮಾಜ 
ಧರ್ಮ ಮುಂತಾದ ನೀತಿಸಂಹಿತೆಗಳನ್ನು ಸಂಸ್ಕಾರಗೊಳಿಸುವುದೇ ಇಲ್ಲಿಯ ಕಥೆಗಳ ಉದ್ದೇಶ 
ವಾಗಿದೆ. ಹಿತೋಪದೇಶದ ಕಥೆಗಳೂ ಇದೇ ಮಾದರಿಯವು. ಈ ` ಪಂಚತಂತ್ರ" ದ 


`` ಕಥೆಗಳನ್ನು ಕನ್ನಡಕ್ಕೆ ನೀಡಿದವನು ದುರ್ಗಸಿಂಹ. ಈತನ ಕಾಲ ಕ್ರಿ. ಶ. ೧೨ನೇ ಶತಮಾನದ 


ಆದಿಭಾಗ. ಈತನೇ ಕನ್ನಡ ಮಕ್ಕಳ ಸಾಹಿತ್ಯದ ಮೂಲಪುರುಷ ಎನ್ನಬಹುದು. ಮನುಷ್ಯರ 
ನಡೆ -ನುಡಿಗಳನ್ನು ಅನುಕರಿಸುವ ಪ್ರಾಣಿ -ಪಕ್ಷಿಗಳ ಕಥೆಗಳನ್ನು ಹೇಳುವ ಮೂಲಕ ಜೀವನದ 
ಮೌಲ್ಯಗಳನ್ನು ಬಿಂಬಿಸಲು ಇಲ್ಲಿ ಸಾಧ್ಯವಾಗಿದೆ. ಹೆಚ್ಚು ಕಡಿಮೆ ಸಮಕಾಲೀನವಾಗಿ 
ರಚಿತವಾದ ಈಸೋಪನ ನೀತಿಕಥೆಗಳಿಗೂ ಪಂಚತಂತ್ರವೇ ಮೂಲ ಪ್ರೇರಣೆಯಾಗಿದೆ 
ಎಂಬುದನ್ನಿಲ್ಲಿ ಸ್ಮರಿಸಬಹುದಾಗಿದೆ. 


ಇದಕ್ಕೆಲ್ಲ ಹೊರತಾಗಿ ಮಕ್ಕಳ ಸಾಹಿತ್ಯದ ಮೂಲ ಬೇರು ಅದರ ಜಾನಪದದಲ್ಲಿದೆ 
ಎಂದು ಹೇಳಬಹುದು. ತಾಯಿಯ ಜೋಗುಳದ ಹಾಡುಗಳು, ಪ್ರಾಸಬದ್ಧ ಆಟದ ಪದಗಳು 
ಅಜ್ಜ - ಅಜ್ಜಿಯರ ಕಥೆಗಳು ಕೋಲಾಟದ ಪದಗಳು, ಒಗಟುಗಳು, ಗಾದೆಗಳು ಮಕ್ಕಳ 
ಸಾಹಿತ್ಯದ ಮೌಖಿಕ ಹಾಗೂ ಮೌಲಿಕ ಸಾಮಗ್ರಿಗಳಾಗಿವೆ. 


ಕ್ರಿ. ಶ. ೮೬೮ರಲ್ಲಿ ಚೀನಿಯರು ಮುದ್ರಣಯಂತ್ರವನ್ನು ಸಂಶೋಧಿಸಿ, ಮುದ್ರಣ 
ಕಲೆಯನ್ನು ಅಭಿವೃದ್ಧಿ ಪಡಿಸಿದರು. ಮೊಟ್ಟಮೊದಲ ಬಾರಿಗೆ ಕಾಗದವನ್ನು ಉತ್ಪಾದಿಸಿದ 
ಶ್ರೇಯಸ್ಸು ಕೂಡ ಚೀನಿಯರದೇ | ಜ್ಞಾನಪ್ರಸಾರದ ಈ ಅತ್ಯಮೂಲ್ಯ ಮಾಧ್ಯಮ ಕೈಗೆಟುಕಿದ 
ಮೇಲೆ ಪ್ರಾಚೀನ ಸಾಹಿತ್ಯ ವಿನಾಶದ ಭಯದಿಂದ ಪಾರಾಯಿತು. ಬುದ್ಧನ ಪೂರ್ವಜನ್ಮದ 
ವೃತ್ತಾಂತವನ್ನೊಳಗೊಂಡ ಜಾತಕ ಕಥೆಗಳು ಕ್ರಿ. ಶ. ಏಳನೇ ಶತಮಾನದಲ್ಲಿ ಚೀನಿ ಭಾಷೆಗೆ 
ತರ್ಜುಮೆಗೊಂಡು ನಂತರ ಮುದ್ರಿತವಾದವು.ಇಷ್ಟು ಪ್ರಾಚೀನವಾದ ಮಕ್ಕಳ ಸಾಹಿತ್ಯಚರಿತ್ರೆಗೆ 
ಒಂದು ನಿಶ್ಚಿತ ನೆಲೆ ಒದಗಿದ್ದು ಹದಿನೆಂಟನೆಯ ಶತಮಾನದಲ್ಲಿ ಯುರೋಪಿನಲ್ಲಿ. 


೨೨೮ ಕರ್ನಾಟಕ ಭಾರತಿ 


ಕ್ರಿ. ಶ. ೧೭೪೪ರಲ್ಲಿ ಜಾನ್‌ ನ್ಯೂ ಬೆರ್ರಿ ಎಂಬಾತ ' ಎಲಿಟಲ್‌ ಪ್ರೆಟ್ಟೀ ಪಾಕೆಟ್‌ 
ಬುಕ್‌ '' ಪ್ರಕಟಿಸಿದ. ಈತನೇ ಪ್ರಕಟಿಸಿದ ` : ದಿ ಹಿಸ್ಟರಿ ಆಫ್‌ ಲಿಟಲ್‌ ಗುಡಿ ಟೂ ಶೂಸ್‌" 
ತುಂಬ ಪ್ರಸಿದ್ಧಿ ಪಡೆಯಿತು. ಈ ಕಿರುಪುಸ್ತಕ ಮಾಲಿಕೆಗಳು ಚಿತ್ರಸಹಿತವಾಗಿದ್ದೊಂದು 
ಐತಿಹಾಸಿಕ ವಿಶೇಷ. ಇಲ್ಲಿ ಬರುವ ಗುಡಿ-ಟ ಶೂಸ್‌, ಟಿಮೊತಿ ಟಿಕಲ್‌ ಪಿಚರ್‌, ಗೈಲ್ಸ್‌ 
ಜಿಂಬರ್‌ ಬ್ರೆಡ್‌ ಎಂಬ ಪಾತ್ರಗಳು ಸ್ಮರಣೀಯವಾಗಿವೆ. 


ಇದಕ್ಕೂ ಮುನ್ನ ಕ್ರಿ. ಶ. ೧೬೭೧ರಲ್ಲಿ ಟಿ. ಲೈ ಹಾಗೂ ಜೇಮ್ಸ್‌ ಜೇನವೇ 
ಮಕ್ಕಳಿಗಾಗಿ ಮನರಂಜನೆ ಹಾಗೂ ನೀತಿ ಶಿಕ್ಷಣವನ್ನು ಗಮನದಲ್ಲಿಟ್ಟುಕೊಂಡು ಕೃತಿಗಳನ್ನು 
ರಚಿಸಿದರು. ಪಾಪ -ಪುಣ್ಮ, ಒಳಿತು - ಕೆಡಕುಗಳನ್ನು ನಿರೂಪಿಸುವ '" ಎ ಟೋಕನ್‌ ಫಾರ್‌ 
ಚಿಲ್ಡ್ರನ್‌ ' ದಿ ಎಕ್ಸೆಪ್ತರಿ ಲೈವ್ಸ್‌ ಆಂಡ್ಕ್‌ ಜಾಯಪುಲ್‌ ಡೆತ್ಸ್‌ ಆಫ್‌ ಸೆವರಲ್‌ ಯಂಗ್‌ 
ಚಿಲ್ಡ್ರನ್‌ '' ಎಂಬುದು ಜೇನವೇವನ ಪ್ರಸಿದ್ಧ ಕೃತಿ. ಬನಿಯನ್‌ ಕವಿಯ ' ದಿ ಪಿಲ್‌ಗ್ರಿಮ್ಸ್‌ 
ಪ್ರೊಗ್ರೆಸ್‌' ಅನೇಕ ಮಕ್ಕಳ ಮನ ಸೆಳೆದದ್ದು ಈ ಅವಧಿಯಲ್ಲೇ ! ಕ್ರಿ. ಶ. ೧೭೧೫ರಲ್ಲಿ 
ಹೊರಬಂದ ಐ ಸಾಕ್‌ ವಾಟ್‌ನ ' ಡಿವೈನ್‌ ಆಂಡ್‌ ಮಾರಲ್‌ ಸಾಂಗ್ಸ್‌ ಫಾರ್‌ ಚಿಲ್ಡ್ರನ್‌ "' 
ಎಂಬ ಕೃತಿ ದೇವರ ಹಾಗೂ ಪಾಪ- ಪುಣ್ಮಗಳನ್ನು ಕುರಿತದ್ದೇ. ಆದರೆ ವಾಟ್‌ ಈ ಕೃತಿಯಲ್ಲಿ 
ತೋರಿದ ಅಪೂರ್ವ ಕಾವ್ಕಕೌಶಲ ಹಾಗೂ ಶಿಶುಸಂವೇದನೆಗಳು ಮಕ್ಕಳ ಸಾಹಿತಿಗಳಿಗೆ 
ಮಾರ್ಗದರ್ಶಕವಾಗಿವೆ. ಈ ಮಾತಿಗೆ ಪುಷ್ಟಿಯಾಗಿ ಮುಂದೆ ಲೂಯಿ ಕೆರಾಲ್‌ ತನ್ನ 
`` ಅೈಲೀಸ್‌ ಇನ್‌ ವಂಡರ್‌ಲ್ಕಾಂಡ ' ಕೃತಿಯಲ್ಲಿ ಇಲ್ಲಿಯ ಎರಡು ಪದ್ಮಾನುಕರಣೆಗಳನ್ನು 
ತಂದಿದ್ದಾನೆ. 


ಕ್ರಿ. ಶ. ೧೮ನೇ ಶತಮಾನದ ಪ್ರಾತಿನಿಧಿಕ ಲೇಖನದಲ್ಲಿ ಅಗ್ರಗಣ್ಮರೆಂದರೆ ಡೇನಿಯಲ್‌ 
ದೀಪೊ ಹಾಗೂ ಜೊನಾಥನ್‌ ಸ್ವಿಫ್ಟ್‌. ಡೀಪೋನ ರಾಬಿನ್‌ ಸನ್‌ ಕ್ರುಸೊ' ಹಾಗೂ ಸ್ವಿಫ್ಟ್‌ನ' 
ಗಲಿವರ್‌ನ ಪ್ರವಾಸಗಳು " ಮಕ್ಕಳ ಕಲ್ಪನಾಶಕ್ತಿಯ ಆಯಾಮಗಳನ್ನು ಇನ್ನಷ್ಟು ವಿಸ್ತರಿಸಿದವು. 
ನ್ಯೂಬೆರ್ರಿ ಮಾಡಿದ ಮತ್ತೊಂದು ಮಹತ್ವದ ಕೆಲಸವೆಂದರೆ ಮಿಸೆಸ್‌ ಟ್ರಿಮರ್‌, ` `ಲೇಡಿ 
ಫೆನ್‌ '" ಮೇರಿಯಾ ಎಡ್ಲರ್‌ವರ್ತ, ಡೊರೊಥಿ - ಕಿಲ್ನರ್‌ರಂಥ ಖ್ಯಾತ ಲೇಖಕರನ್ನು ಮಕ್ಕಳ 
ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿದ್ದು. ಸಾರಾ ಫೀಲ್ಡಿಂಗ್‌ ವಿರಚಿತ ಮೊದಲ ಮಕ್ಕಳ ಕಾದಂಬರಿ 
" ದಿ ಗವ್ಹರ್ನೆಸ್‌ ' ಪ್ರಕಟವಾದುದು ಈ ಅವಧಿಯಲ್ಲೇ (೧೭೪೫). 


ಈ ಶತಮಾನದ ಇನ್ನೊಂದು ಕೊಡುಗೆಯೆಂದರೆ ಮಕ್ಕಳಿಗೆಂದೇ ಮೀಸಲಾದ 
ನಿಯತಕಾಲಿಕೆಗಳು ಹೊರಬಂದದ್ದು. "ದಿ ಲಿಲ್ಲಿ ಪುಟಿಯನ್‌ ಮ್ಮಾಗಮಿನ್‌ ' ` ದಿ ಮೈನರ್ಸ್‌ 
ಪಾಕೆಟ್‌ ಬುಕ್‌ ' ಎಂಬೆರಡು ನಿಯತಕಾಲಿಕೆಗಳು ಉಲ್ಲೇಖನೀಯವಾಗಿವೆ. 


ಹತ್ತೊಂಬತ್ತನೆಯ ಶತಮಾನದ ಆದಿಭಾಗದಲ್ಲಿ ಜಾನ್‌ ಹ್ಮಾರಿಸ್‌ ಎಂಬವ 
ನ್ಯೂಬೆರ್ರಿಯ ಕೆಲಸ ಮುಂದುವರೆಸಿದ. ಈತ ಮಕ್ಕಳಿಂದಲೇ ವರ್ಣರಂಜಿತ ಚಿತ್ರ ಬರೆಯಿಸಿದ. 
"ಇದೇ ಕಾಲಕ್ಕೆ ಚಾರ ಲ್ಮಾಂಬ್‌ನ ಕಿಂಗ್‌ ಅಂಡ್‌ಕ್ಟೀನ್‌ ಆಫ್‌ ಹಾರ್ಟ (೧೮೦೫) ಟೇಲ್ಸ 
ಫ್ರಾಮ್‌ ಶೇಕ್ಸ್‌ಪಿಯರ್‌ (೧೮೦೭) ಕೃತಿಗಳನ್ನು ಅತ್ಯಂತ ಆಕರ್ಷಕವಾಗಿ ಮುದ್ರಿಸಿದವರು 
ಗಾಡ್ಜಿನ್ಸ್‌. ' ದಿ ಬಟರ್‌ ಫ್ಲೈಸ್‌ ಬಾಲ್‌ ' ಎಂಬ ವರ್ಣಮಯ ಸುಂದರ ಪುಸ್ತಕ ಮಕ್ಕಳ 
ಮನಸೂರೆಗೊಂಡಿತು. 


ಇ 


1 
ರ 


ಮಕ್ಕಳ ಸಾಹಿತ್ಯ ೨೨೯ 


ಹತ್ತೊಂಬತ್ತನೆಯ ಶತಮಾನದ ಮಧ್ಯ ಹಾಗೂ ಉತ್ತರ ಭಾಗವನ್ನು ಬಾಲಸಾಹಿತ್ಯದ 
ಸುವರ್ಣ ಯುಗ ಎಂದು ಪರಿಗಣಿಸಲಾಗುತ್ತದೆ. ಈ ಕಾಲದ ಮಹತ್ವದ ಲೇಖಕರು ಹಾಗೂ 
ಅವರ ಕೃತಿಗಳನ್ನಷ್ಟೇ ಇಲ್ಲಿ ನೀಡಬಹುದಾಗಿದೆ. ಡಿಕನ್ಸ್‌ನ ` ಕ್ರಿಸ್‌ಮಸ್‌ ಕೆರೋಲ (೧೮೪೩), 
'ಹುರ್‌ನ "ಬುಕ್‌ ಆಫ್‌ ನಾನ್‌ಸೆನ್ಸ್‌ " (೧೮೪೬), ರಸ್ಕಿ ನ್‌ನ" ಕಿಂಗ್‌ ಆಫ್‌ ದಿ ಗೋಲ್ಲನ್‌ 
ರಿವ್ಹ ರ್‌ ' ಹ್ಕಾಕರೆಯ 'ದಿ ರೋಸ್‌ ಆಂಡ್‌ ದಿ ರಿಂಗ್‌ (೧೮೮೫), ಫಾನ್ಸಿಸ್‌ ಬ್ರೌನಿಯ 
ಗ್ರಾನೀಸ್‌ ವಂಡರಫುಲ್‌ ಚೇರ್‌', (೧೮೫೭ ), ಕಿಂಗ್ಗೆಯ ` ಹಿರೋಸ್‌' (೧೮೫೬), ಮತ್ತು 
` ವಾಟರ್‌ ಬೇಬೀಸ್‌'. ಲೂಯಿ ಕೆರಾಲ್‌ನ ' ಆಲ್ಮೀಸ್‌ ಇನ್‌ ವಂಡರ್‌ಲ್ಯಾಂಡ್‌ ' ಇವು 
ಉಲ್ಲೇಖನೀಯ. ಇದೇ ಕಾಲಕ್ಕೆ ಅಮೇರಿಕದಲ್ಲೂ ಕೂಡ ಬಾಲಸಾಹಿತ್ಮ ವಿಪುಲವಾಗಿ 
ಬೆಳೆಯಿತು. ವಾಶಿಂಗ್ಟನ್‌ ಐದ್ಬಿಂಗ್‌ನ ರಿಪ್‌ ವ್ಯಾನ್‌ ವಿಂಕಲ್‌' (೧೮೧೯) ಕ್ಷಿಮೆಂಟ್‌ 
ಮೂರ್‌ನ `ದಿ ನೈಟ್‌ ಬಿಪೋರ್‌ ಕ್ರಿ ಸ್‌ಮಸ್‌' (ಕವನ ಸಂಕಲನ ಲ್‌ ಹಾಥಾರ್ನ್‌ನ 
` ವಂಡರ ಬುಕ್‌' ಮತ್ತು ಟ್ಕಾಂಗಲ್‌ ವುಡ್‌ ಟೇಲ್ಸ್‌ ' ಎಚ್‌. ಜಿ. ರ್ಸ್‌ನ ಅಂಕಲ್‌ 
ಟಾಮ್ಸ್‌ ಕ್ಕಾಬಿನ್‌ (೧೮೫೨), ಎಲ್‌. ಎಂ. ಆಲ್ಕಾ ಟನ್‌ನ ಲಿಟಲ್‌ ರ ಮುಂತಾದವು 
ಜನಪ್ರಿಯ ಕೃತಿಗಳು. ಮಾರ್ಕ್‌ ಟ್ವೇನ್‌ನ , "ದಿ ಅಡ್ಡೆಂಚ್‌ರ್ಸ್‌ ಆಫ್‌ ಟಾಮ್‌ ಸಾಯರ್‌ ' 
(೧೮೭೬ ) ಮತ್ತು " ದಿ ಅಡ್ವೆಂಚರ್ಸ್‌ ಆಫ್‌ ರಂಕಲ್‌ಬರ್ರಿಫಿನ್‌ (೧೮೪೪) ಎಂಬ ಕೃತಗಳು 
ಬಾಲಸಾಹಿತ್ಕ ದ ಅದ್ಭುತ ಸೃಷ್ಟಿಯ] ಇದೇ ಕಾಲಕ್ಕೆ ಸ್ವಿವೆನ್ಸ್‌ನ ಟ್ರಷರ್‌ ಐಲ್ಮಾ ೦ಡ್‌' 
ಮತ್ತು ` ಬ್ಯಾಕ್‌ ಆರ್ಕೋ', ಜೂಲ್ಸೇರ್ನೆಯ ವೈಜ್ಞಾನಿಕ ಕಥೆಗಳು ಧಾರವಾಹಿಗಳಾಗಿ 
ನಿಯತಕಾಲಿಕೆಗಳಲ್ಲಿ ಪ್ರಕಟವಾದವು. 


ಇಪ್ಪತ್ತನೆಯ ಶತಮಾನದ ಆರಂಭದಲ್ಲಿ ಬಾಲಸಾಹಿತ್ಕಕ್ಕೆ ಅದ್ಭುತ ಕೊಡುಗೆ: 
ನೀಡಿದವನು ಜಾತೆ ಮೀ ಎಂಬಾತ. ಈತ ೧೯೦೮ - ೧೯೧೦ರ ಅವಧಿಯಲ್ಲಿ "ದಿ ಚಿಲ ನ್‌ 
ಎನ್‌ಸ್ಟೆಕ್ಲೊ ಪಪಿಡಿಯ ' ಎಂಬ ಎಂಟು ಸಂಪುಟಗಳನ್ನು ಪ್ರಕಟಸಿದ. ಜಿ. ಮಾನ್‌ವಿಲ್ಲೆ ಫೆನ್‌, 
ಇ. ಇ. ಗ್ರೀನ್‌, ಬೆಸ್ಸಿ ಮರ್ಚಂಟ್‌, ಇ. ನೆಸ್‌ಬಿಟ್‌, ರುಡಿಯಾರ್ಡ್‌ ಕಿಪ್ಲಿಂಗ್‌, ಹೆಲನ್‌ 
ಬ್ಯಾನರ್‌ಮನ್‌, ವಾಲ್ಪ ರ್‌ ಡಿ ಲಾ ಮಾರ್ಲೆ ಈ ಕಾಲದ ಪ್ರಾತಿನಿಧಿಕ ಲೇಖಕರು. ಮಕ್ಕ ಳು 
ಸಾಹಿತ್ಯದ ಮಹರ್ಷಿ ಎನಿಸಿದ ಡೆನ್ಮಾರ್ಕಿನ ಹಾನ್ಸ್‌ ಕ್ರಿಶ್ಚಿ ಯನ್‌ ಅಂಡರ್‌ ಸನ್‌ನ ಕಥೆಗಳು 
ಸಾ: ಬಾಲಸಾಹಿತ್ಯದ ಸೊತ್ತಾದವು. ಫ್ರಾ ನ್ಸಿನ ನಿದ್ರಾಸುಂದರಿ ` ಸಿಂಡ್ರೆಲ್ಲಾ ಕಥೆಗಳು' 
ಜರ್ಮನಿಯ ' ರ್‌ ಸೋದರರ ಕಥೆಗಳು' ` ಏರ್ಷಿಯನ್‌ ಭಾಷೆಯ' ಸಾವಿರದೊಂದು 
ರಾತ್ರಿ ಕಥೆಗಳು ' ಹಿರಿ - ಕಿರಿಯರೆಲ್ಲರನ್ನೂ ರಂಜಿಸುತ್ತ ಚಿರನೂತನವಾಗಿ ಉಳಿದಿವೆ. 


ಹೀಗೆ ಭಾರತದ ನೆಲದಲ್ಲೇ ಜನ್ಮ ತಳೆದ ಬಾಲಸಾಹಿತ್ಕ "ಪಂಚತಂತ್ರ 'ದ ಮೂಲಕ 
ಜಗತ್ತಿನಾದ್ಯಂತ ಜೀವವಾಹಿನಿಯಂತೆ ಪ್ರವಹಿಸಿ, ಪ್ರ ಪ್ರೇರಣೆ ನೀಡಿದ್ದೊಂದು ಇತಿಹಾಸಿಕ 
ವಿಶೇಷವೆನ್ನಿಸಿದೆ. ಎಲ್ಲ ಭಾರತೀಯ ಭಾಷೆಗಳಲ್ಲಿ ರಚಿತವಾದ ಮಕ್ಕಳ ಸಾಹಿತ್ಮಕೂಡ ಸಂಸ್ಕೃತ 
ಮೂಲದಿಂದಲೇ ಪ್ರೇರಿತವಾಗಿದೆ. ಕನ್ನಡ ಮಕ್ಕಳ ಸಾಹಿತ್ಯದ ಪಿತಾಮಹನೆನಿಸಿದ 
`ದುರ್ಗಸಿಂಹ' ಕೂಡ ಪಂಚತಂತ್ರದ ಕಥೆಗಳನ್ನೇ ಕನ್ನಡಕ್ಕೆ ನೀಡಿದ್ದಾ ನೆ. ಅನಂತರ ಕನ್ನಡ 
ಮಕ್ಕಳ ಸಾಹಿತ್ಯಕ್ಕೊಂದು ನಿಶ್ಚಿತ ನೆಲೆಗಟ್ಟು ಒದಗಿ ಬರಲು ನಾವು ೧೯ನೆಯ ಶತಮಾನದವರೆಗೆ 


ಕಾಯಬೇಕಾಯಿತು. 


೨೩೦ ಕರ್ನಾಟಕ ಬಾ 


ಕನ್ನಡ ಮಕ್ಕಳ ಸಾಹಿತ್ಯ : 

ಕ್ರಿ. ಶ. ೧೬೦೦ ರಷ್ಟೊತ್ತಿಗೆ ಕನ್ನಡ ನೆಲದಲ್ಲಿ ಭದ್ರವಾಗಿ ಕಾಲೂರಿದ್ದ 
ಕೆಥೋಲಿಕರ ಧಾರ್ಮಿಕ ಚಟುವಟಿಕೆಗಳಿಂದಾಗಿ ಆಳದಲ್ಲೆಲ್ಲೋ ಹುದುಗಿ ಹೋಗಿದ್ದ ಕನ್ನಡ 
ಹಾಗೂ ಸಾಹಿತ್ಯದ ಬೀಜಗಳು ಮೊಳಕೆಯೊಡೆಯತೊಡಗಿದ್ದವು. ಬಳ್ಳಾರಿಯಲ್ಲಿ ನೆ 
ಪ್ರೊಟೆಸ್ಟಂಟ್‌ ಮಿಷನರಿ ರೆ. ಜಾನ್‌ ಹ್ಮಾಂಡ್ಸ್‌ ಹಾಗೂ ಆ ಬಳಿಕ ಬಂದ ರೀವ್‌ i 
ಕನ್ನಡ - ಇಂಗ್ಲೀಷ್‌ ಶಬ್ದಕೋಶ, ವ್ಯಾಕರಣ, ಬೈಬಲ್‌ಗಳ ಕನ್ನಡಾನು ವಾದಗಳಿಗೆ ವಸಿ 
ಹೊಸಗನ್ನಡ ಅರುಣೋದಯಕ್ಕೆ ಮೂಲ ಪುರುಷರೆನಿಸಿಕೊಂಡರು. 


ಕನ್ನಡದ ಪ್ರಪ್ರಥಮ ಮುದ್ರಿತ ಪುಸ್ತಕವೆಂಬುದಾಗಿ ಡಾ. ಹಾವನೂರ ಗುರುತಿಸಿರುವ. 
ಕಲ್ಕತ್ತಾದ ಶ್ರೀರಾಮಪುರದಲ್ಲಿ ಪ್ರಕಟವಾಗಿದ್ದ `ಕೇರಿ' ಎಂಬವರ ಗ್ರಾಮರ್‌ ಆಫ್‌ ದಿ ಕರ್ನಾಟಕ 
ಲಾಂಗ್ಚೇಜ್‌ ' ಪ್ರಕಟವಾದದ್ದೇ ೮೧೩ ಆ ಬಳಿಕ ೧೮೩೬ರಲ್ಲಿ ವಾಲ್ಟರ್‌ 
ಪ್ರಕಟಿಸಿದ್ದ 'ಸಂಣ ಹಿತೋಪದೇಶ ' ವಾಗಲಿ, ೧೮೪೬ರ ಭಗವದ್ಗೀತೆಯ ಅನುವಾದವಾಗಲಿ' 
೧೮೬೩ರಲ್ಲಿ ವೆಂಕಟರಂಗೋ ಕಟ್ಟಿಯವರು ಅನುವಾದಿಸಿದ್ದ ಅರೇಬಿಯನ್‌ ನೈಟ್ಸ್‌' ಆಗ್ತ 
ಇವೆಲ್ಲ ಬಾಲಸಾಹಿತ್ಮದ ಮಿತಿಗೆ ಭಾರವಾದವುಗಳು ''. 


ಅವತರಣಿಕೆಯಲ್ಲಿರುವ ಮೇಲಿನ ಮಾತುಗಳನ್ನು ಬರೆದವರು ರಾ 
ಮಹಮ್ಹದ ಕುಂಳ್‌ ' ತಟ್ಟು ಚಪ್ಪಾಳೆ ಪುಟ್ಟ ಮಗು ' ಎಂಬ ಮಕ್ಕಳ ಪದ್ಮ ದೆ 
ಪ್ರಾಸ್ತಾವಿಕದಲ್ಲಿ ಅವರು ನಡೆಸಿರುವ ಸಂಶೋಧನೆ ಹಾಗೂ ಪರಿಶೀಲನೆ ಮಾನ್ಕವಾದುದೆ | 
ಆದರೆ ಅಂದಿನ ಸಾಮಾಜಿಕ ಪರಿಸರವನ್ನು ಲೆಕ್ಕಕ್ಕಿಟ್ಟುಕೊಂಡರೆ ಮಕ್ಕಳ ಸಾಹಿತ್ಯವನ್ನು 
ಹುಡುಕುವುದೇ ಕಷ್ಟವಾಗುತ್ತದೆ. ಕೇವಲ ಉಚ್ಚವರ್ಣಿಯರಿಗೆ ಮೀಸಲಾಗಿದ್ದ ಅಂದಿನ. 
ಶಿಕ್ಷಣಕ್ಕೆ ` ಪುರೋಹಿತಶಾಹಿ ' ಗುಣವಿತ್ತು. ಹೀಗಾಗಿ ಅಂದಿನ ಮಕ್ಕಳು ಸಂಸ್ಕೃತ ಶ್ಲೋಕಗಳನ್ನು 
ಅಥವಾ ಹಳೆಗನ್ನಡ ಕಾವ್ಮದಿಂದಾಯ್ದ ಪದ್ಮಗಳನ್ನು ಕಂತಪಾಠಮಾಡಿ `ಜಾಣಮರಿ' 
ಎನಿಸಿಕೊಳ್ಳುತ್ತಿದ್ದರು. ಶಿಕ್ಷಕನ ಬೆತ್ತದೆದುರು ಇದೆಲ್ಲವು ಸುಲಭಸಾಧ್ಯ ವಾಗುತ್ತಿತ್ತು. (ಇಂದಿನ 
ಈ ದಿನಗಳಲ್ಲೂ ಕೂಡ, ನನ್ನ ಬ್ರಾಹ್ಮಣ ಗೆಳೆಯನೊಬ್ಬನ ಮನೆಯಲ್ಲಿ ಐದಾರು ವರ್ಷದ 
ಮಗುವೊಂದು ಕೈಕಟ್ಟಿ ನಿಂತುಕೊಂಡು, ಪಿಳಿಪಿಳಿ ಕಣ್ಣುಬಿಡುತ್ತ ಭಗವದ್ಗೀತೆಯ ಸುಮಾರು 
೧೫೦ ಶ್ಲೋಕಗಳನ್ನು ಬಿಟ್ಟೂಬಿಡದೆ ಹೇಳುತ್ತದೆ. ಅದನ್ನು ಕೇಳುತ್ತ ನಾನು ಮೂಕ 
ಕುಳಿತಾಗ ಅವರೆಲ್ಲ ಅಭಿಮಾನದಿಂದ ಬೀಗುತ್ತಾರೆ. ) ಇಂದು ಪ್ರಸಿದ್ಧಿಯ ತುತ್ತ 
ತುದಿಗೇರಿರುವ ಕನ್ನಡದ ಹಿರಿಯ ಕವಿಗಳೆಲ್ಲ ಇಂಥ ಶಿಕ್ಷಣ ಪಡೆದ ಅಂದಿನ ಮುಮ್ಮುಮಕ್ಕ! 
ಎಂಬುದನ್ನು ಮರೆಯುವಂತಿಲ್ಲ. ಹಾಗೆಂದು ತಿಳಿಯಾದ ಭಾಷೆಯಲ್ಲಿ ಸರಳೀಕೃತಗೊಂಡ 
ಇಂದಿನ ಶಿಕ್ಷಣ ಹಾಗೂ ಸಾಹಿತ್ಯದ ಬಗ್ಗೆ ' ಆಕ್ಷೇಪದ ಧ್ವನಿ ' ಇದೆಂದು ಭಾವಿಸಕೂಡದು. 


ಚಿಂತೆಯ ಮಾತೆಂದರೆ ಇಂದಿನ ಮಕ್ಕಳು ಬರೀ ಪ್ರಯೋಗದ ವಸ್ತುಗಳಾಗುತ್ತಿ 
ರುವುದು. ಶಿಕ್ಷಣಕ್ರಮ ಕೂಡ ಕೃತ್ರಿಮವಾದಂತೆ ಭಾಸವಾಗುತ್ತಿದೆ. ಪುಸ್ತಕದ ಚೀಲ 
ಹೊರೆಯಾಗುತ್ತಿದೆ. ಇದಕ್ಕೆ ಪೂರಕವಾಗಿ ಮಕ್ಕಳ ಸಾಹಿತ್ಮದಲ್ಲಿ ' ಸೃಜನಶೀಲ' ಅಂತವನ್ನು 
ಅಪೇಕ್ಷಿಸುವುದು ಸರಿಯಾದುದಲ್ಲ ಎಂಬುದು ತೀರ ಇತ್ತೀಚಿನ ಮಕ್ಕಳ ಸಾಹಿತಿಗಳ  ಖಚಿಕ 
ನಂಬಿಕೆ 'ಯಾಗಿರುವಂತೆ ತೋರುತ್ತದೆ. 


ಹಿತ ೨೩೧ 


| ಇಷ್ಟು ದೂರ ನಡೆದು ಬಂದರೂ ಒಂದು ನಿಶ್ಚಿತ ನೆಲೆಗಾಗಿ ತಡಕಾಡುತ್ತಿರುವ 
ನ ಈ ಸಂದರ್ಭವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಯೋಚಿಸಿದರೆ, ಹತ್ತೊಂಬತ್ತನೆಯ 
ದ ಮಧ್ಯಭಾಗದಲ್ಲಿ ನಮ್ಮ ಹಿರಿಯರು ನಡೆಸಿದ ಪ್ರಯತ್ನಗಳಿಗೆ ತುಂಬ ಮಹತ್ವ 


೧೦s 31089೬) ಕನ್ನ ಡ ಮಕ್ಕಳ 
ಕ್ರ ರೂಪಿಸಿದವರಲ್ಲಿ ಮೊದಲಿಗರು. ಅವರು ಪ್ರಕಟಿಸಿದ ಬಾಲಬೋಧೆ 'ಗಳನ್ನು 
ಚತ... lis ತಿಳಿಗನ್ನಡದಲ್ಲಿ ಸಾಹಿತ್ಯ ರಚಿಸಿ ಮಕ್ಕಳ ಮನ 
ರು ಅವರು. ಚರ ಬಾಲಬೋಧೆ ಮಕ್ಕಳಿಗೆ ಪಠ್ಕವಾಗಿದ್ದವು. ಅನಂತರ ಪ್ರಕಟವಾದ 
ತಿಚಿಂತಾಮಣಿ '" ಎಂ. ಎಸ್‌. ಪುಟ್ಟಣ್ಣನವರ ಪ್ರಸಿದ್ಧ ಕೃತಿ. ಮಕ್ಕಳಿಗೆ ಪಠ್ಕ ಪುಸ್ತಕ 
ಪುಟ್ಟ ಪುಟ್ಟಿ ವಾಕ್ಮಗಳ ಸರಣಿಯಿಂದಾಗಿ ಇಲ್ಲಿಯ ಕಥೆಗಳು ಮಕ್ಕಳ ಮನಗೆದ್ದವ. 
ಲ್ಲಿರುವ ಸುಮಾರು ೧೫೦ ಕಥೆಗಳು ಮನರಂಜನೆ ನೀಡುತ್ತಲೇ ಮಕ್ಕಳಿಗೆ ನೀತಿಪಾಠ 
ಇ ತ್ತೆ uf 


"ಗೋವಿನ ಚರಿತ್ರೆ ' ಮತ್ತು "ಚಂದ್ರ " ಎಂಬೆರಡು ಪದ್ಮಗಳ ಖ್ಯಾತಿಯ 


ಜಿ. ನರಸಿಂಹಾಚಾರ್ಯರು ಮೆಕ್ಕಳ ಸಾಹಿತ್ಯದ ಆದ್ಕ ಕೃಷಿಕರಲ್ಲಿ ಒಬ್ಬರು. ಅವರ 
ರಿಗಾದೆಯೋ ಎಲೆ ಮಾನವ ' " ಎಂಬ ಗೋವಿನ ಚರಿತ್ರೆಯನ್ನು ಹಾಡಿದ ಕನ್ನಡಿಗನಿಲ್ಲ 


ಅವಂತರ ಬಂದ ಪಂಚೆ ಮಂಗೇಶರಾಯರು ಕನ್ನಡ ಮಕ್ಕಳ ಸಾಹಿತ್ಯದ ಆಚಾರ್ಯ 
ಸ ಮಕ್ಕಳ ಭಾಷೆ, ಅಭಿರುಚಿಗಳಗೆ ತಕ್ಕಂತೆ ಸಾಹಿತ್ಯ ಕೃಷಿ ಮಾಡಿದ 
"ಹಾವಿನಹಾಡು ',' ಅಜ್ಜಿ ಕಥೆಗಳು ', ಕನ್ನಡಕ ' (ಕಥನ 'ಕವನ ), 

ಚನ 'ಮುಂತಾದ ಕೃತಿಗಳನ್ನು ಮಕ್ಕಳ ಕೈಯಲ್ಲಿರಿಸಿದರು. ಅವರು ಬರೆದ "ತೆಂಕಣ 
" ಹಾವಿನಹಾಡು ' ಕವಿತೆಗಳು ಮಕ್ಕಳ ಲೋಕದಲ್ಲಿ ಚಿರಸ್ಥಾಯಿಯಾಗಿ 


ರ ಅಧ್ಯಾಪಕತೃತ್ತೀಯಲ್ಲಿ ಪಳಗಿ, ಮಕ್ಕಳ ಮನಸ್ಸು ಭಾವನೆಗಳನ್ನು 

೨ ಸಾಹಿತ್ಯ ರಚಿಸಿದ ವ್ಯಕ್ತಿಯೆಂದರೆ ಎಂ. ಎಸ್‌. ಕಾಮತ್‌ರವರು (೧೮೮೩ - 

. pir ಕಾವೃಕ್ತೀತ್ರವನ್ನ ವಿಸ್ತಾರಗೊಳಿಸಿದಂತೆ, ಕಾಮತರು ಮಕ್ಕಳಿಗೆ 

ೊಲ್ಕವಾದ ಪಾಟಕಗಳನ್ನು ನೀಡಿದರು. ` ಮಧ್ಯಮವ್ಯಾಯೋಗ , ; ಕೃಷ್ಣಸಂಧಾನ , 
ಲಿರಾಮ' "ಕುಮಾರ ಭೀಮಸಿಂಹ ', 'ಸದ್ರಿಸುಬ್ಬ " ಯುದ್ದಾಂತ್ಯ '. `ಉದ್ವಾರನಂದ', 

ಬರು " ಮುಂತಾದ ನಾಟಕಗಳು ತುಂಬ ಜನಪ್ರಿಯವಾಗಿದ್ದವು. ನಾ ನಾಟಕಗಳಲ್ಲದೆ ಅವರು 

; ಕಥೆಗಳನ್ನು ಕವಿತೆಗಳನ್ನು ಬರೆದಿದ್ದಾರೆ. 

ಈ ಪಾಳ ಮಕ್ಕಳಿಗಾಗಿ ಹಲವಾರು ಪಠ ಹಸ್ತ ಕಗಳನ್ನು ರಚಿಸಿದವರು ಐರೋಡಿ 

೨೨: ೨ ( ೧೮೭೬ - ೧೯೪೦) ವಿಶ್ವಾಮಿ ತ್ರ ಮಹಿಮೆ, ಆರ್ಯನೀತಿ ಕಥೆಗಳು, 

3 ee ರಾಮಾಯಣ, ಸಂಕ್ಷಿಪ್ತ ಮಹಾಧಾರತೆ, ಹರ್ಷಚರಿತೆ ಮುಂತಾದ 


೨೩೨ ಕರ್ನಾಟಕ 


ಪುಸ್ತಕಗಳು ಇವರಿಂದ ರಚಿತವಾಗಿವೆ. ಮಕ್ಕಳಸಾಹಿತ್ಮ ಕ್ಷೇತ್ರಕ್ಕೆ ಸುಬೋಧ 
ನೀಡಿದ ಕೊಡುಗೆಯೆಂದರ ' ಸುಬೋಧ ಕುಸುಮಾಂಜಲಿ '(೧೮೯೦ - ೧೯೭೦). 
ಗ್ರಂಥ ಮಾಲೆಯಡಿ ಸುಮಾರು ೧೪೦ ಜೀವನಚರಿತ್ರೆಗಳನ್ನು ಅವರು ರಚಿಸಿದ್ದಾರೆ. 


ಕನ್ನಡ ಮಕ್ಕಳ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅಗ್ರಮಾನ್ಕರಲ್ಲಿ 'ಹೊಯಿಸಳ'ರೂ' 
ಒಬ್ಬರು (೧೮೯೩ - ೧೯೫೯ ). ಇವರು ಹುಟ್ಟು ಹೆಸರು ಆರಗಂ ಲಕ್ಷ್ಮಣರಾಯರು. ಕಪಿ 
ರವೀಂದ್ರರ ಶಾಂತಿನೀಕೇತನದಲ್ಲಿ ಇಂಗ್ಲೀಷ ಅಧ್ಯಾಪಕರಾಗಿದ್ದ ಶ್ರೀಯುತರು ಬಹುಮುಖಿ 
ಪ್ರತಿಭೆಯುಳ್ಳವರಾಗಿದ್ದರು. ೧೯೨೨ರಲ್ಲಿ ತಾಯ್ನಾಡಿಗೆ ಮರಳಿದ ಮೇಲೆ ಅವರು ಮಕ್ಕಳ 
ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಮೂಲ,ವಾಗಿದೆ. ಪುಟ್ಟಪುಟ್ಟ ಸಾಲುಗಳಲ್ಲಿ ಲಯಬದ್ಧವಾಗಿ 
ಪದ್ಮ ರಚಿಸುತ್ತಿದ್ದ ಹೊಯ್ಸಳರ ಶೈಲಿ ಅಪ್ಮಾಯಮಾನವಾಗಿತ್ತು. ಮಗುವಿನ ಕೂಗು, ಕೋಗಿಲೆ; 
ಅಂಜೂರ, ಚಂದಮಾಮ, ಕೋಲುಕುದುರೆ, ಮರಿಗಳ ಕೂಗು ಮುಂತಾದ ಕವನ ಸಂಕಲನ 
ಗಳನ್ನು, ಪೋರಿ, ವೀರಕುಮಾರ, ಪಟಾಕ್ಷಿ, ಸಕ್ಕರೆಗೊಂಬೆ ಇತ್ಮಾದಿ ಕಥಾ ಸಂಕಲನಗಳನ್ನು 
ಅವರು ನೀಡಿದ್ದಾರೆ. ೆ 


`ಅಖಿಲ ಕರ್ನಾಟಕ ಮಕ್ಕಳ ಕೂಟ ' ಎಂಬ ಸಂಸ್ಥೆಯನ್ನು ಕಟ್ಟಿ, `ಸರಸ್ಕತಿ ' 
ಪತ್ರಿಕೆಯನ್ನು ಸ್ಥಾಪಿಸಿದ ಶ್ರೀಮತಿ ಆರ್‌. ಕಲ್ಮಾಣಮ್ಮ (೧೮೭೪ -೧೯೬೫ ). 
ಮಾತೋಶ್ರೀ 'ಯಾಗಿ ಬೆಳಗಿದ್ದಾರೆ. ಪ್ರಿಯಂವದೆ, ನಿರ್ಭಾಗ್ಯವನಿತೆ, ನಿರ್ಮಲಾ ಎಂಟ 
ಕಾದಂಬರಿಗಳನ್ನು, ಇಪ್ಪತ್ತನೆಯ ಶತಮಾನದ ಅಳಿಯ, ಯದುರಾಯ, ವರದಕ್ಷಿಣೆ ಮುಂತಾದ 
ನಾಟಕಗಳನ್ನು ಅವರು ರಚಿಸಿದ್ದಾರೆ. | ಕ 


ಮಕ್ಕಳಿಗಾಗಿಯೇ `ನಮ್ಮ ಪುಸ್ತಕ ' ಎಂಬ ಪತ್ರಿಕೆಯನ್ನು ಪ್ರಕಟಿಸುತ್ತಿದ್ದ ದೇವ 
ನರಸಿಂಹಶಾಸ್ತ್ರಿಗಳು ಮಕ್ಕಳ ಸಾಹಿತ್ಮ ಭಂಡಾರವನ್ನು ಸಿರಿವಂತಗೊಳಿಸಿದವರು. ' ಬುದ್ಧಿಯ 
ಕತೆಗಳು ಮೂಲಾಂತರದ ಕಥೆಗಳು ಕಥಾಸರಿತ್ಸಾಗರ, ಮೂಢರ ಕಥೆಗಳು ಕಂದನ ಕಥೆಗಳು 
ಹೊಸಗನ್ನಡ ಪಂಚತಂತ್ರ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ (೧೮೯೭ - ೧೯೬೨). k 


``ಮಕ್ಕಳ ಸಾಹಿತ್ಯವೆಂದರೆ ಜಿ. ಪಿ. ರಾಜರತ್ನಂ, ಜಿ. ಪಿ. ರಾಜರತ್ನಂ ಎಂದರೆ ಮಕ್ಕ 
ಸಾಹಿತ್ಯ '' ಎನ್ನುವಷ್ಟು ಹಿರಿಮೆ ಗಳಿಸಿದ ಜಿ. ಪಿ. ರಾಜರತ್ನಂ (೧೯೦೮ - ೧೯೭೯ ) ಅವಕ 
ಎಲ್ಲ ವಯಸ್ಸಿನ ಮಕ್ಕಳಿಗೂ ಸಾಹಿತ್ಯ ರಚಿಸಿದವರು. ಮಕ್ಕಳ ಸಾಹಿತ್ಯ ಹೇಗಿರಬೇಕೆ 
ಎಂಬುದಕ್ಕೆ ಅವರ ಕೃತಿಗಳು ಮಾದರಿಯಾಗಿವೆ. ತುತ್ತೂರಿ, ಕಡಲೆಪುರಿ, ಚುಟುಕ, ಕಲ್ಲು 
ಸಕ್ಕರೆ, ತುಂಟಗಣಪತಿ, ಮುದ್ದುಕೃಷ್ಣ, ರಸಕವಳ, ಕೆನೆಹಾಲು, ಮೆರವಣಿಗೆ, ಪುಟಾಃ 
ಪಂಚತಂತ್ರ , ಭಾಸನ ಭಾರತ ಮೊದಲಾದ ಕೃತಿಗಳು ಮಕ್ಕಳ ಮನಸೂರೆಗೊಂಡಿವೆ. ಅವರಷು 
ಮಕ್ಕಳ ಪುಸ್ತಕಗಳನ್ನು ರಚಿಸಿದವರು ಮತ್ತೊಬ್ಬರಿರಲಿಕ್ಕಿಲ್ಲ. 


ರಾಷ್ಟ್ರಕವಿ ಕುವೆಂಪು ಮಕ್ಕಳ ಸಾಹಿತ್ಯ ರಚನೆಯತ್ತ ಬಹಳ ಆಸಕ್ತಿವ : 
ಅವರ ಬೊಮ್ಮನ ಹಳ್ಳಿಯ ಕಿಂದರಿ ಜೋಗಿ | ಕೃತಿ ತುಂಬ ಜನಪ್ರಿಯವಾದುದು. ಅದಲ್ಲ! 
ಅವರು ನನ್ನ ಗೋಪಾಲ, ಮೋಡಣ್ಣನ ತಮ್ಮ ಎಂಬ ನಾಟಕಗಳನ್ನೂ, ನನ್ನ ಮನೆ, ನ 
ಎಜ್ಞಾನಿ, ಮೇಘಪುರ ಎಂಬ ಮೂರು ಶಿಶುಗೀತೆಗಳ ಸಂಕಲನಗಳನ್ನು ರಚಿಸಿದ್ದಾರೆ. 


ಠ ಸಾಹಿತ್ಯ 


ಬಾಲಪ್ರಪಂಚ ಎಂಬ ಮೂರು ಸಂಪುಟಗಳ ಮಕ್ಕಳ ಮೊದಲ ವಿಶ್ವಕೋಶವನ್ನು 
5 ಶಿವರಾಮ ಕಾರಂತರು ಮಕ್ಕಳ ಸಾಹಿತ್ಯಕ್ಕೆ ಹೊಸ ತಿರುವು ನೀಡಿದವರು. ಈ 
ಕೋಶದಲ್ಲಿ ಶಾಸ್ತ್ರ ವಿಷಯಗಳು ಬರುತ್ತವೆ, ನಡುನಡುವೆ ಕಥೆ, ಕವನ ಮುಂತಾದ 
ಬ ವಿಷಯಗಳು ಸಚಿತ್ರವಾಗಿ ಬರುವುದರಿಂದ ಮಕ್ಕಳು ಆಸಕ್ತಿಯಿಂದ ಓದಲು ಅನುವು 
ಒಕೊಟ್ಟಂತಾಗಿದೆ. ಪ್ರೌಢಶಾಲಾ ಮಕ್ಕಳಿಗಾಗಿ ರಚಿಸಿದ ವಿಜ್ಞಾನ ಪ್ರಪಂಚ, ಅದ್ಭುತ 
ತ್ರುಗಳು ಕೂಡ ಕಾರಂತರ ಬೃಹತ್‌ ಸಾಹಸಗಳಾಗಿವೆ. ಇದಲ್ಲದೆ ಢಂ ಢಂ ಡೋಲು 
ಗಳು ). ಗಜರಾಜ (ಕಥಾ ಸಂಕಲನ ) ಇತ್ಯಾದಿಯಾಗಿ ಸುಮಾರು ೨೫ ಕೃತಿಗಳನ್ನು 


'ಛ ಸಾಹಿತ್ಯ ಪ್ರಪಂಚಕ್ಕೆ ನೀಡಿದ್ದಾರೆ. 


೬. ಈ ರೀತಿ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ಮಾಡಿದ ಶ್ರೇಷ್ಠ ಕವಿ ಲೇಖಕರ 
ಂದು ದೊಡ್ಡ ಯಾದಿಯನ್ನು ಅವರ ಪ್ರಮುಖ ಕೃತಿಗಳೊಂದಿಗೆ ಇಲ್ಲಿ ನೀಡಿದರೆ ಅದು ಈ 
(ಖನದ ವ್ಯಾಪ್ತಿಯನ್ನೇ ಮೀರಬಹುದು. 


ಎಲ್‌. ಗುಂಡಪ್ಪನವರ ಚಟಾಕಿ, ರಾಘವರ ಹೂವಾಡಗಿತ್ತಿ ಮತ್ತು ಹಾವಾಡಿಗ, 
ವ್ಯಾನಂದರ ತುಪ್ಪಾರೊಟ್ಟೆ ಗೇ ಗೇ ಗೇ, ಬಿ. ಎ. ಸನದಿಯವರ ಗುಲಾಬಿ ಗೊಂಚಲು, 


ಸ ಪಂಚಮಿ, ಜಿಲೇಬಿ ರುಣ್‌ರುಣ್‌, ಪಳಕಳ ಸೀತಾರಾಮ ಭಟ್ಟರ ಕಂದನ ಕೊಳಲು, 
ಎಎಬರ ಡೋಲು, ತಮ್ಮನ ತಂಬೂರಿ, ದಿನಕರ ದೇಸಾಯಿಯವರ ಮಕ್ಕಳ ಗೀತೆಗಳು, 
ರಾಮಚಂದ್ರ ಭಟ್ಟಿರ ಶಿಶುವಿಹಾರ ಮತ್ತು ಪುಟ್ಟನ ಏಟೀಲು. ` ಸಿಸು ' ಸಂಗಮೇಶರವರ. 
ವು ನಾಳೆಯ ಕವಿಗಳು, ಶಂ. ಗುಂ. ಬಿರಾದಾರ ಅವರ ಕಾರಂಜಿ, ಚಂದ್ರಗೌಡ 
ಲಕರ್ಣಿಯವರ ಬೆಣ್ಣೀಹಳ್ಳಿ, ಶರಣಪ್ಪ ಕಂಚ್ಕಾಣಿಯವರ ಅಜ್ವನ ಹಾಡು, ಜಾಗ್ರತ ಭಾರತ, 
ಗಮೇಶ ಬಾಗಲಕೋಟರ ಪತಂಗ ಮತ್ತು ಬಣ್ಣದ ಕಾರು ಮೊದಲಾದ ಕವನ ಸಂಕಲನಗಳು 
ಮಕ್ಕಳ ಕಾವ್ಯಲೋಕವನ್ನು ಸಿರಿವಂತಗೊಳಿಸಿವೆ. 

ಡಿ. ವಿ. ಜಿ. ಯವರ ಇಂದ್ರವಜ್ರ, ಚೆಕ್ಕೋಜಿ, ಬಿ. ಪಾಂಡುರಂಗರಾಯರ ತುಂಟರ 
ರು, ಮುದ್ದು ಸಿಂಗಾರಿ, ದಾಮೋದರ ಬಾಳಿಗರ ಸೀನಿನ ಶೀವ, ಚಾಡಿ ಮೈನ, ಅಳಿಲ 


ಭಾರತೀಸುತರ ಮರಿಯಾನೆ, ಕಿಲಾಡಿ ಗವುಜಿಗ, ಹುಲಿಗಳ ದಿಬ್ಬಣ, ಸಿಗೋರ, ಎಂ. 
ನ್ನ ಕೊಡುವ ಮರ, 


pi 


ಕೃಷ್ಣಮೂರ್ತಿಯವರ ಗುರುವಾಕ್ಕ, ಜಾಣಕತ್ತೆ, ಮೇವುಂಡಿ ಮಲ್ಲಾ 
ತಮ್ಮ, ಬಿ. ಶಂಕರಭಟ್ಟ ಮತ್ತು ಬಿ. ಎಂ. 
ಕಥಾ ಸಂಗ್ರಹಗಳು ಹೆಸರಿಸಲೇ ಬೇಕಾದ ಜನಪ್ರಿಯ 


| ಎಂ. ಆರ್‌. ಶ್ರೀಯವರ ಕಂಠೀರವ ವಿಜಯ, ಹೊಯ್ದಳೆರ ಸಮಾಜ ಸೇವೆ, ನಾಲ್ಕು 
ನಾಟಕ, ಪಾಂಡುರಂಗರಾಯರ ಗುರುವೇ ದೊಡ್ಡವನು, ದೀಪಾವಳಿ ತಾಯಿಯೇ ದೇವರು, 
ಮೈಸೂರು ಶಿಶುಸಾಹಿತ್ಯ ಸಂಘದವರು ಪ್ರಕಟಿಸಿರುವ ನಾಟಕಗಳು ಮಕ್ಕಳ ವಿಭಾಗದ 


೨೩೪ ಕರ್ನಾಟಕ ಭಾರತಿ 


ನಾ. ಕಸ್ತೂರಿಯವರ ಪಾತಾಳದಲ್ಲಿ ಪಾಪಚ್ಚಿ, ಮೂರ್ತಿರಾಯರ ಹವಳದ ದ್ವೀಪ, 
ಅಡಿಗರ ಭೂಗರ್ಭ ಯಾತ್ರೆ, ಸುವರ್ಣ ಕೀಟ, ಆನಂದರ ಸಿರಿದ್ವೀಪ, ಪುರುಷಾಮೃಗ, ಡಿ. 
ವಿ. ಶೇಷಗಿರಿರಾಯರ ಐಲುವೀರನ ಸಾಹಸ, ಬಿ.ಎಸ್‌. ರುಕ್ಕಮ್ಮನವರ ಶಾಲೆಯ ಮಕ್ಕಳು 
ಉತ್ತಮ ಅನುವಾದ ಕೃತಿಗಳಾದರೆ, ಎಂ. ಎನ್‌. ಕಾಮತರ ಸೀತಾರಾಮ, ಭಾಗೋಜಿಯವರ 
ಕನ್ನಡ ಕಥಾವಳಿ, ಕೆ. ಗುಂಡಪ್ಪನವರ ಚಿತ್ತೂರ ಪದ್ಮಿನಿ, ನಾಗೇಶರ ಕಿತ್ತೂರ ಚೆನ್ನಮ್ಮರಾಣಿ, 
ದೇ. ಜ. ಗೌ. ರ ಮೇಡಂ ಕ್ಕೂರಿ ಮತ್ತು ಕುಮಾರ ರಾಮನನ್ನು ಕುರಿತಾದ ಪುಸ್ತಕಗಳು 
ಉತ್ತಮ ಮಕ್ಕಳ ಐತಿಹಾಸಿಕ ಚಿತ್ರಗಳು., ಮಕ್ಕಳ ಮನಸ್ಸನ್ನು ಸೆಳೆದ ಉತ್ತಮ ಕೃತಿಗಳಲ್ಲಿ 
ಎಲ್‌. ಜಿ. ವಿಮಲರ ತುಂಟರ ತೇರು ಹಾಗೂ ತ. ವಿ. ಚಂದ್ರಶೇಖರ ಅವರ ಚಿನ್ನದ ಗರಿಗಳು 
ಮುಖ್ಯವಾಗಿವೆ. 


ಬಾಲಸಾಹಿತ್ಮವನ್ನು ಸಂಪನ್ನಗೊಳಿಸಿದ ಇನ್ನಷ್ಟು ಹೆಸರುಗಳೆಂದರೆ ಮಕ್ಕಳ ಸಾಹಿತ್ಯ 
ಕೃತಿಗೆ ಮೂರುಸಾವಿರ ಮಠದವರ ಪ್ರಶಸ್ತಿ ಪಡೆದ ಗುರುರಾಜ ಬೆಣಕಲ್‌, NCERT ಪ್ರಶಸ್ತಿ 
ಪಡೆದಿರುವ ರಸಿಕ ಪುತ್ತಿಗೆ, ದಿನಕ್ಕೊಂದು ಕಥೆಯ ಕರ್ತೃ ಡಾ. ಅನುಪಮಾ ನಿರಂಜನ, ಭಾರತ 
- ಭಾರತಿ ಪುಸ್ತಕ ಸಂಪಾದಕ ಎಲ್‌. ಎಸ್‌. ಶೇಷಗಿರಿರಾವ, ಐ. ಬಿ. ಎಚ್‌. ಪ್ರಕಾಶನದ 
ಜಿ. ಕೆ. ಅನಂತರಾಮ್‌, ಮನೋಹರ ಗ್ರಂಡ'ಮಾಲೆಯ ಬಾಲಚಂದ್ರ ಘಾಣೇಕರ 
ಸೋಮಯಾಜಿ, ಬಂಟವಾಳ ಪದ್ಮನಾಭ, ಎಸ್‌. ಚೆನ್ನಪ್ಪ, ಪಂಡಿತ ಚೆನ್ನಪ್ಪ ಎರೆಸೀಮೆ, 
ನವೋದಯ ದಿನಪತ್ರಿಕೆಯ ಸಂಪಾದಕ ಹಾಗೂ ಕನ್ನಡ ಚಿನ್ನರ ಪುಸ್ತಕ ಮಾಲೆಯ ಹ. ರಾ. 
ಕಿದಿಯೂರು, ಗುಲಬರ್ಗಾದ ಎ. ಕೆ. ರಾಮೇಶ್ವರ, ಟಿ. ಎಸ್‌. ನಾಗರಾಜ ಶೆಟ್ಟಿ (ಸಕ್ಕರೆ 
ಬೊಂಬೆ, ಹಂಸ ಮತ್ತು ಆಮೆಗಳು ). ಇತ್ತೀಚೆಗೆ ಮಕ್ಕಳ ಸಾಹಿತ್ಯದತ್ತ ಒಲವು ಹರಿಸಿ 
ಅದಕ್ಕೊಂದು ಹೂಸತನ ತುಂಬುತ್ತಿರುವ ನಾ. ಡಿಸೋಜ, ಡಾ. ಲಕ್ಷ್ಮೀನಾರಾಯಣ ಭಟ್ಟ, 
ಎಚ್‌. ಎಸ್‌. ವೆಂಕಟೇಶಮೂರ್ತಿ, ಬೆ. ಗೋ. ರಮೇಶ, ರಾಜಶೇಖರ ಭೂಸನೂರಮಠ, 
ಎಂ. ಡಿ. ಗೋಗೇರಿ, ಸಿ. ಫ. ಕಟ್ಟೀಮನಿ, ನೀ. ರೇ. ಹಿರೇಮಠ, ಗುರುಪಾದಸ್ವಾಮಿ, 
ಹಿರೇಮಠ, ಐವತ್ತಕ್ಕೂ ಹೆಚ್ಚು ಮಕ್ಕಳ ಕೃತಿಗಳ ರಚಿಸಿರುವ ಬಿ. ಎಸ್‌. ಸ್ವಾಮಿ, ಮಕ್ಕಳ 
ಸಾಹಿತಿಗಳ ಸಮಗ್ರ ಪರಿಚಯ ನೀಡಿರುವ ಎಸ್‌. ವ್ಹಿ. ಶ್ರೀನಿವಾಸರಾವ್‌, ಶ್ರೀರವಿ, ಕವಿತಾ 
ಕೃಷ್ಣ, ಜಯಶ್ರೀ ದಿವಾಕರ್‌, ದು. ನಿಂ. ಬೆಳಗಲಿ, ಪರಿಮಳ, ಪಿ. ಎಸ್‌. ಜಯಲಕ್ಷ್ಮೀ, 
ಎಂ. ಎಸ್‌. ರಾಮರಾವ್‌, ಕಪಿಲಾಬಾಯಿ ರಾಮಶೇಷರಾವ್‌, ಅನಸೂಯಾಬಾಯಿ, ಇಂದಿರಾ 
ರಾವ, ಉಷಾದೇವಿ, ೯೨ರ ಸಾಲಿಗೆ ಅಕಾಡೆಮಿ ಪ್ರಶಸ್ತಿ ವಿಜೇತೆ ವೈದೇಹಿ, ಅಣ್ಣಾರಾಯ 
ಸಾಲಿಮನಿ, ಜಯವಂತ ಕಾಡದೇವರ ಪ್ರಮುಖರಾಗಿದ್ದಾರೆ. ಇವರುಗಳ ಜೊತೆಗೆ ನಾವು 
ಗೌರವದಿಂದ ಸ್ಮರಿಸಬೇಕಾದ ಹಿರಿಯರೆಂದರೆ ಚೆನ್ನವೀರ ಕಣವಿ, ಸಿದ್ದಣ್ಣ ಮಸಳಿ, ದ. ರಾ. 
ಬೇಂದ್ರೆ, ಮಧುರಚೆನ್ನ, ಡಿ. ಎಸ್‌. ಕರ್ಕಿ, ಎಸ್‌. ಡಿ. ಇಂಚಲ, ಕಯ್ಕಾರ ಕಿಂಇಣ್ಣ ರೈ, 
ಉಳವೀಶ ಹುಲೆಪ್ಪನವರಮಠ ಮೊದಲಾದವರು. 


ಪುಟಪುಟಗಳಗಟ್ಟಲೆ ಮಕ್ಕಳಸಾಹಿತ್ಕ ರಚನೆ ಮಾಡಿ ಹೆಸರು ಮಾಡಿರುವ ಪ. 
ರಾಮಕೃಷ್ಣಶಾಸ್ತ್ರಿ, ಕೃ. ನಾರಾಯಣರಾವ್‌, ಸಂಪಟೂರು ವಿಶ್ವನಾಥ, ಡಿ. ಎನ್‌. ಶ್ರೀನಾಥ 
ಒಂದೆಡೆಯಾದರೆ ತನ್ನ ಒಂದೇ ಒಂದು ಕವನ ಸಂಕಲನ ` ನನ್ನ ಕನಸು ' ರಚಿಸಿರುವ ಕಿಶೋರ 


ಮಕ್ಕಳ ಸಾಹಿತ್ಯ ೨೩೫ 


ವಿದ್ಯಾಸಾಗರ ಕುಕ್ಕುಂದಾ, ತಮ್ಮ ಏಕಮಾತ್ರ ಮಕ್ಕಳ ಕವನ `ಸುಗ್ಗಿಯ ಹಾಡು ' ಬರೆದ 
ಡಿ. ಆರ್‌. ಬಳೂರಗಿ, `ಗುಡ್ಡಿಗೊಂದು ಕವಿತೆ ' ಬರೆದಿರುವ ಸಿದ್ದರಾಜ ಪೂಜಾರಿ ಮಕ್ಕಳ 
ಸಾಹಿತ್ಯದಲ್ಲಿ ವೈಶಿಷ್ಟಪೂರ್ಣ ಸಾಧನೆಗೈದವರೆನಿಸಿದ್ದಾರೆ. 


೧೯೬೦ ದಶಕದಲ್ಲಿ ಬೆಂಗಳೂರು, ಮೈಸೂರು, ಧಾರವಾಡ ಮತ್ತು ಮಂಗಳೂರುಗಳು 
ಮಕ್ಕಳ ಸಾಹಿತ್ಯ ಕೃಷಿಯ ಹುಲುಸಾದ ಪ್ರದೇಶಗಳೆನಿಸಿದ್ದವು. ಆದರೆ ೧೯೮೦ರ ಈಚೆಗೆ ವಿಜಾಪುರ 
ಜಿಲ್ಲೆ ಹೆಚ್ಚು ಮಕ್ಕಳ ಸಾಹಿತಿಗಳನ್ನು ಪಡೆದು ನಾಡವರ ಗಮನ ಸೆಳೆಯುತ್ತಿದೆ. ಶಂ. ಗು. ಬಿರಾದಾರ, 
ಸಿಸು ಸಂಗಮೇಶ, ಸಂಗಮೇಶ ಹೊಸಮನಿ, ಪರುಶುರಾಮ ಚಿತ್ರಗಾರ, ಕಂಚ್ಕಾಣಿ ಶರಣಪ್ಪ 
ಮೊದಲಾದ ಹಿರಿಯರ ಮಾರ್ಗದರ್ಶನದಲ್ಲಿ ಬಾ. ಈ. ಕಮಠೆ, ಸಂಗಮೇಶ ಬಾಗಲಕೋಟ, 
ಎಂ. ಬಿ. ಲಿಂಗದಳ್ಳಿ, ಚಂದ್ರಗೌಡ ಕುಲಕರ್ಣಿ, ಜಂಬುನಾಥ ಕಂಚ್ಕಾಣಿ, ಫ. ಗು. ಸಿದ್ದಾಪೂರ, 
ಕಾಡಣ್ಣ ಹೊಸಟ್ಟಿ, ಮಲ್ಲಿಕಾರ್ಜುನ ಹುಲಗಬಾಳಿ, ಜಿ. ಎಸ್‌. ವಡಗಾಂವಿ, ಬಿ. ಆರ್‌. ಪೋಲೀಸ 

” ಪಾಟೀಲ, ಹ. ಮ. ಪೂಜಾರ ಅನ್ನದಾನಿ ಹಿರೇಮಠ, ಗುರುಸ್ವಾಮಿ ಗಣಾಚಾರಿ, ಸಂಗಮೇಶ 
ಗುಜಗೊಂಡ, ವಿಶ್ವಜ ಕಾಡದೇವರ ಮುಂತಾದವರ ಒಂದು ದೊಡ್ಡ ಪಡೆಯೇ ಈ ದಿಶೆಯಲ್ಲಿ 
ಕಾರ್ಯೋನ್ಮುಖ ರಾದದ್ದೊಂದು ವಿಶೇಷವೆನಿಸುತ್ತದೆ. 


ನಾವು ಮಕ್ಕಳ ಸಾಹಿತ್ಯದ ಹಿತೈಷಿಗಳು ಕೃತಜ್ಞತೆಯಿಂದ ನೆನೆಯಲೇಬೇಕಾದ ಸಂಸ್ಥೆ 
ಧಾರವಾಡದ ಮಕ್ಕಳ ಮನೆ ' ಮತ್ತು ಅದರ ಹಿಂದೆ ಶಕ್ತಿಯಾಗಿರುವ ವ್ಯಕ್ತಿ ಈಶ್ವರ ಕಮ್ಮಾರ. 
ಈ ಸಂಸ್ಥೆಯ ಆಶ್ರಯದಲ್ಲಿ ಹೊರಡಿಸಲಾಗುತ್ತಿರುವ `ಮಕ್ಕಳ ಮಂದಿರ ' ಎಂಬ ಮಾಸಿಕವು 
ಮಕ್ಕಳ ಸಾಹಿತ್ಯ ಮುನ್ನಡೆಸುವಲ್ಲಿ ದಾಪುಗಾಲನ್ನಿಡುತ್ತಿದೆ. 


ಇಂದು ಮಕ್ಕಳ ಸಾಹಿತ್ಯ ಸರೋವರಕ್ಕೆ ಬೇರೆ ಬೇರೆ ಭಾಷೆಯ ಕವನ ಕತೆಗಳ 
ಅನುವಾದಗಳೇ ಹರಿದು ಬರುತ್ತಿರುವುದು ನಮ್ಮನ್ನು ಆತಂಕಕ್ಕೇಡು ಮಾಡುತ್ತಿದೆ. ಇದು 
ಬೇಡ ಎಂದೆನ್ನಲಾಗದು. ಆದರೆ ಬರೀ ಇದೇ ಆಗಬಾರದು ಎಂಬ ಕಾಳಜಿ ನಮ್ಮದು. ನಾವು 
ನಮ್ಮವೇ ಆದ ಸೆಲೆಗಳನ್ನು ಹುಡುಕಬೇಕಾಗಿದೆ. ಭಿನ್ನಪ್ರಾಂತಗಳ ವಿಭಿನ್ನ ದೇಶಗಳ ಮಕ್ಕಳ 
ಸಾಹಿತ್ಯದ ಓದಿನ ಜೊತೆಗೆ ನಮ್ಮ ಸೃಜನಶೀಲತೆಯ ಕಸಿ ಮಾಡಿ ಒಂದು ಹೊಸ ತಳಿಯ 
ಹುಟ್ಟಿಗಾಗಿ ನಾವು ಶ್ರಮಿಸಬೇಕಾಗಿದೆ. ಹೀಗೆ ಮಾಡಿ ಒಳ್ಳೆಯ ಕವಿ, ಕತೆಗಾರ, ಕಾದಂಬರಿಕಾರ, 
ನಾಟಕಕಾರ ಸಂಶೋಧಕರನ್ನು ಕನ್ನಡ ನಾಡು ದೇಶಕ್ಕೆ ಕೊಟ್ಟ ರೀತಿಯಲ್ಲಿಯೇ ಮಕ್ಕಳ 


ಸಾಹಿತಿಗಳನ್ನು ಕೊಡುವಂತಾಗಲಿ ಎಂಬುದೇ ನಮ್ಮಾಶಯ. 


(ನೆರವು : ಸಿದ್ಧರಾಜ ಪೂಜಾರಿ ) 
\ 


೪ 
ಆಕರ ಗ್ರಂಥಗಳು : 


ಕನ್ನಡ ವಿಶ್ವಕೋಶ ಸಂಪುಟ ೭ ಮತ್ತು ೧೨ 

ಮಕ್ಕಳ ಸಾಹಿತ್ಯ ಚಿಂತನ ಮಕ್ಕಳ ಮನೆ ಪ್ರಕಾಶನ - ಧಾರವಾಡ 

ಗಿರಿನವಿಲು ರಾಜ್ಯ ಮಟ್ಟದ ಮೂರನೆಯ ಮಕ್ಕಳ ಸಾಹಿತ್ಯ ಸಮ್ಮೇಳನ ಸ್ಮರಣ ಸಂಚಿಕೆ 
ತಟ್ಟು ಚಪ್ಪಾಳೆ ಪುಟ್ಟ ಮಗ ಬೋಳುವಾರ ಮಹಮ್ಮದ ಕುಂಳ್‌ 

ಗಂಗೋತ್ರಿ - ಕುವೆಂಪು ಅಭಿನಂದನ ಗ್ರಂಥ 


ಬ ಇ ಫಸ... 


ಪತ್ರಸಾಹಿತ್ಯ 


- ಗುರು 


ಕನ್ನಡ ಸಾಹಿತ್ಯವು ಇಂದಿನ ದಿನಗಳಲ್ಲಿ ಹಲವು ಹತ್ತು ಪ್ರಕಾರಗಳಲ್ಲಿ ಅಭಿವ್ಯಕ್ತ 
ಗೊಳ್ಳುತ್ತಿದೆ. ಕಳೆದ ಶತಮಾನದ ಕೊನೆಯ ಭಾಗದಲ್ಲಿ ಆಧುನಿಕ ಸಾಹಿತ್ಯಕ್ಕೆ ಹೊಸ 
ಆಯಾಮಗಳು ಒದಗಿಬಂದವು. ಪಾಶ್ಚಿಮಾತ್ಮ ಜನಾಂಗದೊಂದಿಗೆ ಮತ್ತು ಆಡಳಿತದೊಂದಿಗೆ 
ಸಂಪರ್ಕ ಬಂದುದು, ತನ್ಮೂಲಕ ವಿದ್ಕಾಭ್ಕಾಸ ಕ್ರಮದಲ್ಲಿ ಹೊಸತನ ಕಾಣಿಸಿಕೊಂಡುದು, 
ಆಲೋಚನೆ ವಿಚಾರಗಳಲ್ಲಿಯೂ ಭಿನ್ನತೆ ಮೂಡಿದುದು, ಹೊರದೇಶಗಳ ಘಟನಾವಳಿಗಳು 
ಭಾರತೀಯರನ್ನು ಪ್ರಭಾವಿಸಿದುದು, ಸ್ವದೇಶಿ ಪ್ರಜ್ಞೆಯ ಸ್ವಾತಂತ್ರ್ಯ ಹೋರಾಟ ನಡೆದುದು 
ಕೆಲವು ಗಮನಾರ್ಹ ಸಂಗತಿಗಳು. ಇವುಗಳಿಂದಾಗಿ ಭಾರತೀಯ ಜನತೆಯ ಆಶೋತ್ತರಗಳು 
ಭಿನ್ನವಾಗಿ ವಿಶಿಷ್ಟವಾಗಿ ತಲೆಯುತ್ತಿದವು. ಸಾಹಿತ್ಯದ ಪರಂಪರಾಗತ ರೂಪ, ಅಭಿವ್ಯಕ್ತಿ, 
ಮೌಲ್ಮಗಳೆಲ್ಲ ಮರುಪರಿಶೀಲನೆಗೆ ಒಳಗಾದವು. ತತ್ಫಲವಾಗಿ ಭಾರತೀಯ ಇತರ ಭಾಷೆಗಳಂತೆ 
ಕನ್ನಡದಲ್ಲಿಯೂ ಕಾದಂಬರಿ, ಸಣ್ಣಕತೆ, ವಿಮರ್ಶೆ, ಪ್ರಬಂಧ, ಹರಟೆ ಮುಂತಾದ ಪ್ರಕಾರಗಳು 
ಧಾರಾಳವಾಗಿ ಬೆಳೆಯತೊಡಗಿದವು. 


ಪತ್ರಸಾಹಿತ್ಯ ಭಾರತೀಯರಲ್ಲಿ ಹಿಂದಿನಕಾಲದಿಂದಲೂ ಕಾಣಿಸಿಕೊಂಡು, ಕಾಲಕಾಲಕ್ಕೆ 
ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆಗೊಂಡು ಬಂದ ರೂಪವಾಗಿದೆ. ಆಜ್ಞೆ, ಸಂದೇಶ, ವ್ಯವಹಾರಗಳಿ? 
ಓಲೆಗಳು ಬಳಕೆಗೊಂಡಿವೆ. ಪ್ರಸಿದ್ಧ ವ್ಯಕ್ತಿಗಳ ನಡುವೆ, ರಾಜರು ಅಧಿಕಾರಿಗಳ ನಡುವೆ ಪತ್ರಗಳ 
ಬಳಕೆ ಮೊದಲಿನಿಂದಲೂ ಇದೆ. ಕೆಲವು ಸಾಹಿತ್ಯದ ಮೌಲ್ಯವನ್ನೂ ಪಡೆದುಕೊಂಡಿವೆ. 


ಆದರೆ ಪತ್ರಗಳು ಸಾಹಿತ್ಯದ ಪ್ರಕಾರವಾಗಿ, ಕಲಾತ್ಮಕ ಅಭಿವ್ಯಕ್ತಿಯಾಗಿ ಕಂಡ 
ಬರುವುದು ಇತ್ತೀಚೆಗೆ ಮಾತ್ರ. ಆಧುನಿಕ ಸಾಹಿತ್ಯದ ಹಲವು ಪರಿಕಲ್ಪನೆಗಳಲ್ಲಿ ಇದು ಒಂದಾ! 
ಸೇರಿಕೊಂಡಿದ್ದು, ಅದರ ಸಮೀಕ್ಷೆ ಕುತೂಹಲಪೂರ್ಣವಾಗಿದೆ. 


ಕನ್ನಡದ ಪ್ರಸಿದ್ಧ ಚಿಂತಕರು, ಸಾಹಿತಿಗಳು, ಕಲಾವಿದರು, ತತ್ವಜ್ಞಾನಿಗಳು 
ಆಡಳಿತಗಾರರು ಬರೆದು ಪ್ರಕಟಿಸಿದ, ಸಂಪಾದಿಸಿದ, ಸಂಗ್ರಹಿಸಿದ ಕೃತಿಗಳು ಕನ್ನಡ ಪತ 
ಸಾಹಿತ್ಯದ ಮಹತ್ವದ ಭಾಗವಾಗಿ ನಿಲ್ಲುತ್ತದೆ. ಇವುಗಳನ್ನು ಹೊರತು ಪಡಿಸಿದರೆ ಕನ್ನ! 
ಭಾಷೆಗೆ ಅನುವಾದಗೊಂಡ, ರೂಪಾಂತರಗೊಂಡ ಕೃತಿಗಳೂ ಅಭ್ಯಾಸಿಗಳು ಗಮನಿಸುವಂತಿವ 
ಸ್ವತಂತ್ರ ಕೃತಿಗಳು ಮತ್ತು ಅನುವಾದಿತ ಕೃತಿಗಳೆರಡೂ ಸೇರಿಕೊಂಡು ಒಟ್ಟು ಕನ್ನಡ ಪಃ 
ಸಾಹಿತ್ಯವೆನಿಸುತ್ತದೆ. ? 


ಸಾಹಿತ್ಯ ೨೩೭ 


ಕನ್ನಡ ಭಾಷೆಯಲ್ಲಿ ಸ್ವತಂತ್ರವಾಗಿ ರೂಪಗೊಂಡು ಪ್ರಕಟವಾದ ಕೃತಿಗಳು 
ಛೈಣಿಕೆಯಷ್ಟು ಮಾತ್ರ. ಇದರಲ್ಲಿಯೂ ಸಾಂಸ್ಕೃತಿಕ ಬದುಕಿನ ಎಲ್ಲಾ ಮುಖ ಮಜಲುಗಳಿಗೆ 
ುಂಧಪಟ್ಟ ಹಿರಿಕಿರಿಯ ಪ್ರಸಿದ್ಧರು ಸೇರದೆ ಇರುವುದು ಒಂದು ಕೊರತೆ ಎನ್ನಬೇಕು. 
ಕಿನ ಕೃತಿಗಳು ಕನ್ನಡ ಸಾಹಿತಿಗಳಿಗೆ ಸಂಬಂಧಪಡುವುದರಿಂದ ಸಹಜವಾಗಿ ಅವುಗಳ 
ಜಿತ್ತಿ, ಬರಹಗಾರರ ಬದುಕಿಗೆ, ಅನಿಸಿಕೆ ಅಭಿಮತಗಳಿಗೆ, ಓಲೆಗಳನ್ನು ಸಾಹಿತಿಗಳಾಗಿ ಅವರು 
ದರು ಮತ್ತು ಅವು ಮುಖ್ಯವೆಂದು ಪರಿಗಣಿತವಾಗಿ ಉಳಿದು ಪ್ರಕಟವಾಗಿ ಬಂದವು. ಈ 
ಡೂ ಕನ್ನಡದ ಪಾಲಿಗೆ ಕನ್ನಡಿಗರ ಪಾಲಿಗೆ ದೊಡ್ಡ ಸಂಗತಿಗಳು. ಸ್ಪಂದನಶೀಲ ಮತ್ತು 
ಇನಶೀಲ ಮನಸ್ಸುಗಳು ಕಾಲಕಾಲಕ್ಕೆ ಹೇಗೆ ಕಾರ್ಯಮಾಡಿದವು ಎಂಬುದನ್ನು ಅರಿಯಲು 


ಶ್ರಸಾಹಿತ್ಯ ತುಂಬ ಉಪಯುಕ್ತ ವಾಗಿದೆ. 


ಗೋವಿಂದ ಪೈಗಳ ಹೆಸರು ಈ ಕ್ಷೇತ್ರದಲ್ಲಿ ಢಾಳವಾಗಿ ಕಾಣಿಸುತ್ತಛೆ. ನವೋದಯ 
ಲದ ಕನ್ನಡದ ಬಹುದೊಡ್ಡ ಸಂಶೋಧಕರು, ಕವಿಗಳು ಆಗಿದ್ದ ಗೋವಿಂದ ಪೈಗಳು ಬರೆದ 
ಗಲದ ಅವರ ಇತರ ಸಾಹಿತ್ಯ ಕೃತಿಗಳಂತೆ ವಿಶಿಷ್ಟವಾಗಿವೆ. ಅವರ ಓಲೆಗಳು ` ದೀವಿಗೆ' 
ತು ಮಂಜೇಶ್ವರದ ಗೋವಿಂದ ಪೈ ಅವರ ಕೆಲವು ಓಲೆಗಳು ' ಕೃತಿ ರೂಪದಲ್ಲಿ 


ಗ್ರಹಗೊಂಡಿವೆ. ೧೯೬೫ರಲ್ಲಿ ಪ್ರಕಟಗೊಂಡ `ದೀವಿಗೆ' ಗೋವಿಂದ ಪೈಗಳನ್ನು ಕುರಿತಾದ 


>>ಿರಕ ಗ್ರಂಥ. ಈ ಕೃತಿಯ ೫ನೇ ವಿಭಾಗದಲ್ಲಿ ಪೈಗಳು ಬರೆದ ೫೦ ಪತ್ರಗಳನ್ನು ಕು. ಶಿ. 
ರಿದಾಸಭಟ್ಟ ಅವರು ಸಂಗ್ರಹಿಸಿಕೊಟ್ಟಿದ್ದಾರೆ. ಇದರಲ್ಲಿ ಪೈಗಳು ಬರೆದ ಅನೇಕ ಬಗೆ ಬಗೆಯ 
ತ್ರ ಮಾದರಿಗಳಿವೆ. ಸಾರ್ವಜನಿಕ ಸಮಾರಂಭಕ್ಕೆ ಕಳಿಸಿದ ಶುಭಸಂದೇಶಗಳು, ಅತಿಥಿಯಾಗಿ 
ಮಂತ್ರಿಸಿದವರಿಗೆ ಉತ್ತರಿಸಿದ ಉತ್ತರಗಳು, ಹಿರಿಕಿರಿಯ ಲೇಖಕರಿಗೆ ನೀಡಿದ ಸಲಹೆ 
ಚನೆಗಳು, ಕಳಿಸಿದ ಹರಕೆ, ಮುನ್ನುಡಿಗಳು, ಸಂಶೋಧನೆಗಾಗಿ ಪ್ರಶ್ನಿಸಿ ವಿವರಿಸಿ ಆಕ್ಷೇಪಿಸಿ 
'ಮ್ಮತಿಸಿ ಬರೆದ ಅಭಿಪ್ರಾಯಗಳು, ಕೆಲವು ಪ್ರತಿಕ್ರಿಯೆ ಸ )ಷ್ಟ್ರೀಕರಣಗಳು ಇದರಲ್ಲಿ 


ರಿಕೊಂಡಿವೆ. 


' ಗೋವಿಂದ ಪೈಗಳು ತಮ್ಮ ಬಿಡುವಿಲ್ಲದ ಓದು, ಬರಹ, ಸಂಶೋಧನೆಗಳ 
ನಡುವೆಯೂ ಓಲೆಗಳಿಗೆ ಉತ್ತರಿಸುತ್ತಿದ್ದರು. ಅಭಿಪ್ರಾಯ ವಿವರ ಕೇಳಿದವರಿಗೆ ಆಧಾರ 
ನೀಡಿ ಬರೆಯುತ್ತಿದ್ದರು. ಚಿಕ್ಕಪುಟ್ಟ ಸಂಗತಿಗಳಿಂದ ಹಿಡಿದು ಮುಖ್ಯ ವಿಚಾರದವರೆಗೂ ಕೆಲವು 
ಪಂಕ್ತಿಗಳಲ್ಲಿ ಉತ್ತರಿಸುವ ಅವರ ಶೈಲಿ ವಿಶಿಷ್ಟವಾದುದು, ಓಲೆ ಪ್ರತಿಯಾಗಿ ಓಲೆ 
ಬರೆಯುವ ಕ್ರಮ ಅನನ್ಯವಾದುದು. ಓಲೆ ಬರೆಯುವುದನ್ನು ಒಂದು ವ್ರತದಂತೆ ಅವರು 
ಕೈಕೊಂಡಿದ್ದರು. 
i ಬೈಲಹೊಂಗಲದ ಕ.ಮ.ಶಿ. ಚಂದ್ರಶೇಖರಯ್ಯ ಎಂಬವರು ಕಳಿಸಿದ ಕವನಸಂಕಲನಕ್ಕೆ 
ಪ್ರತಿಯಾಗಿ ತಮ್ಮ ಅಭಿಪ್ರಾಯ ಬರೆದು ತಿಳಿಸುತ್ತಾರೆ. `` ಗೋವಿಂದ ಪೈ ಮಾಡುವ 
ನಮಸ್ಕಾರ. ತಾವು ಪ್ರೀತಿಪೂರ್ವಕವಾಗಿ ಕಳುಹಿಸಿರುವ  ಮಧುರಯಾನ' ಎಂಬ ತಮ್ಮ 
ಕವಿತೆಗಳ ಪುಸ್ತಕ ಇಲ್ಲಿಗೆ ಮುಟ್ಟಿದೆ, ಧನ್ಯವಾದಗಳು. ಓದಿ ನೋಡಿದೆ. ಕವಿತೆಗಳೆಲ್ಲ 
ಬಹಳ ಚೆನ್ನಾಗಿವೆ. ಅವುಗಳಲ್ಲಿ ಈ ಕೆಲವು ನನ್ನ ಮನೋದೃಷ್ಟಿಗಂತೂ ಮಿಕ್ಕವಕ್ಕಿಂತ 
ಚೆಲೋದನಿಸುತ್ತವೆ. (೧) ದೊಡ್ಡವಲರ ದಾರಿ (೨) ಮರುಕಳಿಸಿದ ನೆನಪು (೩) ಒಂದು ಸಂಜೆ 


| 


೨೩೮ ಕರ್ನಾಟಕ ಭಾರತಿ | 
(೪) ನೆರಳ ಸಂತೆ (೫) ಚಿತ್ರ ಚೆಲುವಿಗೆ.......... " ೨ ಹೊಸ ಬರಹಗಾರರಿಗೆ ಅವರು ಇದೇ. 
ತೆರನಾಗಿ ಪ್ರೋತ್ಸಾಹ ತುಂಬುತ್ತಿದ್ದರು. ತಮಗೆ ಸರಿ ಕಂಡ ಭಾಗಗಳನ್ನು ಎತ್ತಿ ಹೇಳುತ್ತಿದ್ದರು. 
ಅದರ ಜೊತೆಗೆ ಕೃತಿಯಲ್ಲಿಯ ಕೊರತೆಗಳನ್ನು, ಬರಹದ ದೋಷಗಳನ್ನು ತೋರಿಸಿ ಪರಿಹಾರ 
ಸೂಚಿಸುತ್ತಿದ್ದರು. ಎಂಥ ದೊಡ್ಡ ಲೇಖಕರಿದ್ದರೂ, ಸಂಶೋಧಕರಿದ್ದರೂ ಪೈಗಳ ಭಾಷಾ 
ಶಿಸ್ತಿನ ಚಾಟಿ ಏಟನ್ನು ತಪ್ಪಿಸಿಕೊಳ್ಳುವಂತಿರಲಿಲ್ಲ. ಅವರ ಅನೇಕ ಪತ್ರಗಳು ಇದಕ್ಕೆ 
ಸಾಕ್ಷಿಯಾಗಿವೆ. ಪದಪ್ರಯೋಗ, ಸಮಾಸೋಕ್ತಿ, ಸಂಜ್ಞೆ, ಬಳಕೆಗಳನ್ನು ಅವರು 
ನಿಟ್ಟಿಸುತ್ತಿದ್ದರು. ! 


ಕನ್ನಡದ ಮತ್ತೊಬ್ಬ ಖ್ಯಾತ ಸಾಹಿತಿ ಸಂಶೋಧಕರಾದ ಶ್ರೀ ಜಿ. ಪಿ. ರಾಜರತ್ನಂ 
ಅವರು ಗೋವಿಂದ ಪೈಗಳ ಓಲೆಗಳನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಮೊದಲ ೪೨ ಓಲೆಗಳು 
ಪೈಗಳು ನೇರವಾಗಿ ರಾಜರತ್ನಂ ಅವರಿಗೆ ಬರೆದವುಗಳು. ಹೆಚ್ಚಿನವು ಆಂಗ್ಲಭಾಷೆಯಲ್ಲಿದ್ದು, 
ಕೆಲವು ಕನ್ನಡದಲ್ಲಿವೆ. ನಾಟಕಕಾರ ಟಿ. ಪಿ. ಕೈಲಾಸಂ ನಿಧನರಾದಾಗ ಪೈಗಳು ಬರೆಯುವ 
ರೀತಿ `` He was undoubtedly one of the few Genuine Geniuses of 
Modern Kannada, on whose literature he has made a lasting 
impression. His was an original mind, an original way of think- 
170, and an original way of looking at things. When and where 
again shall we find a like of him ? “* ಎ. ಆರ್‌. ಕೃಷ್ಣಶಾಸ್ತ್ರಿಗಳ ಭಾವಚಿತ್ರ 
ಅನಾವರಣದ ಸಂದರ್ಭ ಬರೆದ ಓಲೆಯಿದು"'........ ಅವರನ್ನು ಕುರಿತು ನನಗೆ ಹೊಳಕುವ 
ಮಟ್ಟಿಗೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಅದೊಂದು ಪೂರ್ಣಕುಂಭ. ತುಂಬಿದ ಕೊಡಕ್ಕೆ 
ತುಳುಕಾಟವಿಲ್ಲ. ಅವರಲ್ಲಿ ಮಾತಾಟವಿಲ್ಲ, ಅಚ್ಚಕೆಲಸ ತಾನೆ. ಅವರ ಭಾಷಣಗಳೂ 
ಲೇಖನಗಳೂ ಎಂಬ ಆ ೨ ಸಂಪುಟಗಳು, ಹಾಗೂ ಶ್ರೀಪತಿಯ ಕಥೆಗಳು ಎಂಬ ಕಥೆಗಳು 
ಬಹಳ ಸೊಗಸಾಗಿವೆ. ಅವುಗಳಲ್ಲಿ ತಿರುಳಿದೆ, ಹುರುಳಿದೆ." ಸಮಕಾಲೀನ ಬರಹಗಾರರ 
ಬಗ್ಗೆ ಅವರ ಪ್ರೀತಿ ಅಭಿಮಾನಗಳು ಪತ್ರದಲ್ಲಿ ಚೆನ್ನಾಗಿ ಕಾಣಿಸುತ್ತವೆ. ಇಲ್ಲೆಲ್ಲ ಅವರ 
ನಿರಸೂಯಾಮತಿ ಕಾರ್ಯಗೈದಿದೆ. 


ಪೈಗಳ ಕೆಲವು ಓಲೆಗಳು ಸಾಹಿತ್ಯ ಸಂಸ್ಕೃತಿ ಮತ್ತು ಇತಿಹಾಸದ ಕಾರಣದಿಂದ ಮಹತ್ವ 
ಪಡೆಯುತ್ತವೆ. ಅವರು ಮುದ್ದಣ, ಪಂಪ, ರನ್ನ, ಸಂಸರನ್ನು ಕುರಿತು ಬರೆದ ಪತ್ರಗಳಿಂದ 
ಇದನ್ನು ತಿಳಿಯಬಹುದು. ಬಿ. ಶ್ರೀನಿವಾಸ ಅಯಂಗಾರ್ಯರಿಗೆ ಜುಲೈ ೪, ೧೯೪೭ರಂದು 
ಬರೆದ ಓಲೆಯಲ್ಲಿ ನಾಟಕಕಾರ ಸಂಸರ ಬಗ್ಗೆ ಅಪೂರ್ವ ಮಾಹಿತಿಯನ್ನು ನೀಡಿದ್ದಾರೆ. ಅಪಾರ 
ಬಡತನದಲ್ಲಿ ನೊಂದು ಬೆಂಡಾದ ಸಂಸರು ಮತಾಂತರಕ್ಕೆ ಸಿದ್ದರಾದುದು, ಇಸ್ಲಾಂ ಧರ್ಮ 
ಗುರುಗಳೊಬ್ಬರು ಸಾವಿರಾರು ರೂಪಾಯಿಗಳ ಆಮಿಷ ತೋರಿದ್ದು, ಪೈಗಳ ಹಿತವಚನದಿಂದ 
ಅದು ನಿಂತುದು ಓಲೆಯಲ್ಲಿದೆ. ' ಮಹಾಪ್ರಭು ' ಎಂಬ ನಾಟಕದ ಹಸ್ತಪ್ರತಿಯನ್ನು ಸಂಸರು 
ಪೈಗಳಿಗೆ ಕಳಿಸಿ ಒಂದು ನೂರುರೂಪಾಯಿ ಕೊಟ್ಟರೆ ಸಾಕು ಎಂದು ಗೋಗರೆಯುವ, 
ಪ್ರಕಾಶಕರನ್ನು ಹುಡುಕುವ ಕರುಣಾಜನಕ ವೃತ್ತಾಂತವೂ ಇದರಲ್ಲಿದೆ. ಕೊನೆಗೂ 
ಹಸ್ತ ಪ್ರತಿಯಲ್ಲಿಯ ' ಮಹಾಪ್ರಭು ''ವರ್ಷಗಳ ಪ್ರಯತ್ನದ ನಂತರವೂ ಪ್ರಕಟವಾಗದ 


ಪತ್ರ ಸಾಹಿತ್ಯ ೨೩೯ 


ಸಂಸರು ನಿರಾಶರಾಗಿ ಹೋದುದನ್ನು ತಿಳಿಸಿ ಪೈಗಳು ಓಲೆಯ ಅಂತ್ಮದಲ್ಲಿ ಭಾವಪೂರ್ಣವಾಗಿ 
ಬರೆಯುವುದಿಂತು - 


`` So since the name of his drama ಮಹಾಪ್ರಭು, he theme of 
which was, | presume, based on the history of mysore, is not 
mentioned in the ಅನುಬಂಧ 10 your edition of ವಿಗಡ ವಿಕ್ರಮರಾಯ, | am 
sorry it is lost for ever to Kannada Literature. | am all the more 
sorry that with all the love which | so madly have for Kannada 
Literature, especially for modern literature, | was fool enough 
not to look into, ಗೆ mot to read, the MS. of that drama, which it 
lay in the Bata Sahitya Mandala for years |! | have ೧೦ words to 
forgive myself for this blunder " ೫ ಪೈಗಳ ಹೃದಯದ ಮರುಕ, ಆತಂಕ, 
ಪಶ್ಚಾತಾಪಗಳನ್ನು ಇಲ್ಲಿ ಕಾಣಬಹುದು. ತಮ್ಮ ಕೈಗೆ ಬಂದಿದ್ದ ನಾಟಕದ ಹಸ್ತಪ್ರತಿ ಕೊನೆಗೆ 
ಪ್ರಕಟವಾಗದೆ ಕಾಲಗರ್ಭ ಸೇರಿದ ಸಂಗತಿಯನ್ನು ನೋವಿನಿಂದ ನೆನೆವ ಅವರು, ಕನ್ನಡದ 
ನಾಟಕಕಾರ ಸಂಸರ ದುರಂತ ಬದುಕಿಗೆ ಪರಿತಪಿಸಿದ್ದಾರೆ. 


ರಾಜರತ್ನಂ ಅವರಿಗೆ ಪೈಗಳು ಬರೆದ ಓಲೆಗಳಲ್ಲಿ ಹೆಚ್ಚಿನವು` ಗಿಳಿವಿಂಡು ' ಕೃತಿಯ 
ಮರುಮುದ್ರಣಕ್ಕೆ ಸಂಬಂಧಪಡುತ್ತವೆ. ಪ್ರತಿ ಓಲೆಯಲ್ಲಿ ಪೈಗಳು ಮುದ್ರಣದ ಬಗ್ಗೆ ಕೃತಿಯ 
ವಿನ್ಕಾಸದ ಬಗ್ಗೆ ವಹಿಸುತ್ತಿದ್ದ ಎಚ್ಚರ, ಕಾಳಜಿಗಳು ಇಂದಿನ ಬರಹಗಾರರಿಗೆ ಅತಿ 
ಎನ್ನಿಸುವಂತಿವೆ. ಅಚ್ಚಿನ ದೋಷಗಳಿಲ್ಲದೆ ಸುಂದರ ವಿನ್ಮಾಸದಲ್ಲಿ ಕೃತಿ ಹೊರಬರಬೇಕೆಂಬ 
ಅವರ ಅಭಿಲಾಷೆ ಪ್ರಯತ್ನಗಳು ಅನುಕರಣೀಯವಾಗಿವೆ. ಪೈಗಳ ಓಲೆಗಳು ಅವರ 
ಸಾಹಿತ್ಯ ಕೃತಿಗಳಂತೆ, ಸಂಶೋಧನಾ ಲೇಖನಗಳಂತೆ ಅವರದೇ ವ್ಯಕ್ತಿತ್ವದ ಮುದ್ರೆಪಡೆದಿವೆ. 
ತೀರ್ಥಕ, ಗೊಮ್ಮಟ, ಗೌತಮ ಪದಬಳಿಕೆ ರೂಪನಿಷ್ಟತ್ತಿಯ ಬಗ್ಗೆ ಬರೆದಲ್ಲಿ ಅವರ 
ಕುತೂಹಲಾಸಕ್ತಿಗಳು ಗೋಚರಿಸುತ್ತವೆ. ಕವಿಗಳ ಕಾಲ, ದೇಶ ನಿರ್ಣಯಿಸುವಲ್ಲಿ ಆಕರಗಳನ್ನು 
ಆಧಾರವಾಗಿ ಬಳಸಿ ತಮಗೆ ಗೊತ್ತಿರುವುದನ್ನು ಮಾತ್ರ ತಿಳಿಸುತ್ತಿದ್ದರು. ತಮಗೆ ತಿಳಿಯದ 
ಸಂಗತಿಗಳನ್ನು ತಿಳಿದಿಲ್ಲ ಎನ್ನುವಲ್ಲಿ ಸಂಕೋಚಪಡುತ್ತಿರಲಿಲ್ಲ. ಪತ್ರಗಳಲ್ಲಿ ಪೈಗಳ 
ಪ್ರಾಮಾಣಿಕತೆ, ಪಾಂಡಿತ್ಯ, ಜ್ಞಾನಪಿಪಾಸೆ, ವಿಮರ್ಶಾದೃಷ್ಟಿ, ಸ್ನೇಹ ವಿಶ್ವಾಸಗಳು 
ತುಂಬಿಕೊಂಡಿವೆ. ಕನ್ನಡದಲ್ಲಿ ಪತ್ರಸಾಹಿತ್ಯದ ಪ್ರಕಾರವನ್ನು ಅದರ ಆರಂಭಕಾಲದಲ್ಲಿ 
ಸಬಲಗೊಳಿಸಿದರು, ಅದರ ದಿಕ್ಕು ದೆಸೆಗಳನ್ನು ರೂಪಿಸಿದರು. ಸಾಹಿತಿಯಾಗಿ ಅನೇಕ 
ಬಿಡುವಿಲ್ಲದ: ಕಾರ್ಯಕ್ರಮಗಳಲ್ಲಿ, ಪ್ರವಾಸದಲ್ಲಿ ತೊಡಗಿದ್ದ ಮತ್ತು ಸಂಶೋಧಕರಾಗಿ 
ದೀರ್ಫು ಚಿಂತನೆಯಲ್ಲಿ ಇರುತ್ತಿದ್ದ ಅವರು ಓಲೆ ಬರೆಯುವುದನ್ನು ಎಂದಿಗೂ ಬಿಟ್ಟು 
ಕೊಡಲಿಲ್ಲ. ಹಾಗಾಗಿ ಗೊಲ್ಲಹಾ, ಗಿಳಿವಿಂಡುಗಳಂತೆ ಪೈಗಳ ಓಲೆಗಳೂ ಕನ್ನಡ ಸಾಹಿತ್ಯದ 
ಅಪೂರ್ವ ಕೃತಿಗಳೇ ಆಗಿವೆ. 


ಕನ್ನಡದ ಪತ್ರಸಾಹಿತ್ಯ ಪೈಗಳಿಂದ ಅಂಥ ಕೆಲವು ಪ್ರಮುಖ ಲೇಖಕರಿಂದ ಮೈದುಂಬಿ 
ಕೊಂಡು ಬೆಳೆಯಿತು. ತರುವಾಯದ ಕೃತಿಗಳಲ್ಲಿ ಸೇಡಿಯಾಪು ಕೃಷ್ಣಭಟ್ಟರ ಪತ್ರಾವಳಿ 


೨೪೦ ಕರ್ನಾಟಕ ಭಾರತಿ 


ಮಾಸ್ತಿಯವರ `ಸಾಹಿತ್ಯ ಲಾಲನೆ ' ಹಾಗೂ `ಪತ್ರಗಳು ' ಮುಖ್ಯವಾಗಿವೆ. ೧೯೬೭ರಷ್ಟು ' 
ಹಿಂದೆಯೆ ಮಾಸ್ತಿಯವರು ತಮ್ಮಯ ಸಾಹಿತ್ಯದ ಓದುಗರು, ಅಭಿಮಾನಿಗಳು, ಸ್ನೇಹಿತರು ' 
ಬರೆದ ಓಲೆಗಳಲ್ಲಿ ಕೆಲವನ್ನು ಆಯ್ದುಕೊಂಡು ಸಾಹಿತ್ಮ ಲಾಲನೆ' ಕೃತಿಯನ್ನು ' 


ಹೊರತಂದಿದ್ದಾರೆ. ಮುಂದೆ ೧೯೭೭ರಲ್ಲಿ ಇಂತಹ ಮತ್ತೆ ಕೆಲವು ಓಲೆಗಳನ್ನು ಪತ್ರಗಳು' 
ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ. ' ಪತ್ರಗಳು ' ೧೬೮ ಓಲೆಗಳ ಸಂಕಲನವಾಗಿದೆ. ಜಯಕರ್ನಾಟಕ 
ಪತ್ರಿಕೆಗೆ ಲೇಖನ ಕೋರಿ ಆಲೂರು ವೆಂಕಟರಾಯರು ಬರೆದ ಓಲೆಯಿಂದ ಮೊದಲು 
ಗೊಂಡು, ' ಕೆಲವು ಸಣ್ಣ ಕತೆಗಳು ' ಪ್ರಕಟಿಸಿದ ಪ್ರಕಾಶಕರಿಗೆ ಕೋಪದಿಂದ ಉತ್ತರಿಸಿದ 
ಓಲೆಯವರೆಗೂ ವಿಧವಿಧವಾದ ಪತ್ರಗಳು ಇಲ್ಲಿವೆ. ಮಾಸ್ತಿಯವರನ್ನು ಪ್ರೀತಿಸಿದ, 
ಗೌರವಿಸಿದ, ಕೆಣಕಿದ, ಅಣಕಿಸಿದ, ಚುಚ್ಚಿದ, ನಿಂದಿಸಿದ, ಆರೋಪಿಸಿದ ಹಲವು ಹತ್ತು 
ಬರಹಗಳೂ ಸೇರಿಕೊಂಡಿವೆ. 


"ಶ್ರೀ ರಾಮಕೃಷ್ಣ ' ಕೃತಿಯಲ್ಲಿ ರಾಮಕೃಷ್ಣರನ್ನು ಏಕವಚನದಲ್ಲಿ ಸಂಬೋಧಿಸಿದ್ದು 
ಸರಿಯಲ್ಲವೆಂದೂ, ಅದು ಅಪರಾಧ ಎಂದೂ ಸೂಚಿಸಿ ಸವದತ್ತಿ ತಾಲೂಕಿನ ಮುನವಳ್ಳಿಯ 
ವಾಚಕರ ೭೨ ನಂಬರಿನ ಓಲೆಯಾಗಲಿ, ' ಚಿಕವೀರರಾಜೇಂದ್ರ' ಕಾದಂಬರಿಯ ದೃಶ್ಶವೊಂದನ್ನು 
ಆಕ್ಷೇಪಿಸಿ ತಮ್ಮ ಧರ್ಮಕ್ಕೆ ಆಗಿರುವ ಅಪಮಾನ ಎಂದು ಭಾವಿಸಿ ಬರೆದ ಕ್ರಿಶ್ಚಿಯನ್‌ 
ಮಿತ್ರರ ೧೦೮ನೆಯ ಓಲೆಯಾಗಲಿ, ಕನಕದಾರ ನಾಟಕದ ಬಗ್ಗೆ ಕುಪಿತರಾಗಿ ಓದುಗರೊಬ್ಬರು 
ಬರೆದ ೧೩೮ನೆಯ ಓಲೆಯಾಗಲಿ ಲೇಖಕರು ಎದುರಿಸಬೇಕಾದ ಇಕ್ಕಟ್ಟಿನ ಸ್ಥಿತಿಯನ್ನು 
ತೋರಬಲ್ಲವು. ಇಂತಹ ಪ್ರಸಂಗದಲ್ಲಿ ಮಾಸ್ತಿಯವರು ತಾಳ್ಮೆಯಿಂದ ಶಾಂತವಾಗಿ 
ಉತ್ತರಿಸುವುದು ಮಾತ್ರ ಗಮನಾರ್ಹವಾಗಿದೆ. ' ಚೆನ್ನಬಸವ ನಾಯಕ' ಕಾದಂಬರಿಯ ಕುರಿತು 
ನಡೆದ ವಾದ -ವಿವಾದಗಳನ್ನು ಓಲೆಗಳು ವಿವರಿಸುವ ಹಾಗೆ ಮಾಸ್ತಿಯವರು ಸಂಕಲಿಸಿದ್ದಾರೆ. 
ಅಂದು ಲೋಕಸಭೆಯಲ್ಲಿ ಈ ಕುರಿತು ನಡೆದ ಚರ್ಚೆ, ಡಿ. ವಿ. ಜಿ. ಕಾರಂತರು ತೋರಿದ 


ಬೆಂಬಲ, ಕೇಂದ್ರ ಸಾಹಿತ್ಮ ಅಕಾಡೆಮಿಯ ದ್ವಂದ್ವನೀತಿಗಳು ಅನೇಕರ ಓಲೆಗಳಿಂದ 
ವಿದಿತವಾಗುತ್ತದೆ. 


ಮಾಸ್ತಿಯವರು 'ಜೀವನ' ಪತ್ರಿಕೆಯ ಒಂದು ವಿಶೇಷ ಸಂಚಿಕೆ ಹೊರತಂದು 
ಡಿ. ವಿ. ಜಿಯವರ ಅರವತ್ತು ತುಂಬಿದ ಸಂದರ್ಭ ನೆನೆಯಲು ತೀರ್ಮಾನಿಸಿದ್ದರು. ಇದನ್ನು 
ಕುರಿತು ಡಿವಿಜಿ ಅಸಮ್ಮತಿ ಸೂಚಿಸುವರು. ` ನನ್ನ ಕೃತಿಗಳಲ್ಲಿ ಅಷ್ಟಿಷ್ಟು ಗುಣವಿರಬಹುದು, 
ಇಲ್ಲದೆ ಇದ್ದಿದ್ದರೆ ಅವನ್ನು ನಾಲ್ಕು ಮಂದಿ ಒಪ್ಪಿಕೊಳ್ಳಬೇಕಾದ ಕಾರಣವಿಲ್ಲ. ಆದರೆ ಆ 
ಗುಣಾಂಶ ಹೆಚ್ಚಿನ ಪರೀಕ್ಷೆಯನ್ನು ತಡೆಯುವಷ್ಟರ ಮಟ್ಟಿನದಲ್ಲ " ಕಾದಂಬರಿಕಾರರಾದ 
ಬಸವರಾಜ ಕಟ್ಟೀಮನಿಯವರು ೧೯೫೩ರಲ್ಲಿ ಪತ್ರ ಬರೆದು ``ಲೇಖಕರ ಅರ್ಥಿಕ ಸ್ಥಿತಿಯ 
ವಿಚಾರ ತಾವು ಬರೆದಿರುವದನ್ನೋದಿ ಎದೆ ತುಂಬಿಬಂದಿತು. ನಮ್ಮ ನಾಡಿನಲ್ಲಿ ಸಾಕ್ಷರತೆ 
ಬೆಳೆದ ಬಳಿಕ ಜನರ ಆರ್ಥಿಕ ಸ್ಥಿತಿ ಸ್ವಲ್ಪವಾದರೂ ಸುಧಾರಿಸಿದ ಬಳಿಕ ಲೇಖಕರ ಸ್ಥಿತಿಯೂ 
ಉತ್ತಮಗೊಳ್ಳುವುದೆಂದು ನನಗನ್ನಿಸುತ್ತಿದೆ. ಅಲ್ಲಿಯವರೆಗೂ ನಾವು ಸಮಾಧಾನಪಟ್ಟು 
ಕೊಂಡು ನಮ್ಮ ಕರ್ತವೃದ ದಾರಿಯಲ್ಲಿ ಸಾಗಬೇಕಾಗಿದೆಯೆಂದು ನನ್ನ ತಿಳಿವಳಿಕೆ" ಅನಿಸಿಕೆ 
ವ್ಯಕ್ತಪಡಿಸಿದ್ದಾರೆ. ಜೀವನ ಪತ್ರಿಕೆ ಆರ್ಥಿಕವಾಗಿ ತುಂಬ ತೊಂದರೆಯಲ್ಲಿದ್ದಾಗ ಸಾಹಿತಿ 


1 ಸಾಹಿತ್ಯ ೨೪೧ 


[ಕುಮಾರ ಕಲ್ಲೂರ ೧೯೬೦ರಲ್ಲಿ ಓಲೆ ಬರೆದು '' ಇಂದು ರವೀಂದ್ರರ ದಿನ. 
ಶದರೊಂದು ಉಪಯುಕ್ತ ಕೆಲಸ ಮಾಡಬೇಕೆಂದು ತೋಚಿತು. ತಾವು ಅನೇಕ ಸಲ 
"ದ ಆರ್ಥಿಕ ಸ್ಥಿತಿಯ ಬಗೆಗೆ ಬರೆದುದು ನೆನಪಿಗೆ ತೋರಿತು. ಅದೆಷ್ಟೋ ಸಲ 
ಶ್ರಿ ಮಾಡಿದ್ದರೂ ನಾನು ಕಳುಹಿಸಬೇಕು ಎಂದಿದ್ದ ಕಾಣಿಕೆಯನ್ನು ಕಳುಹಿಲೇ ಆಗಿರಲಿಲ್ಲ, 

೨ ಕಳುಹುತ್ತಿದ್ದೇವೆ. ದಯವಿಟ್ಟು ಸ್ವೀಕರಿಸಬೇಕಾಗಿ ಭಿನ್ನ ಹ. "5 ಎಂದು ಸಹಾಯ 
ರೆ. ಜೀವನ ಪತ್ರಿಕೆಯಿಂದ ಮಾಸ್ತಿಯವರು ನಿವೃತ್ತರಾಗುವ ವಿಚಾರ ತಿಳಿದು 
ಶ್ರಿಕೆಯ ಅಭಿಮಾನಿ ಮಿತ್ರರೊಬ್ಬರು ಹೀಗೆ ಪ್ರತಿಕ್ರಿಯೆ ತೋರಿದ್ದಾರೆ. '' ನೀವು 
'ವೆವೆವನ್ನು ಬಿಡುತ್ತಿದ್ದೀರಿ ಎಂಬುದು ನನ್ನ ಜೀವನದ ಜೀವ ಹೋದಂತೆ ಭಾಸವಾಗುತ್ತಿದೆ. 
ಅಂದೆ ಇದರ ಹೊಣೆ ಹೊರುವವರು ಸಾಮಾನ್ಮರಲ್ಲ, ಆದಾಗ್ಯೂ ಮಾಸ್ತಿಯವರು 
ಹ್ರಿಯವರೇ ! ಜೀವನವು ಜೀವನವೆ ! ಮೊಸ್ತಿಯವರಂತೆ ಇನ್ನೊಬ್ಬರು ಆಗಲಾರರು. 

ಯೇ ಅವರ ' ಜೀವವೆ" ಇನ್ನೊಬ್ಬರ ಜೀವನವಾಗದು ''” ಹೀಗೆ ತಮಗೆ ಬಂದ ಅನೇಕ 
ಪ ಮತ್ತು ತಮಗೆ ಮಹತ್ವ ಎಂದು ತೋರಿದವುಗಳನ್ನು ಮಾಸ್ತಿಯವರು ಈ 
ಗ್ರಹದಲ್ಲಿ ನೀಡಿದ್ದಾರೆ. ಪೇರವಾಗಿ ಮಾಸ್ತಿಯವರು ಬರೆದ ಐದಾರು ಓಲೆಗಳು ಮಾತ್ರ 
ಕೆಲ್ಲಿ ಬೆಳಕುಕಂಡಿವೆ. 


ಮಾಸ್ತಿಯವರು ಸಂಗ್ರಹಿಸಿರುವ ಈ ಓಲೆಗಳು ಕೆಲವು ಸಲ ತೀರ ಸಾಮಾನ್ಯ ಮತ್ತು 
ಕಾಲದ ಫ್ರಾ ಮಾತ್ರ ಅನ್ವಯವಾಗುವ ಭಾವನೆಯನ್ನು ಮೂಡಿಸುತ್ತವೆ. 
ಲುನೋಟಕ್ಕೆ ಎಂದಿಪೆ ವೈವಹಾರದ ಓಲೆಗಳು ಎನಿಸುತ್ತವೆ. ಆದರೆ ಸಾಹಿತ್ಯ ಮತ್ತು 
ps ಕಾರಣಗಳ ಅವುಗಳಿಗೆ ಬೆಲೆಯಿದೆ. ಕುವೆಂಪು, ಮುಗಳಿ, ಗೊರೂರು, 
ರು, ಪೈಗಳು, ಕಾರಂತ, ಅನ ಥೆ ಕಟ್ಟೀಮ ಕಾಯ್ಕಿಣಿ ಮುಂತಾದ 


ಸಾಹಿತ್ಯ ಸಂಗೀತ, ಭಾಷಾ ಮಾಧ್ಯಮ, ಶಿಕ್ಷಣ, ಆಡಳಿತ, ಕಲೆಗಳ ಬಗ್ಗೆ ಮಾಸ್ತಿ 
ವರ ಮನೋಧರ್ಮ ಬೇಕು ಬೇಡಗಳು ಪರೋಕ್ಷವಾಗಿ ತಿಳಿದುಬರುತ್ತವೆ. ಹಲವು 
ತೋಷ ಸಡಗರದ ಪ್ರಸಂಗಗಳಲ್ಲಿ ಪ್ರತಿಭಟನೆ ತಳಮಳ ಅವಮಾನದ ಸಂದರ್ಭದಲ್ಲಿ 
ರು ತೋರಿದ ವರ್ತನೆ, ತುಳಿದ ಮಾರ್ಗ ಸೂಚ್ಯವಾಗಿ ಕಂಡುಬರುತ್ತವೆ. ಮಾಸ್ತಿಯವರ 
ಯ ಸ್ನೇಹ ಎಷ್ಟು ವಿಸ್ತರಿಸಿತ್ತು. ದಿನದಿನವೂ ಅವರು ಯಾವ ಬಗೆಯ ಓಲೆಗಳನ್ನು 
ಹುತ್ತಿದ್ದರು ಎಂಬ ಕುತೂಹಲಕ್ಕೆ ಉತ್ತರವಿಲ್ಲಿ ದೊರೆಯುತ್ತದೆ. ಓಲೆಗಳ ಮೊದಲು 
ಛೆ ಸಂದರ್ಭ, ಓಸ್ನೆಲೆ ತಿಳಿಸಿರುವುದರಿಂದ ಓದುಗರಿಗೆ ನಿರಾಯಾಸವಾಗಿ ಎಲ್ಲ 
ಕುಬಿಡುತ ದೆ. ಬಹುಶಃ ಕನ್ನಡದ ಯಾವ ದೊಡ್ಡ ಬರಹಗಾರರೂ ತಮಗೆ ಬಂದ 
ಗಳನ್ನು ಹೀಗೆ ಕಲೆ ಹಾಕಿ ಸಂಪಾದಿಸಿ ಹೊರತಂದ ನಿದರ್ಶನವಿಲ್ಲ. ಮಾಸ್ತಿಯವರ ಈ 
ಅಂಥಲ್ಲಿ ಮೊದಲಿನದಾಗುತ್ತದೆ. 

ಕನ್ನಡ ಪತ್ರಸಾಹಿತ್ಯದ ಎರಡನೆ ವಿಭಾಗಕ್ಕೆ ಸೇರುವ ಅನುವಾದಿತ ಪತ್ರಗಳು 


ದು ತೆರನಾಗಿ ಗಮನ ಸೆಳೆಯುತ್ತವೆ. ಅರವಿಂದ, ಸ್ವಾಮಿ ವಿವೇಕಾನಂದ, ಗಾಂಧೀಜಿ, 
ಒಲ ನೆಹರೂ ಮುಂತಾದವರ ಒಲೆಗಳು ಕನ್ನಡ ಭಾಷೆಗೆ ಅನುವಾದಗೊಂಡಿರುವುದು 


೨೪೨ ಕರ್ನಾಟಕ ಭಾರತಿ 


ಸಂತಸದ ಸಂಗತಿ. ಇವರೆಲ್ಲ ಕೋಟಿ ಕೋಟಿ ಭಾರತೀಯರನ್ನು ಪ್ರಭಾವಿಸಿದವರು, ರಾಷ್ಟ್ರೀಯ 
ಆಗುಹೋಗುಗಳಲ್ಲಿ ನೇರವಾಗಿ ಭಾಗಿಗಳಾದವರು, ಇತಿಹಾಸದಲ್ಲಿ ಚಿರಕಾಲ ನಿಲ್ಲಬಲ್ಲವರು 
ಆಗಿರುವುದರಿಂದ ಅವರ ಓಲೆಗಳಿಗೂ ಐತಿಹಾಸಿಕ ಮತ್ತು ರಾಷ್ಟ್ರೀಯ ಮಹತ್ವವಿದೆ. 
ಇದರೊಂದಿಗೆ ಅವುಗಳಿಗಿರುವ ಧಾರ್ಮಿಕ, ಸಾಮಾಜಿಕ, ಸಾಹಿತ್ಯಕ ಹಿರಿಮೆಯನ್ನು 
ಅಲ್ಲಗಳೆಯುವಂತಿಲ್ಲ. 


ಸಿಂಪಿ ಲಿಂಗಣ್ಣನವರು `ಶ್ರೀ ಅರವಿಂದರ ಪತ್ರಗಳು ' ಎಂಬ ಕೃತಿಯನ್ನು ಹಿಂದಿ 
ಭಾಷೆಯಿಂದ ಅನುವಾದಿಸಿದ್ದಾರೆ. ಅರವಿಂದರ ಐದು ಓಲೆಗಳು ಮತ್ತು ಎರಡು ಕಥೆಗಳು 
ಅನುವಾದಗೊಂಡು ಇದರಲ್ಲಿ ಸಂಗ್ರಹಿತವಾಗಿವೆ. ಮೊದಲ ಮೂರು ಪತ್ರಗಳು, ಅರವಿಂದರು 
ತಮ್ಮ ಪತ್ನಿಯಾದ ಮೃಣಾಲಿನಿದೇವಿಗೆ ಬರೆದವು. ತಮ್ಮ ಅಧ್ಯಾತ್ಮ ಸಾಧನೆಯು ಪತ್ನಿಗೆ 
ಕೊಡಬಹುದಾದ ಗೊಂದಲ ನಿರಾಶೆಗಳನ್ನು ಗ್ರಹಿಸಿದ ಅರವಿಂದರು, ಓಲೆಗಳಲ್ಲಿ ಸಮಾಧಾನ 
ಸಾಂತ್ವನ ಹೇಳಿದ್ದಾರೆ. "'..... ಬಹುಶಃ ಇತ್ತೀಚೆಗೆ ನೀನು ಯಾವ ಮಾತನ್ನು ಅರಸುತ್ತಿರುವೆ 
ಯೆಂದರೆ ಯಾರ ಭಾಗ್ಯದೊಡನೆ ನಿನ್ನ ಭಾಗ್ಯವು ಜೋಡಿಸಲ್ಪಟ್ಟಿದೆಯೋ ಅವನು ಬಹುವಿಚಿತ್ರ 
ಮನುಷ್ಮನಾಗಿದ್ದಾನೆ. ಈ ದೇಶದಲ್ಲಿ ಇಂದಿನ ಜನರ ಮನೋಭಾವವು ಹೇಗಿದೆ, ಅವರ 
ಜೀವನದ ಉದ್ದೇಶವೇನಿದೆ, ಕರ್ಮಕ್ಷೇತ್ರ ಎಂಥದಿದೆ - ಅದರಂತೆ ನನ್ನದಿಲ್ಲ. ಏನೆಲ್ಲವೂ 
ಭಿನ್ನವೂ ಅಸಾಧಾರಣವೂ ಆಗಿದೆ. ಅಸಾಧಾರಣ ಮತ, ಅಸಾಧಾರಣ ಪ್ರಯತ್ನ, ಅಸಾಧಾರಣ 
ಉಚ್ಚ ಆಶೆ ಇವುಗಳಿಗೆ ಸಾಮಾನ್ಮ ಜನರು ಏನೆನ್ನುವರೋ ಅದು ನಿನಗೆ ಬಹುಶಃ ಗೊತ್ತಿದೆ. 
ಆ ಎಲ್ಲ ಭಾವಗಳಿಗೆ ಅವರು ಹುಚ್ಚುತನವೆನ್ನುತ್ತಾರೆ. .... ಅಂತೆಯೆ ನನ್ನನ್ನು ಹುಚ್ಚನೆಂದು 
ತಿಳಿಯಬೇಕು. ಹುಚ್ಚನು ತನ್ನ ಹೆಂಡತಿಗೆ ಸುಖ ಕೊಡುವುದಿಲ್ಲ. ದುಃಖವನ್ನೇ ಕೊಡುತ್ತಾನೆ.” 
ಇದೇ ಪತ್ರದಲ್ಲಿ ಅವರು ಮುಂದುವರೆದು, ತಾವು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಹಂಬಲಿಸುತ್ತಿ 
ರುವುದನ್ನು ತಿಳಿಸಿ, ಪತ್ನಿಯೂ ತ್ಕಾಗ ಮಾಡಿ ಸಹಕರಿಸಬೇಕೆಂದು ಕೇಳಿಕೊಳ್ಳುವರು. ಮುಂದಿನ 
ಓಲೆಗಳಲ್ಲಿ ಯೋಗ ವಿಚಾರ, ಯೋಗ ಪದ್ಧತಿಗಳು, ಅವುಗಳ ಸಾಧನೆಯ ಬಗ್ಗೆ ವಿವರಿಸುವರು 
ಇಡೀ ಭಾರತೀಯ ಜನಾಂಗ ಆದ್ಯಾತ್ಮಿಕ ಉನ್ನತಿ ಪಡೆಯುವ ಮಾರ್ಗಗಳನ್ನು ಚಿಂತಿಸುವ 
ಅವರು ದೇವಸಂಘ' ಸ್ಥಾಪಿಸುವ ವಿಚಾರವನ್ನು ಪ್ರಸ್ತಾಪಿಸುವರು. ``ನಾನು ಬೇದ 
ಪ್ರತಿಷ್ಠವಾದ ಸಮಾಜವನ್ನು ಬೇಡುವುದಿಲ್ಲ. ಆತ್ಮಪ್ರತಿಷ್ಠರ ಆತ್ಮದ ಐಕ್ಕಮೂರ್ತಿಗಳ 
ಸಂಘವನ್ನು ಬೇಡುತ್ತೇನೆ. ಈ ಐಡಿಯಾ ಇಲ್ಲವೆ ಬಾವವನ್ನು ತೆಗೆದುಕೊಂಡ 
ದೇವಸಂಘವೆಂದು ಹೆಸರು ಕೊಡಲಾಗಿದೆ. ಯಾರು ದೇವಜೀವನ ಬೇಡುವರೋ ಅವ! 
ಸಂಘವು ದೇವಸಂಘವಾಗಿದೆ. ಇಂಥ ಸಂಘವನ್ನು ಒಂದು ಸ್ಥಳದಲ್ಲಿ ಸ್ಥಾಪಿತಗೊಳಿ. 
ಹಿಂದಿನಿಂದ ದೇಶದಲ್ಲೆಲ್ಲ ಹಬ್ಬಿಸಲಾಗುವುದು ''?” ಅರವಿಂದರ ಐದೂ ಓಲೆಗಳ 
ಅವರ ಆದ್ಯಾತ್ಮ ಸಾಧನೆಯ ದಿಕ್ಕು ದೆಸೆಗಳನ್ನು. ಕನಸು ಆದರ್ಶಗಳ ಹೊಳಪುಗಳನ 
ಸ್ಫುಟಗೊಳಿಸುತ್ತವೆ. 


ಭಾರತೀಯ ಆಅಧ್ಯಾತ್ಮರಂಗದ ಮತ್ತೊರ್ವ ಮಹಾಪುರುಷರೆಂದರೆ ಸ್ವಾನ 
ವಿವೇಕಾನಂದರು. ಅವರ ಓಲೆಗಳು ಕೂಡ ಎರಡು ಸಂಪುಟಗಳಲ್ಲಿ ಸಂಗ್ರಹಗೊಂಡಿವ 
"ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ' ಭಾಗ - ೧ ಮತ್ತು ಭಾಗ -೨ ಎಂಬ 4 
ಸಂಪುಟಗಳನ್ನು ಮೈಸೂರಿನ ಶ್ರೀ ರಾಮಕೃಷ್ಣಾಶ್ರಮದವರು ಪ್ರಕಟಿಸಿದ್ದಾರೆ. ವಿವೇಕಾನಂದ! 


ಪತ್ರ ಸಾಹಿತ್ಯ ೨೪೩ 


ಕಾಲಕಾಲಕ್ಕೆ ತಮ್ಮ ಸಹಪಾಠಿಗಳಿಗೆ, ಆಶ್ರಮದ ಸ್ನೇಹಿತರಿಗೆ, ವಿದೇಶಿ ಪರಿಚಿತರಿಗೆ, ಭಾರತೀಯ 
ಗಣ್ಮರಿಗೆ ಬರೆದ ಅನೇಕ ಅಮೂಲ್ಯವಾದ ಓಲೆಗಳು ಇದರಲ್ಲಿವೆ. 'ವಿವೇಕಾನಂದರ 
ಆಲೋಚನಾ ಕ್ರಮ. ಕಾರ್ಯಗೌರವ, ಸತತಪ್ರಯತ್ನ, ಛಲವಂತಿಕೆ, ವೈಚಾರಿಕತೆಗಳು ಅಚ್ಚರಿ 
ಗೊಳಿಸುತ್ತವೆ. ೧೮೯೭ರಲ್ಲಿ ಶ್ರೀಮತಿ ಸರಳ ಘೋಷಾಲರಿಗೆ ಬರೆದ ಪತ್ರದ ತಾರ್ಕಿಕತೆ 
ಗಮನಿಸಬೇಕು. ' ' ನಾವು ಬಹಳ ಕಾಲದಿಂದ ಗುಲಾಮರಾಗಿರುವೆವು. ಅದಕ್ಕೋಸ್ಕರವೇ 
ಭರತಖಂಡದ ಸಾಧಾರಣ ಜನರಿಗೆ ಅವರ ಪಿತ್ರಾರ್ಜಿತವಾದ ಆಂತರಿಕ ಜ್ಞಾನವನ್ನು 
ತಿಳಿಯಪಡಿಸಲು ಅವಕಾಶವೇ ಸಿಕ್ಕಿಲ್ಲ... ವಿದ್ಯೆ ಮತ್ತು ಸಂಸ್ಕೃತಿ ಎಂದಿನಿಂದ ಕುಲೀನಸ್ಥನಿಂದ 
ಜನಸಾಮಾನ್ಯನಿಗೆ ಬರಲು ಮೊದಲಾಯಿತೋ ಅಂದಿನಿಂದ ಪಾಶ್ಚಾತ್ಮ ದೇಶದ ಆಧುನಿಕ 
ಸಂಸ್ಕೃತಿಗೂ, ಇಂಡಿಯ, ಇಜಿಪ್ತ, ರೋಮನ್‌ ಇತ್ಯಾದಿ ದೇಶಗಳ ಪುರಾತನ ಸಂಸ್ಕೃತಿಗೂ 
ವ್ಯತ್ಯಾಸವು ಮೊದಲಾಯಿತು. ವಿದೆ ಮತ್ತು ಬುದ್ಧಿವಂತಿಕೆಗಳು ಜನಸಾಮಾನ್ಯರಲ್ಲಿ ಎಷ್ಟು 
ಹೆಚ್ಚು ಹರಡುವುದೋ ಅಷ್ಟೇ ಹೆಚ್ಚಾಗಿ ಆ ಜನಾಂಗವು ಅಭಿವೃದ್ಧಿಯಾಗುವುದೆಂದು ಈಗ 
ನನಗೆ ತೋರುವುದು. ಭರತಖಂಡದ ಹೀನಸ್ಥಿತಿಗೆ ಮುಖ್ಯಕಾರಣವೇನೆಂದರೆ ದೇಶದ ವಿದೆ 
ಮತ್ತು ಬುದ್ದಿವಂತಿಕೆ ಎಲ್ಲವನ್ನೂ ಎಲ್ಲೋ ಅಲ್ಪಮಂದಿ ತಮ್ಮ ಕೈಯಲ್ಲಿ ಅಹಂಕಾರ 
ದಿಂದಲೂ, ರಾಜಾಧಿಕಾರದ ಬಲದಿಂದಲೂ ವಶಪಡಿಸಿಕೊಂಡದ್ದು. '' * 


ವಿವೇಕಾನಂದರು ಪಾಶ್ಚಾತ್ಮ ದೇಶಗಳಲ್ಲಿ ಹೇಗೆ ಬಿರುಗಾಳಿಯಂತೆ ಸಂಚರಿಸಿದರು, 
ಮತ್ತು ಅವರ ಪ್ರಭಾವದಿಂದ ಅಪಾರ ಸಂಖ್ಯೆಯ ವಿದೇಶಿಯವರು ನೈತಿಕ, ಧಾರ್ಮಿಕ 
ಬದುಕನ್ನು ರೂಢಿಸಿಕೊಂಡರು ಎಂಬುದನ್ನು ಇಲ್ಲಿಯ ಓಲೆಗಳಿಂದ ಅರಿಯಬಹುದು. ಶ್ರೀಮತಿ 
ಮೇರಿ ಹೇಲ್‌, ಶ್ರೀಮತಿ ಓಲ್‌ಬುಲ್‌ ಮುಂತಾದ ಸ್ತ್ರೀಯರಿಗೆ ಅವರು ಬರೆದ ಜಾತಿಗಳಲ್ಲಿ 
ಇರುವ ಆತ್ಮೀಯತೆ, ಸ್ನೇಹಗಳೂ, ದಿಟ್ಟತನವನ್ನೂ ನೋಡಬೇಕು. ದೇಹದ ದಣಿವು, ಆಲಸ್ಕ 
ಕಾಯಿಲೆಗಳನ್ನು ಗಮನಿಸದೆ ಅವರು ಹಗಲಿರುಳೂ ಸಂಚರಿಸಿದರು, ಮತ್ತು ದುಡಿದರು. ೧೯೦೦ 
ರಲ್ಲಿ ಸೋದರಿ ನಿವೇದಿತಾಳಿಗೆ ಬರೆಯುತ್ತಾ. '' ನಾನು ಬಹಳ ಶ್ರಮಪಟ್ಟು ಕೆಲಸ 
ಮಾಡುತ್ತಿದ್ದೇನೆ. ನಾನು ಹೆಚ್ಚು ದಣಿದಷ್ಟೂ ನನಗೆ ಹೆಚ್ಚು ಗುಣವಾದಂತೆ ತೋರುತ್ತದೆ. 
ಈ ಕಾಯಿಲೆ ನನಗೆ ಬಹಳ ಕಲ್ಮಾಣವನ್ನುಂಟು ಮಾಡಿದೆ ಎಂಬುದು ನಿಶ್ಚಯವೇ ಸರಿ. .. 
ನಾವು ನಮ್ಮೆಲ್ಲಾ ಶಕ್ತಿಯನ್ನೂ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸಿ ಅದರಲ್ಲಿ 
ಅನುರಕ್ತರಾಗುತ್ತೇವೆ. ಒಂದು ಕ್ಷಣದ ಸೂಚನೆಯಲ್ಲೇ ಯಾವುದರಿಂದಬೇಕಾದರೂ ನಮ್ಮ 
ಮನಸ್ಸನ್ನು ನಿರ್ವಾಮೋಹಗೊಳಿಸುವ ಶಕ್ತಿ ಹಿಂದಿನದರಷ್ಟೇ ಕಷ್ಟವಾಗಿದ್ದರೂ ಅದರ ಕಡೆ 
ಲಕ್ಷ್ಯಗೊಡುವುದು ಅಪರೂಪ '' ”*, ಈ ಓಲೆಗಳನ್ನು ಓದುತ್ತಾ ಹೋದರೆ ನಾವು ಸ್ವಾಮೀಜಿ 
ಅವರ ಅಂತರರೆಗದ ಅಳಲು, ತುಮುಲ, ಸಂಘರ್ಷ, ಕರೆಗಳನ್ನು ಚೆನ್ನಾಗಿ ಕೇಳಬಹುದು. 
ಭಾರತೀಯ ನಿಜವಾದ ಆಧ್ಯಾತ್ಮ, ದರ್ಶನ, ಅನುಭಾವಗಳ ಶೋದನೆಗಾಗಿ ಅವರು ನಡೆಸಿದ 
ಹೋರಾಟ ಇಲ್ಲೆಲ್ಲ ಬಿತ್ತರಗೊಂಡಿದೆ. ಬಿಡುವಿಲ್ಲದ ಪ್ರವಾಸ ಮತ್ತು ಕಾರ್ಯಚಟುವಟಿಕೆ, 
ಸಂಘಟನೆಗಳ ನಡುವೆಯೂ ಇಷ್ಟೆಲ್ಲ ಪತ್ರಗಳನ್ನು ಅವರು ಬರೆದರಲ್ಲ ಎಂಬ ಅಚ್ಚರಿ 
ಮೂಡುತ್ತದೆ. ಆದರೆ ತಮ್ಮ ಕಾರ್ಯಸಾಧನೆಗಾಗಿ, ಆತ್ಮನಿವೇದನೆಗಾಗಿ ಅವರು ಓಲೆಗಳನ್ನು 
ಬಳಿಸಿಕೊಂಡಿರುವುದನ್ನು ಗ್ರಹಿಸಬೇಕು. ಅವುಗಳ ಸೊಗಡು ಮತ್ತು ಮಹತ್ವವನ್ನು ಓದಿಯೇ 


ಸವಿಯಬೇಕು. 


೨೪೪ ಕರ್ನಾಟಕ ಭಾರತಿ 


ನೆಹರೂ ಅವರ ಓಲೆಗಳು 'ಪತ್ರಗುಚ್ಛ ' ಕೃತಿಯಿಂದಾಗಿ ಕನ್ನಡಕ್ಕೆ ಬಂದಿವೆ. 
ಜವಾಹರಲಾಲ ನೆಹರೂ ಅವರು ತಮ್ಮ ಆತ್ಮೀಯ ಸ್ನೇಹಿತರಿಗೆ ಮತ್ತು ಬ್ರಿಟಿಷ 
ಅಧಿಕಾರಿಗಳಿಗೆ, ಇತರರಿಗೆ ಬರೆದ ಓಲೆಗಳು ಮತ್ತು ಬೇರೆ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳು 
ಸಮಕಾಲೀನರು ನೆಹರೂ ಅವರಿಗೆ ಬರೆದ ಒಟ್ಟು ೩೬೮ ಓಲೆಗಳು ಅನುವಾದಗೊಂಡಿವೆ. 
ಮೋತಿಲಾಲರು ತಮ್ಮ ಮಗ ಜವಾಹರಲಾಲರಿಗೆ ಬರೆದ ಓಲೆಗಳಲ್ಲಿಯ ವಿಷಯ ಇ 
ವಿಚಾರಗಳಲ್ಲಿ ಹೆಚ್ಚಿನವು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಡುತ್ತವೆ. 
೧೯೨೦ರಲ್ಲಿ ತಂದೆಯಿಂದ ಜವಾಹರರು ಪಡೆದ ಓಲೆಯಿದು. `` ಗಾಂಧಿಯವರ ರಾಜಕೀಯ 
ಅಭಿಪ್ರಾಯಗಳ ರಚನೆಯನ್ನು ಕುರಿತು ಹೇಳುತ್ತೇನೆ . ಅವರನ್ನು ನಾನು ಬಹಳ 
ಗೌರವಿಸುತ್ತೇನಾದರೂ, ಅವರಿಂದ ಬರುತ್ತವೆಂಬಷ್ಟೇ ಕಾರಣದಿಂದ ಆ ಅಭಿಪ್ರಾಯಗಳನ್ನು 
ಒಪ್ಪಲು ನಾನು ತಯಾರಿಲ್ಲ. ದೊಡ್ಡ ಸೆಣಸಾಟಕ್ಕೆ ನಾವು ಸಿದ್ದರಾಗಿರಬೇಕೆಂದು ನಾನಾಗಲೇ 
ದಾಸ್‌ ಅವರನ್ನು ಎಚ್ಚರಿಸಿದ್ದೇನೆ... '"?* ಹೀಗೆ ಮೋತಿಲಾಲರು ತಮ್ಮ ಅನಿಸಿಕೆ, 
ಅಭಿಮತಗಳನ್ನು ಮಗನಿಗೂ ತಿಳಿಸಿ, ರಾಜಕೀಯ ನಿರ್ಧಾರಗಳಲ್ಲಿ ಸಲಹೆ ಕೇಳುತ್ತಿದ್ದರು. 
ಅಲಿ ಸೋದರರು, ಸರೋಜಿನಿ ನಾಯಡು, ಮಹಾತ್ಮಾ ಗಾಂಧಿ, ಮಹಾದೇವ ದೇಸಾಯಿ, 
ರವೀಂದ್ರನಾಥ ಠಾಕೂರ, ಸುಭಾಷ ಚಂದ್ರ ಬೋಸ, ರೋಜರ ಬಾಲಡ್ಡ್ವಿನ್‌, ಲೋತಿಯನ್‌, 
ಥಾಮ್ಸನ್‌, ಜಾರ್ಜ ಬರ್ನಾಡ ಷಾ ಮುಂತಾದ ವಿಖ್ಯಾತ ಮಹನೀಯರ ಓಲೆಗಳು ಜವಾಹರರ 
ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ತುಂಬ ಮಹತ್ವ ಪಡೆಯುತ್ತವೆ. 
ಅವುಗಳ ಸಮಯ, ಸಂದರ್ಭ, ಸಂಬೋಧನೆ, ವಸ್ತು, ಶೈಲಿ ಈ ಎಲ್ಲಾ ದೃಷ್ಟಿಗಳಿಂದಲೂ 
ಅಧ್ಯಯನಕ್ಕೆ ಅಸ್ಪದವಿದೆ. ಜವಾಹರಲಾಲ ನೆಹರು ಬರೆದ ಓಲೆಗಳಲ್ಲಿ ಖಚಿತತೆ 
ಭಾವನಾಮಯತೆ, ಪಾಂಡಿತ್ಮ, ಐತಿಹಾಸಿಕ ಪ್ರಜ್ಞೆ ದೃಢ ಮನೋಭಾವನಗಳ ಸಹಜವಾಗಿ 
ಗೋಚರಿಸುತ್ತವೆ. ಗಾಂಧೀಜಿಯವರಿಗೆ, ಲೋಥಿಯನ್‌ ಅವರಿಗೂ ಬರೆದ ಓಲೆಗಳು ಇದಕ್ಕೆ 
ನಿದರ್ಶನಗಳಾಗಿವೆ. ಭಾರತೀಯರ ಬಗೆಗೂ, ಸ್ವಾತಂತ್ರ್ಯ ಹೋರಾಟದ ಬಗೆಗೂ ತಾತ್ವಿಕ 
ಪ್ರಶ್ನೆಗಳನ್ನೆತ್ತಿದ್ದ ಲಂಡನ್ನಿನ ಲೋಥಿಯನ್‌ರಿಗೆ ೧೭. ೧. ೧೯೩೬ರಂದು ಸುದೀರು ಓಲೆ 
ಬರೆದು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸುವಲ್ಲಿ ಅವರು ತೋರುವ ಜಾಣ್ಮೆ ಕೌಶಲಗಳು 
ಅನನ್ಮವಾಗಿವೆ. ಪತ್ರದ ಕೊನೆಗೆ... ಬುದ್ದಿನೆಟ್ಟಗಿರುವ ಯಾರೇ ಆಗಲಿ, 
ಘರ್ಷಣೆಯನ್ನು ಹಿಂಸೆಯನ್ನು ಸರ್ವನಾಶದ ಹಾದಿಯನ್ನು ಮೆಚ್ಚುವುದಿಲ್ಲ. ಇಂಡಿಯದ 
ರಾಷ್ಟ್ರೀಯ ಚಳುವಳಿ ಈ ಹಾದಿಯನ್ನು ತಪ್ಪಿಸಲು, ಅದೇ ಕಾಲದಲ್ಲಿ ತನ್ನ ಅಸ್ತಿತ್ವದ 
ಮೂಲಾಧಾರ ಕೈಬಿಟ್ಟು ಹೋಗದಂತೆ ನೋಡಿಕೊಂಡು, ತನ್ನ ಕೈಲಾದುದೆಲ್ಲವನ್ನೂ ಮಾಡಿದೆ. 
ಆದರೆ ಆ ಹಾದಿಯನ್ನು ಹಿಡಿದಿರುವುದೂ, ಶಾಂತಿಯುತ ಪರಿಹಾರ ಹೆಚ್ಚು ಹೆಚ್ಚು 
ದುರ್ಲಭವಾಗುವಂತೆ ಮಾಡಿರುವುದೂ ಬ್ರಿಟಿಷ್‌ ಸರಕಾರವೇ. ಇದೇ ದಿಕ್ಕಿನಲ್ಲಿ ಕದಲದೆ 
ಸಾಗುವುದರಿಂದ ಮಾತ್ರ ತಾನು ಗೆಲುವುದಾಗಿ ಅದು ತನ್ನ ಮನಸ್ಸಿನಲ್ಲಿ ಮಾಡಿಕೊಂಡಿದ್ದರೆ, 


ಇತಿಹಾಸದಿಂದ ಕಲಿತ ಪಾಠವನ್ನೂ ಇಂಡಿಯದ ಜನತೆಯ ಇಂದಿನ ಮನೋಧರ್ಮವನ್ನೂ ' 


ಅದು ವಿಚಿತ್ರವಾಗಿ ತಪ್ಪಾಗಿ ಗ್ರಹಿಸಿರುವಂತೆ ತೋರುತ್ತದೆ. ಸರ್ವನಾಶವನ್ನು ತಪ್ಪಿಸ 
ಬೇಕಾಗಿದ್ದರೆ, ತನ್ನ ಹೆಜ್ಜೆ ಗುರುತುಗಳಲ್ಲಿ ತಾನೇ ಹಿಂದಿರುಗುವುದನ್ನು ಬ್ರಿಟಿಷ್‌ ಸರಕಾರವೇ 
ಮಾಡಬೇಕಾಗುತ್ತದೆ." ನೆಹರುರವರ ಸಂಗ್ರಹದ ಈ ಓಲೆಗಳು ಸ್ವಾತಂತ್ರ್ಯ ಹೋರಾಟದ 
ಕಾಲದ ಘಟನೆಗಳಿಗೆ ಆಧಾರಗಳಾಗಿದ್ದು, ಓದುತ್ತ ಹೋದಂತೆಲ್ಲ ಮನಃ ಪಟಲದಲ್ಲಿ ಅಂದಿನ 


ಚ್‌ 


ತ ಸ.ಸ ಗ ಟಟ a SS 


ಮ ಟಟ a a ad a a 


RN 


೬ ತೆ 


ಪತ್ರ ಸಾಹಿತ್ಯ ೨೪೫ 


ದಿನಗಳೇ ಬಿಚ್ಚಿಕೊಳ್ಳುತ್ತ ಹೋಗುತ್ತವೆ. ಆ ತೀವ್ರತೆ ಮತ್ತು ಜೀವಂತಿಕೆ ಅನೇಕ ಓಲೆಗಳಲ್ಲಿ 
ತುಂಬಿಕೊಂಡಿವೆ. ಕನ್ನಡ ಭಾಷಾ ಸಂಸ್ಕೃತಿಗೆ ಹೊಂದುವ ಹಾಗೆ ಅನುವಾದಕರು 


ಶ್ರಮಿಸಿರುವುದರಿಂದ ಎಲ್ಲಿಯೂ ಬೇರೆಯ ಭಾಷೆಯಲ್ಲಿಯ ರಚನೆಗಳಿವು, ಅನುವಾದಗೊಂಡಿವೆ 
ಎಂಬ ಭಾವನೆ ಮೂಡುವುದಿಲ್ಲ. 


ಮಹಾತ್ಮಾ ಗಾಂಧೀಜಿ ಅವರ ಪತ್ರಗಳು ಕೂಡ ಎರಡು ಸಂಪುಟಗಳಲ್ಲಿ ಅನುವಾದ 
ಗೊಂಡು ಗಾಂಧೀ ಸ್ಮಾರಕ ನಿಧಿಯ ಪರವಾಗಿ ಪ್ರಕಟಗೊಂಡಿವೆ. ಗಾಂಧೀಜಿ ಪತ್ರಗಳಲ್ಲಿಯೂ 
ತಮ್ಮ ಪತ್ರಿಕಾ ಲೇಖನಗಳಂತೆ ತಮ್ಮದೇ ಬರಹದ ಶೈಲಿಯೊಂದನ್ನು ಉಳಿಸಿಕೊಂಡಿದ್ದಾರೆ. 
ಸರಳತೆ, ಖಚಿತತೆ ಅವುಗಳ ಮುಖ್ಯ ಗುಣ. ಗಾಂಧೀಜಿಯವರು ಮೋತಿಲಾಲ ನೆಹರು, 
ಜವಾಹರಲಾಲ ನೆಹರು, ಪಟೇಲ, ಬೋಸ, ಅಲಿ, ಜಿನ್ನಾ, ವೈಸರಾಯರುಗಳ ಜೊತೆಗೆ 
ನಡೆಸಿದ ಪತ್ರ ವ್ಯವಹಾರ, ಐತಿಹಾಸಿಕ ಮತ್ತಿತರ ಕಾರಣಗಳಿಂದ ಮಹತ್ವವಾಗಿವೆ. ಜೊತೆಗೆ 
ಟಾಲಸ್ಟಾಯ್‌, ಬರ್ನಾರ್ಡ್‌ ಷಾ, ಟ್ಯಾಗೋರ ಮುಂತಾದವರ ನಡುವಿನ ಓಲೆಗಳೂ ಸುಪ್ರಸಿದ್ಧ 
ವಾಗಿವೆ. ಗಾಂಧೀಜಿಯವರ ಹೋರಾಟ ಮತ್ತು ಪ್ರಯೋಗಗಳನ್ನು ಅವರ ಪತ್ರಗಳೂ 
ದಾಖಲಿಸುತ್ತವೆ. . 


ಕನ್ನಡ ಪತ್ರಸಾಹಿತ್ಯ ಕನ್ನಡದ್ದೇ ಆದ ಸ್ನ ತಂತ್ರ ರಚನೆಗಳನ್ನು, ಬೇರೆ ಭಾಷೆಯ 
ಅತ್ಯುತ್ತಮ ಓಲೆಗಳ ಅನುವಾದಗಳನ್ನು PR ವಿಶಿಷ್ಟವಾಗಿ ಬೆಳೆದಿದೆ. ಇದರಲ್ಲಿ 
ನಿಜವಾಗಿ ಇನ್ನೂ ಅನೇಕ ಬಿಡಿಓಲೆಗಳೂ, ಪ್ರತ್ಮೇಕವಾಗಿಯೊ ಪ್ರಾಸಂಗಿಕವಾಗಿಯೊ 
ಪ್ರಕಟವಾದ ಓಲೆಗಳೂ ಸೇರಬೇಕು. ಅನೇಕ ಕನ್ನಡ ಸಾಹಿತಿಗಳು, ಕಲಾವಿದರು ತಮ್ಮ 
ಆತ್ಮಚರಿತ್ರೆಗಳಲ್ಲಿ ಕೆಲವು ಪತ್ರಗಳನ್ನು ಪ್ರಕಟಿಸಿದ್ದಾರೆ. ಕುವೆಂಪು, ಬೀಚಿ ಮುಂತಾದವರ 
ಆತ್ಮಚರಿತ್ರೆಗಳಲ್ಲಿ ಕೆಲವು ಓಲೆಗಳು ಕಾಣದೊರೆಯುತ್ತವೆ. ಕೆಲವು ಜೀವನ ಚರಿತ್ರ," 
ಅಭಿನಂದನ ಗ್ರಂಥಗಳಲ್ಲಿಯೂ ಇಂತಹ ಓಲೆಗಳಿವೆ. ಸಾಹಿತ್ಯ ಪತ್ರಿಕೆಗಳಲ್ಲಿ ನಡೆಯುವ 
ಚರ್ಚೆ ವಾದ -ವಿವಾದ ಕಾಲದ ಓಲೆಗಳನ್ನೂ ಪರಿಗಣಿಸಬೇಕು. ಸಾರ್ವಜನಿಕವಾಗಿ ಸಾಹಿತ್ಯ 
ಕೃತಿಯ, ಪ್ರಶಸ್ತಿಯ, ಲೇಖನದ ಬಗೆಗೆ ನಡೆಯುವ ವಾದ- ವಿವಾದಗಳಲ್ಲಿ ಕಾಣಿಸುವ . 
ಓಲೆಗಳೂ ಮುಖ್ಯವೇ. ಈ ಎಲ್ಲಾ ಓಲೆಗಳೂ ಸೇರಿದರೆ ಕನ್ನಡದ ಓಲೆಗಳ ಸಾಹಿತ್ಯಕ್ಕೆ ಒಂದು 
ಸ್ವರೂಪ ಸಿದ್ಧವಾಗುತ್ತದೆ. 


ಕನ್ನಡದ ಓಲೆಗಳ ಉಪಲಬ್ಬ ಕೃತಿಗಳು ಅನೇಕ ವಿಧವಾದ ಮಾಹಿತಿಗಳಿಂದ, ಬೇರೆ 
ಬೇರೆ ಕಾರಣಗಳಿಂದ ನಮಗೆ ಮುಖ್ಯವಾಗುತ್ತವೆ. ಕನ್ನಡದ ಸೃಜನಶೀಲ ಪ್ರತಿಭೆಗಳು 


' ಹೇಗೆ ಚಿಂತಿಸಿದವು ಮತ್ತು ಪ್ರತಿಕ್ರಿಯೆ ತೋರಿದವು ಎಂಬ ಕಾರಣಕ್ಕೆ ಅವುಗಳಿಗೆ 


' ಮಹತ್ವವಿದೆ. ಇತಿಹಾಸ, ಸಾಹಿತ್ಯ, ಸಂಸ್ಕೃತಿಗಳ ಅಧ್ಯಯನಕ್ಕೆ ಓಲೆಗಳೂ ಆಕರಗಳಾಗುತ್ತವೆ. 


ಅವುಗಳ ಓದು, ವಿಶ್ಲೇಷಣೆ ವಿಭಿನ್ನ ನೆಲೆಯಲ್ಲಿ ನಡೆಯಬೇಕಾದುದೂ ಮುಖ್ಯವಾದ 


ಸಂಗತಿಯೇ. 


೨೪೬ ಕರ್ನಾಟಕ ಭಾರತಿ 


ಅಡಿಟಿಪ್ಪಣಿಗಳು: 


೧. ಬಿಡಿಯಾಗಿ ಪ್ರಕಟಗೊಂಡ ಮತ್ತು ಅಲ್ಲಲ್ಲಿ ಉಲ್ಲೇಖಗೊಂಡ ಪತ್ರಗಳನ್ನು ಪ್ರಸ್ತುತ ಲೇಖನಕ್ಕಾಗಿ 
ಬಳಿಸಿಕೊಂಡಿಲ್ಲ. ಕೇವಲ ಕೃತಿರೂಪದಲ್ಲಿ ಲಭ್ಮವಿರುವ ಸಾಮಗ್ರಿಯನ್ನು ಮಾತ್ರ ಗಮನಿಸಲಾಗಿದೆ. 
ಬಿಡಿ ಪತ್ರಗಳನ್ನು ಕರ್ನಾಟಕ ರಾಜ್ಯ ಪತ್ರಾಗಾರದ ಸಂಗ್ರಹದಲ್ಲಿಯೂ, ಕರ್ನಾಟಕ ಸಾಹಿತ್ಮಲಕಾಡೆಮಿ 
ಈಚೆಗೆ ಸ್ಥಾಪಿಸಿರುವ ಮಾಹಿತಿ ಕೇಂದ್ರದಲ್ಲಿಯೂ ಕಾಣಬಹುದಾಗಿದೆ. 


(೨ 


ದೀವಿಗೆ ಪು. ೨೮೧: (ಸಂ) ಆರ್‌. ವಾಸುದೇವ ಶೆಣೈ, ಭಾಂಡಾರ್ಕರ್ಸ್‌ ಕಾಲೇಜು ಕುಂದಾಪುರ. 
ಮಂಜೇಶ್ವರದ ಗೋವಿಂದ ಪೈ ಅವರ ಕೆಲವು ಪತ್ರಗಳು, 

ಪು ೨೨; (ಸಂ) ಜಿ. ಪಿ. ರಾಜರತ್ನಂ, ಕಾವ್ಕಾಲಯ ಪ್ರಕಾಶನ, ಮೈಸೂರು 

೪ ಅದೇಪು. ೩೩ 

೫ ಅದೇ ಪು. ೮೮ 

& ಪತ್ರಗಳು - ಪು ೯೩ , ಮಾಸ್ತಿ ವೆಂಕಟೇಶ ಅಯ್ಕಂಗಾರ್‌, ಪುರೋಗಾಮಿ ಪ್ರಕಾಶನ, ಬೆಂಗಳೂರು 
2 ಅದೇ ಪು. ೧೦೩ 
೮ 

೯ 


ಖಿ 


ಅದೇ ಪು. ೧೨೩ 
ಅದೇ ಪು. ೧೮೪ 

೧೦. ಶ್ರೀ ಅರವಿಂದರ ಪತ್ರಗಳು; ಪು ೨;( ಅನು) ಸಿಂಪಿ ಲಿಂಗಣ್ಣ 
ಶ್ರೀ ಅರವಿಂದ ಗ್ರಂಥಾಲಯ, ಚಡಚಣ 

೧೧. ಅದೇ ಪು. ೧೯ 

೧೨. ಸ್ವಾಮಿ ವಿವೇಕಾನಂದರ ಕೃತಿಶ್ರೇಣಿ ಸಂ. ೭ ಪು. ೧೨೨, ಶ್ರೀ ರಾಮಕೃಷ್ಣಾಶ್ರಮ, ಮೈಸೂರು 

೧೩. ಅದೇ ಪು. ೩೪೫ 

೧೪. ಪತ್ರಗುಚ್ಛ ಪು. ೫; (ಅನು)ಕೆ. ಎಸ್‌. ನರಸಿಂಹಸ್ವಾಮಿ, ಎಸ್‌. ಆರ್‌. ರಾಮಸ್ವಾಮಿ, 
ಕಾವ್ಕಾಲಯ ಪ್ರಕಾಶನ, ಮೈಸೂರು. 

೧೫. . ಅದೇ ಪು. ೨೦೧. 

೧೬. ಅಸಕ್ತರು ಗಾಂಧೀ ಗ್ರಂಥಮಾಲೆ ಸಂ. ೧೨ ಮತ್ತು ಸಂ. ೧೩ರಲ್ಲಿ ಸಂಗ್ರಹಗೊಂಡಿರುವ ಓಲೆಗಳನ್ನು 
ಗಮನಿಸಬಹುದು. 


ಅಭಿನಂದನ ಸಾಹಿತ್ಯ 


- ಜಿ. ಎಂ. ಹೆಗಡೆ 
ಶಕಾರ ಕಾವಾ ತಾ ಮಾ 
ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ಸಾಹಿತ್ಯ ಸೃಷ್ಟಿ ವಿಪುಲವಾಗಿ, 
ವೈವಿಧ್ಯಮಯವಾಗಿ ಆಗುತ್ತಲಿದ್ದು ಅದರಲ್ಲಿ ಅಭಿನಂದನಗ್ರಂಥ ಸಾಹಿತ್ಯವು ವಿಶಿಷ್ಟ ಬೆಳೆಯಾಗಿ 
ವಿಕಾಸಹೊಂದಿದೆ. ಕ 


ಕರ್ನಾಟಕದ ಕಲೆ, ಸಾಹಿತ್ಯ, ಸಮಾಜ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮಹತ್ತರವಾದ 
ಕಾರ್ಯಗಳನ್ನು ಮಾಡಿದ ಮಹನೀಯರ ಸಾಧನೆಗಳು ಅನುಪಮವಾದದ್ದು. ತಮ್ಮ ಬದುಕನ್ನು 
ನಾಡಿನ ಸಾಂಸ್ಕೃತಿಕ ಉತ್ಕರ್ಷಕ್ಕೆ ಧಾರೆಯೆರೆದ ಇಂಥ ಮಹನೀಯರ ಜೀವನ ಸಾಧನೆಗಳು ಮುಂದಿನ 
ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿವೆ. ನಾಡಿನ ಸಾಂಸ್ಕೃತಿಕ ಪ್ರಪಂಚದ ಸಾಧಕ ಚೇತನಗಳನ್ನು 
ಗುರುತಿಸಿ, ಗೌರವಿಸುವ ವಿಶಿಷ್ಟ ಪರಂಪರೆ ಕನ್ನಡ ಸಂಸ್ಕೃತಿಯ ಆದರ್ಶ ವಾಗಿದೆ. 'ಹೀಗೆ ಗೌರವಿಸುವ 
ಚೇತನವನ್ನು ಗ್ರಂಥದ ಮೂಲಕ ಅಭಿನಂದಿಸಲ್ಪಡುವದು ಕನ್ನಡದಲ್ಲಿ ಒಂದು ಪರಂಪರೆಯಾಗಿ 
ಬೆಳೆದುಬಂದಿದೆ. ಹೀಗೆ ಕವಿ, ಸಾಹಿತಿ, ಸಮಾಜ ಸೇವಕ, ಕಲಾವಿದ, ಧಾರ್ಮಿಕ ಮಹಾಪುರುಷರ 
ಜೀವನ ಸಾಧನೆಗಳನ್ನು ಅವರ ಜೀವಿತದ ಮಹತ್ವದ ಸಂದರ್ಭಗಳಲ್ಲಿ ಅಭಿನಂದಿಸಿ, ಗೌರವಿಸುವ 
ಗ್ರಂಥವೇ ಅಭಿನಂದನ ಗ್ರಂಥ ವಾಗಿದೆ. ಅದು ಏಕವ್ಯಕ್ತಿಯ ರಚನೆಯಲ್ಲ. ನಾಡಿನ ವಿದ್ವಾಂಸರು, 
ಜೊತೆಯ ಲೇಖಕರು, ಮಿತ್ರರು, ಶಿಷ್ಕರು, ಅಭಿಮಾನಿಗಳು ಹೀಗೆ ಹಲವು ಹಿರಿ ಕಿರಿಯ ಲೇಖಕರ 
ಲೇಖನಗಳಿಂದ ಕೂಡಿರುವ ಈ ಅಭಿನಂದನ ಗ್ರಂಥವು ಸಾಮೂಹಿಕ ಪ್ರಯತ್ನ ಪ್ರತಿಭೆ ಪಾಂಡಿತ್ಯಗಳ 
ಫಲವಾಗಿದೆ. 


ಭಾರತೀಯ ಸಾಹಿತ್ಯದಲ್ಲೇ ಅತ್ಯಂತ ವಿಶಿಷ್ಟವಾದ ಅಭಿನಂದನ ಗ್ರಂಥಗಳು ಕನ್ನಡದಲ್ಲಿ 
ಪ್ರಕಟವಾಗಿವೆ. ವೈಶಿಷ್ಟ್ಯಪೂರ್ಣ ವಸ್ತು ಸಾಮಗ್ರಿಗಳಿಂದ ವಿಭಿನ್ನ ವಿಚಾರಧಾರೆಗಳಿಂದ ಕೂಡಿರುವ 
ವೈವಿಧ್ಯಮಯವಾದ ಅಭಿನಂದನ ಗ್ರಂಥಗಳು ಕನ್ನಡದಲ್ಲಿ ಬಂದಿವೆ. ಇಂಗ್ಲೀಷ್‌ ಸಾಹಿತ್ಯದ ಪ್ರೇರಣೆ 
ಪಡೆದುಕೊಳ್ಳದೆ ಅರಳಿರುವ ಅಭಿನಂದನ ಗ್ರಂಥಗಳು ಕನ್ನಡದ ವಿಭಿನ್ನ ಪ್ರತಿಭೆಯನ್ನು 
ಗ್ರಂಥಲೇಖನಗಳ ಮೂಲಕ ಸಾಕಾರಗೊಳಿಸುತ್ತವೆ. 


ಅಭಿನಂದನ ಗ್ರಂಥಗಳ ಸ್ವರೂಪ : 


ಅಭಿನಂದನ ಗ್ರಂಥಗಳ ಸ್ವರೂಪ ವಿಸ್ತಾರವಾದದ್ದು. ವಾಸ್ತವಿಕವಾಗಿ ವ್ಯಕ್ತಿಯ 
ಸಾಧನೆಯ ಪರ್ವಕಾಲದಲ್ಲಿ ಅವನ ಅಭಿಮಾನಿಗಳು, ಮಿತ್ರರು, ಶಿಷ್ಕರು ಅರ್ಪಿಸುವ ಈ 


೨೪೮ ಕರ್ನಾಟಕ ಭಾರತಿ 


ಅಭಿನಂದನ ಗ್ರಂಥ ವ್ಯಕ್ತಿಯ ಸಾಹಿತ್ಯ ಸಾಧನೆಯನ್ನು, ನಾಡು ನುಡಿಗಳ ಸೇವೆಯನ್ನು, ಕಲ್‌ 
ರಾಧನೆಯನ್ನು ಅದು ಸಮೀಕ್ಷಿಸುತ್ತದೆ. ಸಾಹಿತ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಆದರ್ಶಗಳನ್ನು 
ವಿಶದಪಡಿಸುತ್ತದೆ. ಅಭಿನಂದನಗ್ರಂಥ ಕವಿ ಸಾಹಿತಿಗಳದಾಗಿದ್ದರೆ ಆಯಾ ಕವಿ ಸಾಹಿತಿಗಳ 
ಸಾಹಿತ್ಕಿಕ ಸಾಧನೆಗಳ ವ್ಯಕ್ತಿತ್ವದ ಸಮಾಲೋಕನ ಮತ್ತು ಸಾಹಿತ್ಯದ ಮೌಲ್ಯಮಾಪನ 
ಅವುಗಳಲ್ಲಿ ಒಂದು ಮಿತಿಯಲ್ಲಿ ಸಮಗ್ರವಾಗಿ ಆಗುತ್ತದೆ. ಕನ್ನಡದ ಜೊತೆಯ ಕವಿ ಲೇಖಕರ 
ಆ ಸಾಹಿತಿಯನ್ನು ನೋಡುವ ವಿಭಿನ್ನ ಮುಖವಾದ ದೃಷ್ಟಿಕೋನಗಳೂ ಅಲ್ಲಿ ಪ್ರತಿಬಿಂಬಿಃ 
ವಾಗುತ್ತವೆ. ಬಹಳ ಮುಖ್ಯವಾದದ್ದೆಂದರೆ ವಿಮರ್ಶೆ, ಮೌಲ್ಯಮಾಪನ ಮಾಡುವಾಗಲಃ 
ಅಭಿನಂದಿಸಲ್ಪಡುವ ಸಾಹಿತಿ, ಸಾಹಿತ್ಯದ ಕುರಿತು ಒಂದು ರೀತಿಯ ಸಹೃದಯತೆಯ 
ಪ್ರಶಂಸಾಪರವಾದ ಮಾತುಗಳು ಅಲ್ಲಿ ಅಧಿಕವಾಗಿ ಬರುತ್ತವೆ. ಸಮಗ್ರ ಮುಖವಾರ 
ಅವಲೋಕನವೂ ನಡೆಯುತ್ತದೆ. ಇದೇ ಮಾತು ಸಾಹಿತ್ಕೇತರ ಕ್ಷೇತ್ರಗಳಲ್ಲಿಯ ಸಾಧಕ! 
ಅಭಿನಂದನ ಗ್ರಂಥಗಳಿಗೂ ಅನ್ವಯಿಸುತ್ತದೆ. ಒಟ್ಟಿನಲ್ಲಿ ನಾಡಿನ ಸಾಂಸ್ಕೃತಿಕ ಜೀವನ! 
ಅಭಿನಂದಿಸಲ್ಪಟ್ಟ ವ್ಯಕ್ತಿಯ ಕೊಡುಗೆಯ ಒಟ್ಟು ನೋಟ ನಮಗೆ ಪ್ರಾಪ್ತವಾಗುತ್ತಡೆ 
ಅಭಿನಂದನಗ್ರಂಥ ಯಾರಿಗೆ ಅರ್ಪಿತವಾಗುವಂಥದು ಎಂಬ ಪ್ರಶ್ನೆ ಉದ್ಭವಿಸಬಹುದು 
ಅಭಿನಂದಿಸಲ್ಪಡುವ ವ್ಯಕ್ತಿ ತೀರ ಸಾಮಾನ್ಕ ಮನುಷ್ಯನಾಗಿರುವದು ಸಾಧ್ಯವಿಲ್ಲ. ಆತನ 
ಸಾಹಿತ್ಕಪ್ರಪಂಚದ ಶ್ರೇಷ್ಠ ವ್ಯಕ್ತಿ ಮಾತ್ರವಲ್ಲ, ಕಲೆಯಕ್ಷೇತ್ರದಲ್ಲಿ, ಸಮಾಜ ಸೇವೆಯಲ್ಲಿ 
ಧರ್ಮಕಾರ್ಯದಲ್ಲಿ ಹೀಗೆ ರಾಷ್ಟ್ರ ನಿರ್ಮಾಣ ಕೈಂಕರ್ಯದಲ್ಲಿ ಮಹತ್ತರವಾದ ಸಾಧ: 
ಮಾಡಿರಬೇಕಾದುದು ಮುಖ್ಯ ಸಂಗತಿ. ಅಂಥ ವ್ಯಕ್ತಿಗಳು ಒಂದು ಶಕ್ತಿಯಾಗಿ ಜನಾಂಗ! 
_ ಬೆಳಕಾಗಿರುತ್ತಾರೆ, ಕನ್ನಡದಲ್ಲಿ ಸಾಹಿತ್ಯ, ಕಲೆ, ಸಮಾಜ, ಧರ್ಮ ಹೀಗೆ ಬೇರೆ ಬೇ 
ಕ್ಷೇತ್ರಗಳಲ್ಲಿಯ ಮಹನೀಯರನ್ನು ಕುರಿತ ಬಹುಬಗೆಯ ಅಭಿನಂದನ ಗ್ರಂಥಗಳ 
ಪ್ರಕಟವಾಗಿವೆ. 


ಅಭಿನಂದನ ಗ್ರಂಥಗಳ ಗಾತ್ರವೂ ಅಷ್ಟೇ ಮುಖ್ಯವಾದದ್ದು. ಅವು ಗಾತ್ರದ 
ಪುಟ್ಟ ಪುಸ್ತಕಗಳಾಗಿರುವದು ಸಾಧ್ಯವಿಲ್ಲ. ಹತ್ತಾರು ಲೇಖಕರ ವಿದ್ವತ್ಪೂರ್ಣ ಬರವಣಿ 
ಯಿಂದ ಕೂಡಿರುವ ಅಭಿನಂದನ ಗ್ರಂಥಗಳು ವಸ್ತು; ಸ್ವರೂಪ, ಗಾತ್ರದಲ್ಲಿ ಹಿರಿದಾದದ್ದಾ 
ರುತ್ತವೆ. ಅವು ವಿಭಿನ್ನ ವಿಷಯಗಳಿಗೆ ಸಂಬಂಧಿಸಿದ ಸಂದರ್ಭಗ್ರಂಥಗಳಾಗಿಯೂ ಇರುತ್ತ 
ಲೇಖನಗಳ ಗುಣಮಟ್ಟ ಶ್ರೇಷ್ಠವೇ ಆಗಿರುತ್ತದೆಂದು ಹೇಳಲಾಗದಿದ್ದರೂ ಬಹುಮಟ್ಟಿ 
ಅಭಿನಂದನ ಗ್ರಂಥಗಳು ಜ್ಞಾನದ ಹೊಸದಿಗಂತವನ್ನು ಪರಿಚಯಿಸುವಲ್ಲಿ ನಿರತವಾಗಿರು 
ವೆಂದು ಹೇಳಬಹುದು. ಅಭಿನಂದನಗ್ರಂಥಗಳಲ್ಲಿ ವ್ಯಕ್ತಿಪೂಜೆಯೇ ಪ್ರಧಾನ ವಾಗಿರುತ್ತದೆಂಃ 
ಕೆಲವರು ಭಾವಿಸುತ್ತಾರೆ. ಅದರಲ್ಲಿ ಅಭಿನಂದಿಸಲ್ಪಟ್ಟ ವ್ಯಕ್ತಿಯ ಆರಾಧನೆ ನಡೆಯುತ್ತ 
ಎಂದು, ಹೇಳುವವರೂ ಇದ್ದಾರೆ. ಆದರೆ ಅಭಿನಂದನ ಗ್ರಂಥಗಳು ಸಾಹಿತ್ಯ, ಕ 
ಸಂಸ್ಕೃತಿಯ ವಿವಿಧ ಮಗ್ಗಲುಗಳನ್ನು ನಮಗೆ ಪರಿಚಯಿಸುವಲ್ಲಿ ವಿಶೇಷ ಸಹಾಂ 
ಮಾಡುತ್ತಲಿವೆ. 


ಅಭಿನಂದನ ಗ್ರಂಥಗಳಿಗೆ ಗೌರವ ಗ್ರಂಥ ',` ಸಂಭಾವನಾ ಗ್ರಂಥ ' ಗಳೇ 
ಹೆಸರಿನಿಂದಲೂ ಕರೆಯಲಾಗುತ್ತದೆ. ವ್ಯಕ್ತಿಯ ಜೀವನ ಸಾಧನೆಯನ್ನು ಆತನು ಬದುಕಿದ್ದಾ 


' ಅಭಿನಂದನ ಸಾಹಿತ್ಯ ೨೪೯ 


' ಗ್ರಂಥದ ಮೂಲಕ ಗೌರವಿಸುವ ಗ್ರಂಥವೆ ಅಭಿನಂದನ ಗ್ರಂಥವಾಗಿದೆ. ನಾಡಿನ ಸಾಂಸ್ಕೃತಿಕ 
' ಪ್ರಪಂಚದಲ್ಲಿ ಮಹತ್ತರವಾದ ಸಾಧನೆ ಮಾಡಿ ಜನತೆಯ ಮನಸ್ಸಿನಲ್ಲಿ ಶಾಶ್ವತಸ್ಥಾನ ಪಡೆದಿದ್ದು, 

ಅಂಥವರ ಚಿರಸ್ಮರಣೆಗಾಗಿ ಗ್ರಂಥಗಳನ್ನು ಹೊರತಂದು ಗೌರವಿಸುವ ಗ್ರಂಥಗಳೂ 
ಪ್ರಕಟವಾಗುತ್ತವೆ. ಹೀಗೆ ಅಗಲಿದ ವ್ಯಕ್ತಿಗಳ ಸಾಧನೆಯ ಗ್ರಂಥಗಳನ್ನು ` ಸಂಸ್ಮರಣ ಗ್ರಂಥ ' , 
. ಸ್ಮಾರಕ ಗ್ರಂಥ ',' ಸ್ಮೃತಿ ಸಂಪುಟ ',' ನೆನಪಿನ ಗ್ರಂಥ ' ವೆಂದು ಕರೆಯಲಾಗುತ್ತದೆ. ಕನ್ನಡದಲ್ಲಿ 
ಇಂಥ ಗ್ರಂಥಗಳೂ ಸಾಕಷ್ಟು ಪ್ರಮಾಣದಲ್ಲಿ ಪ್ರಕಟವಾಗಿವೆ. 


ಕನ್ನಡ ನಾಡು ಸಾಂಸ್ಕೃತಿಕ ಆಡುಂಬೊಲ ಸಾಹಿತ್ಯ, ಸಂಸ್ಕೃತಿಯ ವೈಶಿಷ್ಟ್ಯಪೂರ್ಣ ಸಭೆ 
ಸಮ್ಮೇಳನ, ವಿಚಾರಸಂಕಿರಣ, ಬೆಳ್ಳಿಹಬ್ಬ, ಸುವರ್ಣ ಮಹೋತ್ಸವ, ವಜ್ರಮಹೋತ್ಸವ 
ಅಮೃತಮಹೋತ್ಸವ ಶತಮಾನೋತ್ಸವ ಹೀಗೆ ಬೇರೆ ಬೇರೆ ಸಾಂಸ್ಕೃತಿಕ ಉತ್ಸವಗಳು 
ನಿರಂತರವಾಗಿ ನಡೆಯುತ್ತವೆ. ಅಂಥ ಸಮ್ಮೇಳನ, ಉತ್ಸವದ ಸವಿಸ್ಮರಣೆಗಾಗಿ ಸ್ಮರಣ ಸಂಚಿಕೆ, 
ಸಂಪುಟಗಳನ್ನು ಹೊರತರುವ ಸಂಪ್ರದಾಯ ಬೆಳೆದುಬಂದಿದೆ. ಇಂಥ ಸ್ಮರಣಸಂಪುಟಗಳಲ್ಲಿ 
ಪ್ರಚಲಿತ ವಿಷಯ, ವಸ್ತು, ಸ್ಥಳ, ವ್ಯಕ್ತಿಗಳಿಗೆ ಸಂಬಂಧಿಸಿದ. ವಿದ್ವಾಂಸರ ಉಪಯುಕ್ತ 
ಲೇಖನಗಳನ್ನು ಚಿತ್ರ, ಜಾಹೀರಾತುಗಳನ್ನು ಪ್ರಕಟಿಸಿ ಸಮಾರಂಭದ ನೆನಪನ್ನು ಚಿರವಾಗಿಸುವ 
ಉದ್ದೇಶವಿರುತ್ತದೆ. ಕನ್ನಡದಲ್ಲಿ ಪ್ರತಿವರ್ಷ ಪ್ರಕಟವಾಗುವ ಸ್ಮರಣ ಸಂಪುಟಗಳಿಗೆ 
ಲೆಕ್ಕವಿಲ್ಲ. ಅಸಂಖ್ಯಾತವಾಗಿ ಪ್ರಕಟವಾಗುವ ಇಂಥ ಸಂಪುಟಗಳು ಸಾಮಯಿಕ ಮಹತ್ವವನ್ನು 
ಪಡೆದುಕೊಳ್ಳುತ್ತವೆ. 


ಅಭಿನಂದನ ಗ್ರಂಥಗಳ ಸ್ವರೂಪ, ಸಿದ್ಧತೆ ಇತ್ಯಾದಿ ವಿಚಾರಗಳಿಗೆ ಸಂಬಂಧಿಸಿದಂತೆ 
ವಿದ್ವಾಂಸರಲ್ಲಿ ವಿಭಿನ್ನ ಅಭಿಪ್ರಾಯ, ಚರ್ಚೆಯೂ ನಡೆದಿದೆ. ಅದರ ಬಗೆಗೂ ಇಲ್ಲಿ 
ಗಮನಿಸಬೇಕಾದುದು ಅವಶ್ಯಕ. ಅಭಿನಂದನ ಗ್ರಂಥಗಳನ್ನು, ಕಾವ್ಯ, ನಾಟಕ, ಸಣ್ಣಕಥೆ, 
ಕಾದಂಬರಿ, ವಿಮರ್ಶೆ, ಪ್ರಬಂಧ ಮೊದಲಾದ ಸೃಜನಾತ್ಮಕ ಸಾಹಿತ್ಯ ಪ್ರಕಾರಗಳ ಜೊತೆಗೆ 
ಸಮೀಕರಣ ಮಾಡಲಾಗದೆಂದೂ ಅದು ಸಾಹಿತ್ಯ ಪ್ರಕಾರಗಳಲ್ಲಿ ಬರುವದಿಲ್ಲವೆಂದೂ 
ಹೇಳಲಾಗುತ್ತದೆ. ಜೀವನ ಚರಿತೆ, ಆತ್ಮಚರಿತೆ, ವಿಮರ್ಶೆ, ಸಂಶೋಧನೆ, ವಿಚಾರ ಪ್ರಬಂಧ 
ಕಾವ್ಯ ಹೀಗೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು ಸೇರಿ ಒಂದು ಸಂಪುಟವಾಗುವದರಿಂದ 
ಅಭಿನಂದನ ಗ್ರಂಥವನ್ನು ಗ್ರಂಥ ಸಮುದಾಯ ಎಂದು ಕರೆಯಬೇಕೆಂದೂ ಅಭಿಪ್ರಾಯ 
ಪಡಲಾಗಿದೆ. ಇದು ಅಭಿನಂದನ ಗ್ರಂಥದ ವಸ್ತುವಿನ ವಿಸ್ತಾರವನ್ನು ಸೂಚಿಸುತ್ತದೆ. 


ಅಭಿನಂದನ ಗ್ರಂಥಗಳಲ್ಲಿ ಅಭಿನಂದಿಸಲ್ಪಡುವ ವ್ಯಕ್ತಿಯ ವ್ಯಕ್ತಿತ್ವ, ಸಾಧನೆ, ಸಾಹಿತ್ಯ 
ಸಮೀಕ್ಷೆಯ ಲೇಖನಗಳು ಮಾತ್ರವಿರಬೇಕೆಂದೂ ಅಂಥ ಅಭಿನಂದನ ಗ್ರಂಥವೇ ಶ್ರೇಷ್ಠ 
ವಾದದ್ದು ಎಂದೂ ಒಂದು ಅಭಿಪ್ರಾಯವಿದೆ. ಉದಾಹರಣೆಗೆ ` ಸಹ್ಯಾದ್ರಿ," `ಚಂದನ,' 
" `ಶ್ರೀನಿವಾಸ, ' ಇತ್ಯಾದಿ ಅಭಿನಂದನ ಗ್ರಂಥಗಳಲ್ಲಿ ಅಭಿನಂದಿಸಲ್ಪಡುವ ವ್ಯಕ್ತಿಯ ಜೀವನ 
ಸಾಧನೆಯ ಜೊತೆಗೆ ಆತನ ಆಸಕ್ತಿಯ ಕ್ಷೇತ್ರಗಳಲ್ಲಿ ವಿದ್ವಾಂಸರ ಪ್ರೌಢ ವಿಚಾರಧಾರೆಯ 
ಪ್ರಬಂಧಗಳನ್ನು ಅಳವಡಿಸುವದು ಆತನಿಗೆ ತೋರಿಸುವ ನಿಜವಾದ ಗೌರವ ಏಂಬ 
ಅಭಿಪ್ರಾಯವೂ ಜನಜನಿತವಾಗಿದೆ. ಉದಾಹರಣೆಗೆ ` ಸಂಶೋಧನ'' ಮಾನ' ಅಧ್ಯಯನ 
ಮೊದಲಾದ ಅಭಿನಂದನ ಗ್ರಂಥಗಳನ್ನು ನೋಡಬಹುದು. ಅಭಿನಂದಿಸಲ್ಪಡುವ ವ್ಯಕ್ತಿಯ 


೨೫೦ ಕರ್ನಾಟಕ ಭಾರತಿ 


ಬದುಕು, ಸಾಹಿತ್ಯ ಸಾಧನೆಯ ನಿಜವಾದ ಪರಿಚಯವಾಗಬೇಕಾದರೆ ಆತನ ಮೌಲಿಕ 
ಬರಹಗಳಿಂದ ಮಾತ್ರ ಸಾಧ್ಯ. ಆದ್ದರಿಂದ ಅಭಿನಂದನ ಗ್ರಂಥಗಳಲ್ಲಿ ಅಭಿನಂದಿಸಲ್ಪಡುವ ವ್ಯಕ್ತಿಯ 
ಮೌಲಿಕ ಲೇಖನಗಳನ್ನು, ಆತನ ಜೀವನ ಸಾಧನೆಗಳ ಜೊತೆಗೆ ಅಳವಡಿಸಬೇಕೆಂಬುದು ಇನ್ನೊಂದು 
ವಿಚಾರವಾಗಿದೆ. ಅಂಥ ಅಭಿನಂದನ ಗ್ರಂಥಗಳೂ ಕನ್ನಡದಲ್ಲಿ ಬಂದಿವೆ. ಉದಾಹರಣೆಗೆ 
" ಭಾಷೋಪಾಸಕ '. 


ಅಭಿನಂದನ ಗ್ರಂಥ ಒಂದು ಪರಾಮರ್ಶನ ಗ್ರಂಥದಂತೆ ಸಹೃದಯರಿಗೆ, ಸಂಶೋಧ ಕರಿಗೆ 
ಉಪಯುಕ್ತವಾಗುತ್ತದೆ. ನೂರಾರು ಲೇಖಕರು, ಅಭಿಮಾನಿಗಳ ವಿಚಾರಧಾರೆಯನ್ನು ಪ್ರಸ್ತುತ 
ಪಡಿಸುವ ಅಭಿನಂದನ ಗ್ರಂಥ ವಿಶಿಷ್ಟ ಸಾಹಿತ್ಯವಾಗಿದೆ. ವ್ಯಕ್ತಿಯು ನಡೆಸಿದ ಹೋರಾಟ, ಸಾಧನೆ 
ಸಿದ್ದಿಯ ಜೊತೆಗೆ ಆತನ ಆಸಕ್ತಿಯ ಕ್ಷೇತ್ರಗಳ ಸಂಶೋಧನೆಯ ಮುಂದುವರಿಕೆಯೂ ಆಗಿ 
ಅಭಿನಂದನ ಗ್ರಂಥ ಆದರಿಣೀಯವಾಗುತ್ತದೆ. 


ಕನ್ನಡದಲ್ಲಿ ಅಭಿನಂದನ ಗ್ರಂಥ ಪರಂಪರೆ ನವೋದಯ ಸಾಹಿತ್ಯದ ಆಚಾರ್ಯ ಪುರುಷರಾದ 
ಬಿ. ಎಂ. ಶ್ರೀಕಂಠಯ್ಯನವರಿಗೆ ಅರ್ಪಿತವಾದ ' ಸಂಭಾವನೆ ' (೧೯೪೧) ಯಿಂದ ಆರಂಭವಾಯಿತು. 
ಮಾಸ್ತಿ ವೆಂಕಟೇಶ ಅಯ್ಕಂಗಾರ ಅವರ ಸಂಪಾದಕತ್ವದಲ್ಲಿ ಪ್ರಕಟವಾದ ' ಸಂಭಾವನೆ ' ಮುಂದಿನ 
ಅಭಿನಂದನ ಗ್ರಂಥಗಳಿಗೆ ಪ್ರೇರಕವೂ ಮಾರ್ಗದರ್ಶಿಯೂ ಆಯಿತು. ಅದರಲ್ಲಿ ಶ್ರೀ" ಯವರ 
ಜೀವನ ಸಾಧನೆಯ ಲೇಖನಗಳ ಜೊತೆಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಿಸಿದ ವಿದ್ವಾಂಸರ 
'ಹಲವು ಲೇಖನಗಳು ಪ್ರಕಟವಾಗಿವೆ. ಬಹಳ ಮುಖ್ಯವಾದದ್ದು ಎಂದರೆ ಮುಂದಿನ ಎಲ್ಲ ಅಭಿನಂದನ 
ಗ್ರಂಥಗಳು ವಿಭಿನ್ನ ಧೋರಣೆ ಉದ್ದೇಶಗಳಿಂದ ಬೆಳವಣಿಗೆ ಹೊಂದಿದವು. ಸಾಹಿತಿಯ ಸಮಗ್ರ 
ಸಾಹಿತ್ಯ ಹಾಗೂ ವ್ಯಕ್ತಿತ್ವವನ್ನು ವಿಮರ್ಶಾತ್ಮಕ ವಾಗಿ ಪ್‌ ಅವುಗಳಿಗೆ ಸಂಬಂಧಿಸಿದ ಬೃಹತ್‌ 
ಲೇಖನಗಳ ಗ್ರಂಥಗಳು ಬಂದಿವೆ. 


ಶಿವರಾಮಕಾರಂತರಿಗೆ ಅರ್ಪಿತವಾದ 'ಕಾರಂತ ಪ್ರಪಂಚ ' ಮಾಸ್ತಿಯವರಿಗೆ 
ಅರ್ಪಿತವಾದ ' ಶ್ರೀನಿವಾಸ', ಅ. ನ. ಕೃ. ಅವರಿಗೆ ಅರ್ಪಿತವಾದ ರಸಚೇತನ ' ಕುವೆಂಪು ' 
ಅವರಿಗೆ ಅರ್ಪಿತವಾದ "ಗಂಗೋತ್ರಿ' "ಸಹ್ಯಾದ್ರಿ ', ಮೊದಲಾದವು ಈ ಬಗೆಯವು. ಅಭಿನಂದನ 
ಗ್ರಂಥಗಳಲ್ಲಿ ಕವಿಕೃತಿಗಳ ಸಮೀಕ್ಷಾತ್ಮಕ ದ ಷ್ಟಿಕೋನಗಳು ಪ್ರಧಾನವಾಗಿ ಬಂದು ಸಹೃದಯ 
ವಿಮರ್ಶೆ ಅಭಿವೃದ್ಧಿ ಹೊಂದಿತು. ನವೋದಯ ಸಾಹಿತ್ಯದ ವಿಮರ್ಶೆಗೆ ನೆಲೆಯೂ ಒಂದು 
ನಿಟ್ಟಿನಲ್ಲಿ ಇವುಗಳಿಂದ ಪ್ರಾಪ್ತವಾಯಿತೆನ್ನಬಹುದು. 


ಅಭಿನಂದನ ಗ್ರಂಥದ ಕೇಂದ್ರವ್ಯಕ್ತಿ ಸಾಹಿತ್ಯದ ಯಾವ ಪ್ರಕಾರದಲ್ಲಿ ಸಾಧನೆ 
ಮಾಡಿದ್ದಾರೊ ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ತಾತ್ವಿಕ ವಿಚಾರ ಧಾರೆಯನ್ನು ವಿವೇಚಿಸುವ 
ಲೇಖನಗಳನ್ನೊಳಗೊಂಡ ಅಭಿನಂದನ ಗ್ರಂಥಗಳೂ ಪ್ರಕಟವಾಗಿವೆ. ಸ. ಸ. ಮಾಳವಾಡರಿಗೆ 
ಅರ್ಪಿತವಾದ ವ್ಯಾಸಂಗ' ವಿಮರ್ಶೆಯ ತತ್ವ ವಿವೇಚನೆಯನ್ನು ಫ. ಗು. ಹಳಕಟ್ಟಿಯವರ 
"ಸ್ಮಾರಕ ಗ್ರಂಥ ಮಣಿಹ' ಹಸ್ತಪ್ರತಿ, ಲಿಪಿಶಾಸ್ತ್ರಕ್ಕೆ ಸಂಬಂಧಿಸಿದಂತೆಯೂ, ವಿ. ಎಂ. 
ಇನಾಮದಾರರಿಗೆ ಅರ್ಪಿತವಾದ ಕಾದಂಬರಿಲೋಕ' ಪ್ರಪಂಚದ ಕಾದಂಬರಿ ಸಾಹಿತ್ಯದ 
ಕುರಿತಾದ ಮೌಲಿಕ ಲೇಖನಗಳನ್ನೊಳಗೊಂಡಿರುವದೂ, ರಾ. ಯ. ಧಾರವಾಡಕರ ಅವರಿಗೆ 


ಅಭಿನಂದನ ಸಾಹಿತ್ಯ ೨೫೧ 


ಅರ್ಪಿತವಾದ ` ಪ್ರಬಂಧ ಪ್ರಪಂಚ ' ಪ್ರಬಂಧ ಸಾಹಿತ್ಯದ ಸ್ವರೂಪ ಪ್ರಕಾರ ವೈವಿಧ್ಯವನ್ನು 
ವಿವೇಚಿಸುವ ಗ್ರಂಥವಾಗಿರುವಂಥದು ಇದಕ್ಕೆ ನಿದರ್ಶನಗಳಾಗಿವೆ. ಇದರಿಂದ ಸಾಹಿತ್ಯ ಹಾಗೂ 
ವಿವಿಧ ಶಾಸ್ತ್ರಗಳಿಗೆ ಸಂಬಂಧಿಸಿದಂತೆ ತತ್ವಮೀಮಾಂಸೆಯು ಕನ್ನಡದಲ್ಲಿ ಬೆಳೆಯಲು 
ಸಾಧ್ಯವಾಗಿದೆ. ಜ್ಞಾನಕ್ಷೇತ್ರದ ವಿಸ್ತಾರಕ್ಕೆ ಅಭಿನಂದನ ಗ್ರಂಥಗಳ ಕೊಡುಗೆ ಅಗಾಧವಾದ 
ದ್ದಾಗಿದೆ. ವಿದ್ವಾಂಸರಾದ ಲೇಖಕರು ತಮ್ಮ ವಿದ್ವತ್ಪೂರ್ಣ ವಿಚಾರಧಾರೆಯ ಲೇಖನ 
ಗಳನ್ನು ಅಭಿನಂದನ ಗ್ರಂಥಗಳಲ್ಲಿ ಪ್ರಕಟಿಸುವದರಿಂದ ಅದು ಒಂದು ರೀತಿಯಲ್ಲಿ ಸಂದರ್ಭ 
ಗ್ರಂಥ (Referance Book ) ವಾಗಿಯೂ ರೂಪಿತವಾಗಿರುವದು ಸಾಧ್ಯವಾಗಿದೆ. 
ಇದರಿಂದ ಸಂಶೋಧಕರಿಗೆ ಉಪಯುಕ್ತ ಸಾಮಗ್ರಿಯನ್ನು, ವಿಚಾರಧಾರೆಯನ್ನು ಒದಗಿಸು 
ವಂತಾಗಿದೆ. 


ಸಾಹಿತಿ, ಕಲಾವಿದರನ್ನು ಕುರಿತ ಗೌರವಗ್ರಂಥಗಳು ಸ್ವಜನಸಾಹಿತ್ಯಕ್ಕೂ ಕಾಣಿಕೆ ಸಲ್ಲಿಸಿವೆ. 
ಕನ್ನಡದ ಪ್ರಸಿದ್ಧ ಕವಿಗಳ ಕವಿತೆಗಳು ಸುನೀತಗಳ ಮೂಲಕ ಅಭಿನಂದಿಸಲ್ಪಡುವ ವ್ಯಕ್ತಿಯ 
ವ್ಯಕ್ತಿತ್ವವನ್ನು ಸುನೀತ, ಕವಿತೆಯಲ್ಲಿ ಸೆರೆಹಿಡಿದು ಕಲಾಕೃತಿಯನ್ನಾಗಿಸುವ ಪರಂಪರೆ ಬೆಳೆದಿದೆ. 
ಇದರಿಂದ ಬೇರೆ ಬೇರೆ ಸಾಹಿತಿ ಕಲಾವಿದರ ಕುರಿತಾದ ಸುನೀತ, ಕವಿತೆಗಳು ಕನ್ನಡ ವ್ಯಕ್ತಿಗೀತ 
ಪರಂಪರೆಗೆ ವಿಶಿಷ್ಟ ಕೊಡುಗೆ ನೀಡಿವೆ. ಬೇಂದ್ರೆ, ಶಿವರುದ್ರಪ್ಪ, ಚೆನ್ನವೀರ ಕಣವಿ 
ಮೊದಲಾದ ಕವಿಗಳು ಬರೆದ ಸುನೀತ, ಕವಿತೆಗಳು ಕಾವ್ಯ ಪ್ರಪಂಚದಲ್ಲಿ ವಿಶಿಷ್ಟತೆಯನ್ನು 
ಗಳಿಸಿವೆ. ಹಾಗೆಯೆ ಸಾಹಿತಿ, ಕಲಾವಿದರ ಆತ್ಮಚರಿತ್ರೆಯ, ಜೀವನಚರಿತ್ರೆಯ ಭಾಗಗಳು ಆಯಾ 
ಸಾಹಿತ್ಯ ಪ್ರಕಾರಗಳಲ್ಲಿ ಲೇಖಕ ಕಲಾವಿದರ ಆತ್ಮಜಿಜ್ಞಾಸೆಯನ್ನೂ, ಬದುಕಿನ ಅನನ್ಮತೆಯನ್ನೂ 
ಅರಿಯಲು ನೆಲೆ ಕಲ್ಪಿಸಿವೆ. ಚಿದಾನಂದಮೂರ್ತಿ ಅವರ ಆತ್ಮಕಥನ (ಸಂಶೋಧನ) ಶಂಬಾ 
ಜೀವನ ಚರಿತ್ರೆ (ಅಧ್ಯಯನ ) ಬೇಂದ್ರೆ ಜೀವನ ಚರಿತ್ರೆ (ಇಳಿದು ಬಾ ತಾಯಿ ) ಮೊದಲಾದವು 


ಇದಕ್ಕೆ ನಿದರ್ಶನಗಳಾಗಿವೆ. 


ಅರ್ಧಶತಮಾನದಷ್ಟು ಸುದೀರ್ಫುವಾದ ಕಾಲದಲ್ಲಿ ಮುನ್ನೂರಕ್ಕೂ ಹೆಚ್ಚು 
ಅಭಿನಂದನ ಗ್ರಂಥಗಳು ಹೊಸಗನ್ನಡ ಸಾಹಿತ್ಯದ ವಿಶಿಷ್ಟ ಬೆಳೆಯಾಗಿ ಕಂಗೊಳಿಸುತ್ತವೆ. 
ಕನ್ನಡದಲ್ಲಿ ಬಂದ ಅಭಿನಂದನ ಗ್ರಂಥಗಳ ಬಗೆಗೆ ಇದೇ ಲೇಖಕರು ಬರೆದ ಕರ್ನಾಟಕ ಭಾರತಿ 
೨೬ - ೧ ರಲ್ಲಿಯ ಲೇಖನ ನೋಡಿರಿ. ಭಾರತೀಯ ಭಾಷೆಗಳಲ್ಲಿ ಕನ್ನಡದಲ್ಲಿ ಬಂದಷ್ಟು 
ಮೌಲಿಕವಾದ ಬಹುಸಂಖ್ಯೆಯ ಅಭಿನಂದನ ಗ್ರಂಥಗಳಿಲ್ಲ ಎಂಬ ಒಂದು ಅಭಿಪ್ರಾಯವಿದೆ. 
ಕನ್ನಡ ನಾಡು ನುಡಿಯ ಸಂಪನ್ನ ಚೇತನಗಳನ್ನು ಗ್ರಂಥದ ಮೂಲಕ ಗೌರವಿಸಿ ಅವರ 
ಸರ್ವತೋಮುಖ ಸಾಧನೆಗಳನ್ನು ದಾಖಲಿಸಿ ಮುಂದಿನ ಪೀಳಿಗೆಗೆ ಆದರ್ಶವನ್ನು ಒದಗಿಸುವ 
ಕಾರ್ಯ ಇವುಗಳ ಮೂಲಕ ನಿರಂತವಾಗಿ ಸಾಗುತ್ತ ಬಂದುದನ್ನು ನಾವು ಕಾಣುತ್ತೇವೆ. 


ಎಲ್ಲಕ್ಕಿಂತ ಮುಖ್ಯವಾದದ್ದೆಂದರೆ ಹೊಸಗನ್ನಡ ಸಾಹಿತ್ಯ ಪ್ರಪಂಚದ ಹಿರಿಯ ಕವಿ 
ಲೇಖಕರಿಗೆ ಅರ್ಪಿತವಾದ ಅಭಿನಂದನ ಗ್ರಂಥಗಳಲ್ಲಿ ಅವರ ಸಮಗ್ರ ಸಾಹಿತ್ಯ ಸಮೀಕ್ಷೆ 
ಮಾಡಿದಂತಾಗಿದೆ. ವಿವಿಧ ಮುಖವಾದ ದೃಷ್ಟಿಕೋನಗಳಿಂದ ವಿಮರ್ಶಾತ್ಮಕ ಪರಿಶೀಲನೆ 
ಯನ್ನೂ ನಡೆಸಿದಂತಾಗಿದೆ. ಇದು ಹೊಸಗನ್ನಡ ವಿಮರ್ಶೆಯ ಬೆಳವಣಿಗೆಗೆ ಆರೋಗ್ಯಕರವಾದ 
ವಾತಾವರಣವನ್ನು ಸೃಷ್ಟಿಸಿದಂತಾಗುತ್ತದೆ. ಅನೇಕ ಕವಿ ಕೃತಿಗಳ ವಿಮರ್ಶೆ ಆಗದೆ 


೨೫೨ ಕರ್ನಾಟಕ ಭಾರತಿ 


ಹೋಗದಂತಾದಾಗ ಯಾವುದೇ ಮಿತಿಯಿದ್ದ ಪಕ್ಷದಲ್ಲೂ ಸಾಹಿತ್ಮ ವಿಮರ್ಶೆ ಅಭಿನಂದನ 
ಗ್ರಂಥಗಳ ಲೇಖನಗಳಲ್ಲಿ ಸಾಧ್ಯವಾಗುತ್ತದೆ ಎಂಬುದಕ್ಕೆ ಕನ್ನಡದ ಅಭಿನಂದನ ಗ್ರಂಥಗಳೇ 
ಸಾಕ್ಷಿ. 


ಕನ್ನಡ ಅಭಿನಂದನ ಗ್ರಂಥಗಳನ್ನು ಕಂಡಾಗ ಅದರಲ್ಲಿ ಕವಿ ಕೃತಿಗಳ ಅಧ್ಯಯನ 
ನೇರವಾಗಿ ಆಗುವಂಥದ್ದು ಒಂದು ವಿಧವಾದರೆ ( ಗಂಗೋತ್ರಿ ಶ್ರೀನಿವಾಸ, ಚೆಂಬೆಳಕು 
ಇತ್ಕಾದಿ ) ಇನ್ನೊಂದು ರೀತಿಯಲ್ಲಿ ಹಿರಿಯ ಸಾಹಿತ್ಮ ಚೇತನದ ಸಂಸ್ಮರಣೆಯ ಸಂದರ್ಭದಲ್ಲಿ 
ಆ ಚೇತನದ ಆಸಕ್ತಿಯ ಕ್ಷೇತ್ರಗಳಲ್ಲಿ ಮೌಲಿಕ ಸಂಶೋಧನ ಲೇಖನಗಳು ಪ್ರಕಟವಾಗಿ 
ರುವದು, ಕನ್ನಡ ಸಂಶೋಧನ ಪರಂಪರೆಯ ಬೆಳವಣಿಗೆಗೂ ಸಹಾಯಕವಾಗಿದೆ. ಈ ' 
ಅಭಿನಂದನ ಗ್ರಂಥಗಳಲ್ಲಿಯ ವಿಮರ್ಶೆ ಮುಖ್ಯವಾಗಿ ಸಹೃದಯನಿಷ್ಮವಾದದ್ದು, ಕವಿಕೃತಿಗಳಿಗೆ 
ನ್ಯಾಯವನ್ನು ಒದಗಿಸುವ ಧೋರಣೆಯಿಂದ ಕೂಡಿರುವಂಥದು. ಯುವ ಸಂಶೋಧಕರಿಗೆ 
ಸಂಶೋಧನ ಲೇಖನ ಬರೆಯುವಲ್ಲಿ ಉತ್ತೇಜನ ನೀಡುವಂಥದು. ಹಿರಿಯರ ಮೌಲಿಕ 
ವಿಚಾರಗಳ ಸ್ಪಂದನವಾಗಿರುವಂಥದ್ದು. ಕೆಲವು ಅಭಿನಂದನ ಗ್ರಂಥಗಳಲ್ಲಿ ಪ್ರಾಯೋಗಿಕ 
ವಿಮರ್ಶೆಯ ನೆಲೆಯೂ ಇರುವದನ್ನೂ ನಾವು ಕಾಣುತ್ತೇವೆ. ' ಸ್ನೇಹ ಕಾರ್ತೀಕ '. ` ಚೆಂಬೆಳಕು,' 
`ಇಳಿದು ಬಾ ತಾಯಿ,' - ಇಂಥ ಅಭಿನಂದನ ಗ್ರಂಥಗಳಲ್ಲಿಯ ಕವಿತೆಗಳ ವಿಶ್ಲೇಷಣೆ ಈ 
ಬಗೆಯ ಪ್ರಾಯೋಗಿಕ ವಿಮರ್ಶೆಯ ಲೇಖನಗಳಿಗೆ ನಿದರ್ಶನವನ್ನೊದಗಿಸುತ್ತವೆ. 


ಕನ್ನಡದಲ್ಲಿ ಬಂದ ಅಭಿನಂದನ ಗ್ರಂಥಗಳು ಕನ್ನಡ ನಾಡಿನ ಚೇತನಗಳನ್ನು ಮಾತ್ರ 
ಗ್ರಂಥದ ಮೂಲಕ ಗೌರವಿಸಲ್ಪಟ್ಟಿರದೆ ಅವು ಭಾರತೀಯ ಮತ್ತು ವಿಶ್ವದ ಚೇತನಗಳನ್ನು 
ವ್ಯಾಪಿಸಿರುವದು, ಕನ್ನಡ ಸಂಸ್ಕೃತಿಯ ಇನ್ನೊಂದು ಆದರ್ಶವನ್ನು ಪ್ರಕಟಿಸುತ್ತದೆ. ಕಾಳಿದಾಸ, 
ಷೇಕ್ಸಪಿಯರ್‌, ರವೀಂದ್ರ, ಗಾರ್ಕಿ, ಲೆನಿನ್‌ ಮೊದಲಾದವರ ಬಗೆಗೆ ಬಂದ ಗ್ರಂಥಗಳು 
ಇದಕ್ಕೆ ಸಾಕ್ಷಿಯಾಗಿವೆ. ಇದರಿಂದ, ಭಾರತೀಯತೆಯನ್ನೂ, ವಿಶ್ವಪ್ರಜ್ಞೆಯನ್ನೂ ನಾವು 
ಅಭಿನಂದನ ಗ್ರಂಥಗಳಲ್ಲಿ ಕಾಣುತ್ತೇವೆ. ಎಲ್ಲ ಸಾಹಿತ್ಯ ಪ್ರಕಾರಗಳಂತೆ ಅಭಿನಂದನ 
ಗ್ರಂಥಗಳಲ್ಲೂ ತೀರಾ ಸಾಮಾನ್ಯವಾದ ಕೃತಿಗಳೂ, ತುಂಬ ಮೌಲಿಕವಾದ ಗ್ರಂಥಗಳೂ ಇವೆ. 
ಕೆಲವು ಅಭಿನಂದನ ಗ್ರಂಥಗಳು ಪರಾಮರ್ಶನ ಗ್ರಂಥಗಳಾಗಿ ಸಾಹಿತ್ಮಪ್ರಪಂಚದಲ್ಲಿ 
ಮಾನ್ಮವಾಗಿವೆ. ಅಧ್ಮಯನಾಸಕ್ತರಿಗೆ, ಸಂಶೋಧಕರಿಗೆ ಮಾರ್ಗದರ್ಶಿಯಾಗಿವೆ. ಗುಣ 
ಗಾತ್ರಗಳಲ್ಲಿ ಶ್ರೇಷ್ಠವಾದ ಮಹಾಸಂಪುಟಗಳು ಕನ್ನಡದ ಹೊಸ ಸಾಹಿತ್ಯದಲ್ಲಿ ವಿಶಿಷ್ಟವಾಗಿವೆ. 
(ಗಂಗೋತ್ರಿ, ಸಂಶೋಧನ, ಮಾನ, ಸಹ್ಯಾದ್ರಿ, ಹರಿತಿಸಿರಿ, ರಾಷ್ಟ್ರ ಧರ್ಮದೃಷ್ಟಾರ ಹರ್ಡೇಕರ 
ಮಂಜಪ್ಪ ಇತ್ಕಾದಿ ) ಬಹಳ ಸ್ವಾರಸ್ಕವಾದ ಸಂಗತಿಯೆಂದರೆ ಕನ್ನಡದ ಹಲವಾರು ಕವಿ 
ಲೇಖಕರಿಗೆ ಒಂದಕ್ಕಿಂತ ಹೆಚ್ಚು ಗೌರವ ಗ್ರಂಥ ಅರ್ಪಿತವಾಗಿರುವದು ಕನ್ನಡದ ಅಭಿನಂದನ 
ಗ್ರಂಥಗಳ ವೈಶಿಷ್ಟವಾಗಿದೆ. ಕುವೆಂಪು, ಬೇಂದ್ರೆ, ಕಾರಂತ, ಮಾಸ್ತಿ, ಗೋಕಾಕ, ಮುಗಳಿ, 
ಸಿದ್ದಯ್ಯ ಪುರಾಣಿಕ, ದೇಜಗೌ, ಹಾ.ಮಾ.ನಾಯಕ, ಮೂಜಗಂ ಮೊದಲಾದ ಸಾಹಿತಿಗಳ 
ಗೌರವ ಗ್ರಂಥಗಳು ಇದಕ್ಕೆ ನಿದರ್ಶನಗಳಾಗಿವೆ. ಇದು ಆಯಾ ಸಾಹಿತಿಗಳ ಸಾಹಿತ್ಯಕ್ಕೆ 
ಸಂಬಂಧಿಸಿದಂತೆ ಬೇರೆ ಬೇರೆ ವಿಮರ್ಶನ ವಿಚಾರಗಳ ಮಂಡನೆಗೆ, ಚಿಂತನ ಮಂಥನಕ್ಕೆ, 
' ಹೊಸ ಆಲೋಚನೆ ಗಳಿಗೆ ಮಾರ್ಗ ಕಲ್ಪಿಸಿದಂತಾಗಿದೆ ಎಂದೂ ಹೇಳಬಹುದು. ಕನ್ನಡದ 


ಅಭಿನಂದನ ಸಾಹಿತ್ಯ ೨೫೩ 


ಎಲ್ಲ ಅಭಿನಂದನ ಗ್ರಂಥಗಳೂ ಶ್ರೇಷ್ಠವಾದದ್ದು ಎಂದು ಹೇಳಲು ಸಾಧ್ಯವಾಗದು. ಅವುಗಳಲ್ಲಿ 
ಗುಣದೋಷ ಗಳಿರುವದನ್ನು ನಾವು ಕಾಣುತ್ತೇವೆ. ಕನ್ನಡದ ಅಭಿನಂದನ ಗ್ರಂಥಗಳಲ್ಲಿ 
ಸಾಹಿತಿಗಳ ಸಮಗ್ರ ಸಾಹಿತ್ಯ ಸಮೀಕ್ಷೆ, ಶ್ರೇಷ್ಠ ಸಂಶೋಧನ ವಿಚಾರಗಳು, ವಸ್ತುನಿಷ 
ದೃಷ್ಟಿಕೋನದ ಗುಣಗಳು ಕಂಡು ಬರುವ ಹಾಗೆ ವ್ಯಕ್ತಿಯ ಅತಿಪ್ರಶಂಸೆ, ಮೌಲಿಕ ಲೇಖನ, 
ಸತ್ಯನಿಷ್ಠ ವಿಚಾರಗಳ ಕೊರತೆ, ಇತ್ಮಾದಿ ದೋಷಗಳನ್ನೂ ಹೇಳಬಹುದು. 


ಹದಿನೈದು ಸಾವಿರಕ್ಕೂ ಹೆಚ್ಚು ವಿಮರ್ಶೆ ಸಂಶೋಧನೆಯ ಲೇಖನಗಳನ್ನೊಳಗೊಂಡ 
ಕನ್ನಡದ ಅಭಿನಂದನ ಗ್ರಂಥಗಳು ಕನ್ನಡ ಸಾಹಿತ್ಯ ಲೋಕದ ಸಾಮೂಹಿಕ ಪ್ರತಿಭೆಯ 
ಫಲವಾಗಿವೆ. ಅವುಗಳಲ್ಲಿ ಪ್ರಕಟವಾದ ನಾಡಿನ ವಿದ್ವಾಂಸರ ಮೌಲಿಕ ಲೇಖನಗಳು 
ಹೊಸಗನ್ನಡದ ಗದ, ವಿಮರ್ಶೆ, ವಿಚಾರ, ಸಂಶೋಧನೆ, ಸಾಹಿತ್ಮಚರಿತ್ರೆ, ಪಾಂಡಿತ್ಯ 
ಪ್ರಪಂಚದ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ವಿಚಾರಧಾರೆಯನ್ನು ಬೆಳೆಸುವದಕ್ಕೆ ಅವು 
ಬಹುಮುಖ್ಯ ಕೊಡುಗೆ ಕೊಟ್ಟಿವೆ. ಕನ್ನಡ ಮನಸ್ಸಿನ ಸೃಜನಶೀಲತೆಯನ್ನು, ಸಂಸ್ಕೃತಿಯ 
ಪ್ರೀತಿಯನ್ನು, ಆದರ್ಶಗಳನ್ನು ಪ್ರತಿಬಿಂಬಿಸುವ ಅಭಿನಂದನ ಗ್ರಂಥಗಳು ಹೊಸಗನ್ನಡದ 
ಉತ್ಕರ್ಷಕ್ಕೆ ಕಾರಣವಾಗಿವೆ. ಕನ್ನಡದ ಎಲ್ಲ ಪ್ರತಿಭಾವಂತ ಚೇತನಗಳಿಗೆ ಅಭಿನಂದನ ಗ್ರಂಥ, 
ನೆನಪಿನ ಗ್ರಂಥ ಅರ್ಪಿತವಾಗಿದೆ ಎಂದು ಹೇಳಲಾಗದಿದ್ದರೂ, ಕನ್ನಡ ಸಾಹಿತ್ಯಸಂಸ್ಕೃತಿಯ 
ಸಂವರ್ಧನೆಯಲ್ಲಿ ಮಹತ್ತರ ಸೇವೆ ಸಲ್ಲಿಸಿದ ಚೇತನಗಳಿಗೆ ಇಂಥ ಗ್ರಂಥಗೌರವ ಅರ್ಪಿತ 
ವಾದದ್ದು ಕನ್ನಡದ ಭಾಗ್ಯವೆನ್ನಬೇಕು. ಈ ಗ್ರಂಥಾಭಿನಂದನ ಪರಂಪರೆ ನಿರಂತರವಾಗಿ 
ಮುಂದುವರಿದಿದೆ. 


ಹೊಸಗನ್ನಡ ಸಾಹಿತ್ಯ ಪ್ರಪಂಚದ ಹಿರಿಯರನ್ನು ಅಭಿನಂದಿಸಲ್ಪಡುವ ಅಭಿನಂದನ 
ಗ್ರಂಥ ಪರಂಪರೆ ಬೆಳೆದು ಬಂದ ಹಾಗೆ ನಮ್ಮ ಹಳೆಗನ್ನಡ ಸಾಹಿತ್ಯದ ಪ್ರಮುಖ ಕವಿಗಳ 
ಕುರಿತು ಪ್ರಶಸ್ತಿ ಗ್ರಂಥಗಳನ್ನು ಹೊರತಂದು ಆಯಾ ಕವಿಗಳ ಕಾವ್ಯಗಳ ರಸವಿಮರ್ಶೆ ಹಾಗೂ 
ಸಾಹಿತ್ಯದ ಮೌಲ್ಕಮಾಪನ, ವಿಮರ್ಶೆಯ ಲೇಖನಗಳನ್ನು ಪ್ರಶಸ್ತಿ ಗ್ರಂಥಗಳಲ್ಲಿ ಪ್ರಕಟಿಸುವ 
ಪರಂಪರೆ ಕನ್ನಡದಲ್ಲಿ ಬಹುಹಿಂದಿನಿಂದಲೂ ಬೆಳೆದುಬಂದಿದೆ. ರನ್ನ ಕವಿ ಪ್ರಶಸ್ತಿ ಕುಮಾರ 
ವ್ಯಾಸ ಪ್ರಶಸ್ತಿ, ಮುದ್ದಣ ಪ್ರಶಸ್ತಿ, ದೇವರದಾಸಿಮಾಯ್ಕ ಪ್ರಶಸ್ತಿ ಗ್ರಂಥಗಳಲ್ಲದೆ ಪಂಪ, 
ಲಕ್ಷೀಶ, ನಿಜಗುಣ ಶಿವಯೋಗಿ, ಸರ್ವಜ್ಞ ಬಸವಣ್ಣನವರ ಅಷ್ಟ ಶತಮಾನೋತ್ಸವ, 
ಪುರಂದರದಾಸ ಚತುರ್ಥ ಶತಮಾನೋತ್ಸವ, ಕನಕದಾಸ ಚತುರ್ಥ ಶತಮಾನೋತ್ಸವ, 
ಕನಕದಾಸ ೫೦೦ನೆಯ ಜಯಂತಿ, ಕನಕ ಸಾಹಿತ್ಯ ದರ್ಶನ, ಷಡಕ್ಟರದೇವ ಹೀಗೆ ಬೇರೆ ಬೇರೆ 
ಹಳೆಯ ಸಾಹಿತ್ಯದ ಕವಿಗಳ ಜೀವನ ಹಾಗೂ ಕೃತಿಗಳ ಸಮೀಕ್ಸೆಗಳನ್ನೊಳಗೊಂಡ ಗ್ರಂಥಗಳು 
ಸಾಮಯಿಕವಾಗಿ ಪ್ರಕಟವಾಗಿದ್ದು ಅದರಲ್ಲಿ ಕನ್ನಡನಾಡಿನ ವಿದ್ವಾಂಸರು ತಮ್ಮ ಮೌಲಿಕ 
ಲೇಖನಗಳ ಮೂಲಕ ಕವಿಗೆ ಗೌರವ ಅರ್ಪಿಸಿರುವದು ಕಂಡುಬರುತ್ತದೆ. 


ಕನ್ನ ಡದಲ್ಲಿ ಪ್ರಕಟವಾದ ಸ್ಮರಣ ಸಂಚಿಕೆಗಳು ಅಸಂಖ್ಯಾತ. ವಿವಿಧ ಸಾಹಿತ್ಯ 
ಸಮ್ಮೇಳನ, ಸಾಮಾಜಿಕ, ಸಾಂಸ್ಕೃತಿಕ ಉತ್ಸವ, ಕಲಾ ಉತ್ಸವಗಳ ಸಮಾರಂಭಗಳಲ್ಲಿ 
ಸಾವಿರಾರು ಸ್ಮರಣ ಸಂಚಿಕೆಗಳು ಪ್ರ ಕಟವಾಗಿವೆ. ಇವು ಸಮ್ಮೇಳನದ ಸ್ಮ ರಣಸಂಚಿಕೆಗಳು " 


[4 


3೫: 


೨೫೪ ಕರ್ನಾಟಕ ಭಾರತಿ 


ಮಾತ್ರವಾಗಿರದೆ ಆಯಾ ಪ್ರದೇಶದ ಸಾಹಿತ್ಯ, ಇತಿಹಾಸ, ಕಲೆ ಸಂಸ್ಕೃತಿಗೆ ಸಂಬಂಧಿಸಿದ 
ಅಮೂಲ್ಯ ಲೇಖನಗಳಿಂದ ಸಾಹಿತ್ಕಿಕವಾಗಿಯೂ ಮಹತ್ವ ಗಳಿಸುತ್ತವೆ. ಈ ಹಿನ್ನೆಲೆಯಲ್ಲಿ 
ಸಾಹಿತ್ಯ ಸಮ್ಮೇಳನ ಸ್ಮರಣ ಸಂಚಿಕೆಗಳು ದೊಡ್ಡ ಲೇಖನ ಸಂಪುಟಗಳಾಗಿ, ಆಯಾ ಪ್ರದೇಶದ 
ಸಾಹಿತ್ಯ, ಕಲೆ, ಸಂಸ್ಕೃತಿಯ ಅವಲೋಕನಗಳಾಗಿ ಆದರಣೀಯವಾಗುತ್ತವೆ. ಹಾಗೆ ನೋಡಿದರೆ 
ಸ್ಮರಣ ಸಂಚಿಕೆಗಳನ್ನು ಪ್ರತ್ಮೇಕವಾಗಿ ಸಂಕಲಿಸಿ ಅವುಗಳಲ್ಲಿಯ ಸಾಹಿತ್ಯ ಸಾಮಗ್ರಿಯನ್ನು 
ಪ್ರತ್ಯೇಕವಾಗಿ ಅವಲೋಕಿಸಬೇಕಾಗುತ್ತದೆ. 


ಒಟ್ಟಿನಲ್ಲಿ ಕನ್ನಡದಲ್ಲಿ ಬಂದ ಅಭಿನಂದನ ಗ್ರಂಥಗಳು ವಿಶಿಷ್ಟ ರೂಪ, ಸ್ವರೂಪದಿಂದ ' 
ವೈವಿಧ್ಯಮಯವಾಗಿ, ವರ್ಣಮಯ ವ್ಯಕ್ತಿ ಪ್ರತಿಭೆಗಳನ್ನು ಸಾಧನೆ ಸಿದ್ಧಿಗಳನ್ನು ಅನಾವರಣ 
ಗೊಳಿಸುವಲ್ಲಿ ಯಶಸ್ವಿಯಾಗಿವೆ. 


ಬಂಡಾಯ ಸಾಹಿತ್ಯ ” ಒಂದು ಅವಲೋಕನ 


- ಬಸವರಾಜ ಸಬರದ 


Ee 


ಕನ್ನಡದಲ್ಲಿ ಬಂಡಾಯ ಸಾಹಿತ್ಯ ಸೃಷ್ಟಿಯಾಗಿ ಒಂದೂವರೆ ದಶಕವಾಗಿ, ಬಂಡಾಯ 
ಸಾಹಿತ್ಯಕ್ಕೆ ಕನ್ನಡದಲ್ಲೇ ಒಂದು ವಿಶಿಷ್ಟ ಪರಂಪರೆಯಿದೆ. ಈ ಒಂದೂವರೆ ದಶಕದಲ್ಲಿ 
ಅಧಿಕೃತವಾಗಿ ದಾಖಲಾದ ಬಂಡಾಯ ಸಾಹಿತ್ಯದ ಸಾಧ್ಯತೆಗಳನ್ನು ಗುರುತಿಸುವುದರ ಜತೆಗೆ 
ಅದರ ಮಿತಿಗಳನ್ನು ಇಂದು ಅರ್ಥೈಸಿಕೊಳ್ಳಬೇಕಾಗಿದೆ. 


ಯಾವುದೇ ಹೊಸ ಚಳುವಳಿ ಹುಟ್ಟಿದಾಗ ಅದನ್ನು ಗುಮಾನಿಯಿಂದ ನೋಡುವುದು 
ಸಹಜ. ಎಲ್ಲಾ ಗುಮಾನಿಗಳಿಗೂ ಉತ್ತರ ನೀಡಿದ ಬಂಡಾಯ ಸಾಹಿತ್ಯ ಚಳುವಳಿ ಈ ದಶಕದಲ್ಲಿ 
ತನ್ನ ನಿಚ್ಚಳ ಬೆಳವಣಿಗೆಯ ಮೂಲಕ ಜನಪರ ಸಂಸ್ಕೃತಿಯನ್ನು ಹುಟ್ಟು ಹಾಕಿರುವುದು ಈಗ 
ಚರಿತ್ರೆಯ ಭಾಗವಾಗಿದೆ. ಬಂಡಾಯ ಸಂಘಟನೆ ಸೌಹಾರ್ದವನ್ನು ಸ್ವಾಗತಿಸುತ್ತ ಲೇ ಸಿದ್ದಾಂತದ 
ಕಡೆ ಹೆಚ್ಚು ಗಮನ ಕೊಡುತ್ತ, ಇತರ ಸಾಹಿತ್ಯ ಸಂಘಟನೆಗಳೊಂದಿಗೆ ಮಾನಸಿಕ ದೂರ ' 
ವನ್ನು ನಿರ್ಮಿಸಿಕೊಂಡಿರುವದು ಹೆಚ್ಚು ಆರೋಗ್ಯಕರವೆನಿಸುತ್ತದೆ. 


ಬಂಡಾಯ ಆಶಯವನ್ನು ಒಂದು ಮನೋಧರ್ಮವನ್ನಾಗಿ ಬೆಳೆಸಿದ ಕರ್ನಾಟಕ 
ರಾಜ್ಯ ಬಂಡಾಯ ಸಾಹಿತ್ಯ ಸಂಘಟನೆ ಈ ಒಂದು ದಶಕದಲ್ಲಿ ಪ್ರಮುಖವಾಗಿ ಎರಡು 
ರೀತಿಯ ಕಾರ್ಯಗಳನ್ನು ಮಾಡುತ್ತ ಬಂದಿದೆ. ಇದು ( Movement Literature) 
ಚಳುವಳಿಯ ಸಾಹಿತ್ಯವಾದ್ದರಿಂದ ಇದರ ಎರಡು ಪ್ರಮುಖ ಕ್ರಿಯೆಗಳಾದ ಹೋರಾಟ ಮತ್ತು 
ವಿಶ್ಲೇಷಣೆಗಳನ್ನು ನಾವು ಜತೆ ಜತೆಯಾಗಿಯೇ ನೋಡಬೇಕಾಗುತ್ತದೆ. ಆದ್ದರಿಂದ ಉಳಿದ 
ಸಾಹಿತ್ಯ ಘಟ್ಟಗಳನ್ನು ವಿಮರ್ಶಿಸುವಂತೆ ಬಂಡಾಯ ಸಾಹಿತ್ಯವನ್ನು ವಿಮರ್ಶಿಸುವಂತಿಲ್ಲ. 
ಚೆಳುವಳಿಯ ಹಿನ್ನಲೆಯಲ್ಲಿ ಇದರ ಸಾಹಿತ್ಯದ ಅನಿವಾರ್ಯತೆಯನ್ನು ಮನಗಾಣಬೇಕಾಗಿದೆ. 


ದಲಿತಚಳುವಳಿ, ಮಹಿಳಾ ವಿಮೋಚನಾ ಚಳುವಳಿ, ರೈತ ಕಾರ್ಮಿಕ ಚಳುವಳಿ ಹಾಗೂ 
ಭಾಷಾ ಚಳುವಳಿಗಳಿಗೆ ಬಂಡಾಯ ಚಳುವಳಿ ಹೇಗೆ ಬೀಜರೂಪದಲ್ಲಿ ಕಾರ್ಯ ಮಾಡಿದೆ 
ಯೆಂಬುದು ಈಗಾಗಲೇ ಸ್ಪಷ್ಟವಾಗಿದೆ. ಕರ್ನಾಟಕದಲ್ಲಿ ಅನೇಕ ಜನಪರ ಚಳುವಳಿಗಳು ಬೆಳೆದು 
ನಿಲ್ಲಲು ನೆಲೆ ದೊರಕಿದೆ. ಆಶಯ ಮತ್ತು ವಾಸ್ತವಗಳ ನಡುವೆ ನಿಂತ ಗೋಡೆಗಳನ್ನು ಕೆಡವುತ್ತ 
ಜನಪರ ಸಂಸ್ಕೃತಿಯನ್ನು ಇಂದಿನ ಸಾಮಾಜಿಕ ಸಂದರ್ಭದಲ್ಲಿ ದಟ್ಟವಾಗಿ ಮೂಡಿಸಿದ ಈ 
ಚಳುವಳಿಯ ಸಾಧನೆಗಳಲ್ಲಿ ಇದರ ಸಾಹಿತ್ಯವು ಒಂದು ಭಾಗವಾಗಿದೆ. ಕುದುರಿಮೂತಿ, 
ಬೆಂಡಿಗೇರಿ, ಚಂದ್ರಗುತ್ತಿ, ತುತ್ತೂರು ಪ್ರಕರಣಗಳನ್ನು ಬಯಲಿಗೆಳೆದು ಚಳುವಳಿಯಾಗಿ 


೨೫೬ ಕರ್ನಾಟಕ ಭಾರತಿ 


ಸಮರ್ಥ ಕೆಲಸ ಮಾಡಿದ ಬಂಡಾಯ ಸಂಘಟನೆ ಅನೇಕ ಮಹತ್ವದ ಕೃತಿಗಳನ್ನು ಕೊಡುವುದರ 
ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ದಿಕ್ಕುಗಳನ್ನು ತೋರಿಸಿದೆ. 


ಇದುವರೆಗೆ ಕನ್ನಡ ಸಾಹಿತ್ಯಕ್ಕೆ ಅಪರಿಚಿತವಾಗಿದ್ದ ಅನೇಕ ಮುಖಗಳನ್ನು ಬಂಡಾಯ 
ಸಾಹಿತ್ಕ ದಾಖಲಿಸಿದೆ. ಹೊಸಗನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ 
ದಲಿತ ಸಂಸ್ಕೃತಿಯ ಸಂವೇದನೆಗಳು, ಮುಸ್ಲಿಂ ಸಂಸ್ಕೃತಿಯ ಸಂವೇದನೆಗಳು, ಶೋಷಿತ 
ಮಹಿಳೆಯರ ಸಂವೇದನೆಗಳು ಹಾಗೂ ಗ್ರಾಮೀಣ ಸಂವೇದನೆಗಳು ಬಂಡಾಯ ಸಾಹಿತ್ಯದ 
ಮುಖವಾಣಿಯಂತೆ ಪ್ರಕಟವಾಗಿವೆ. ಶತಮಾನಗಳಿಂದ ಶೋಷಣೆಗೊಳಗಾದ ದಲಿತರ- 
ಮುಸ್ಲಿಮರ ಮಹಿಳೆಯರ ನೋವಿನ ಧ್ವನಿಯಾಗಿ ಬಂಡಾಯ ಸಾಹಿತ್ಯ ಪ್ರತಿಭಟಿಸಿದೆ. 
ಪ್ರಾರಂಭದಲ್ಲಿ ಅತ್ಯಂತ ಸಪ್ಪಳದಿಂದ ಕೂಡಿದ ಈ ಪ್ರತಿಭಟನೆ, ಇತ್ತೀಚಿನ ದಿನಗಳಲ್ಲಿ 
ಸೂಕ್ಷ್ಮವಾಗುತ್ತಿರುವುದನ್ನು ನೋಡಿದರೆ, ಈ ಚಳುವಳಿಯ ಸೈದ್ಧಾಂತಿಕ ಬೆಳವಣಿಗೆಯ ಅರಿವು 
ಆಗುತ್ತವೆ. ನೋವುಂಡ ಜನ ಅತ್ಕಂತ ಅಧಿಕ ಸಂಖ್ಯೆಯಲ್ಲಿ ಅಧಿಕೃತವಾಗಿ ಮಾತನಾಡಿದ್ದು, 
ಸಂಘಟನೆಗೊಂಡು ಹೋರಾಡಿದ್ದು, ಸಿದ್ದಾಂತದ ನೆಲೆಯಲ್ಲಿ ಪ್ರತಿಭಟಿಸಿದ್ದು, ಕನ್ನಡದಲ್ಲಿ 
ವಚನ 'ಚಳುವಳಿಯೊಂದನ್ನು ಬಿಟ್ಟರೆ, ಬಂಡಾಯದ ಸಂದರ್ಭದಲ್ಲಿ ಮಾತ್ರವೆಂದು 
ಹೇಳಬಹುದಾಗಿದೆ. 


ಅನೇಕ ಜನಪರ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡು ಬೆಳೆದ ಬಂಡಾಯ ಸಾಹಿತ್ಯ 
ಪ್ರಮುಖವಾಗಿ ಮಾನವೀಯತೆಯನ್ನು, ಸಮಾನತೆಯನ್ನು ಪ್ರಕಟಿಸಿದೆ. ವಿವಿಧ ಜನಾಂಗ 
ಗಳಿಂದ, ಬೇರೆ ಬೇರೆ ನೆಲೆಗಳಿಂದ ಬೆಳೆದುಬಂದ ಬಂಡಾಯ ಸಾಹಿತಿಗಳು ತಮ್ಮ ಮಿತಿಗಳನ್ನು 
ಮೊದಲು ಸ್ಪಷ್ಟಪಡಿಸಿಕೊಳ್ಳುತ್ತ, ತಾವು ಬೆಳೆದು ಬಂದ ಜನಾಂಗದ ಸಂಸ್ಕೃತಿಯ ಜನವಿರೋಧಿ 
ನಿಲುವನ್ನು ಹೊರಗೆಡುವುತ್ತ ಒಟ್ಟಾರೆಯಾಗಿ ಜನಪರಸಂಸ್ಕತಿ ಬೆಳೆದು ನಿಲ್ಲಲು 
ಕಾರಣರಾಗಿದ್ದಾರೆ. ಬಂಡಾಯ ಚಳುವಳಿ ಹುಟ್ಟುವುದಕ್ಕಿಂತ ಮೊದಲು ದಲಿತರ ಬದುಕಿನ 
ಬಗೆಗೆ ಅನೇಕರು ಬರೆದಿದ್ದಾರೆ. ಕುವೆಂಪು, ಕಾರಂತರವರು ದಲಿತರ ಬಗೆಗೆ ಬರೆಯುವುದಕ್ಕೂ 
ಮಹಾದೇವ, ಮನಜ, ಮಾಲಗತ್ತಿ ದಲಿತರ ಬಗೆಗೆ ಬರೆಯುವುದಕ್ಕೂ ಬಹಳ ಅಂತರವಿದೆ. 
ದಲಿತರ ಬದುಕನ್ನು ಕೇವಲ ವಿಜೃಂಭಿಸದೆ, ಅಥವಾ ಕೇವಲ ಸಮೀಕರಿಸದೆ, ದಲಿತರ ನೋವು 
ಶೋಷಣೆಯ ಜತೆಗೆ ಅವರ ಸ್ವಾರ್ಥ, ಸಣ್ಣತನ - ಮೌಢ್ಯತೆಯಂತಹ ವಿಷಯಗಳನ್ನು ಎತ್ತಿ 
ಹೇಳುವ ನೈತಿಕ ಅಧಿಕಾರ ಈ ದಲಿತ ಜನಾಂಗದಿಂದ ಬಂದ ಲೇಖಕರಿಗಿದೆ. ಮಹಾದೇವ 
ಅವರ ಒಡಲಾಳ, ಮನಜ ರವರ- ಮಾಗಿ, ಮಾಲಗತ್ತಿಯವರ - ಕಾರ್ಯದಂತಹ ಕೃತಿಗಳು 
ಈ ಮಾತಿಗೆ ಸ್ಪಷ್ಟ ಉದಾಹರಣೆಗಳಾಗಿವೆ. ಇದೇ ರೀತಿ ಮುಸ್ಲಿಂ ಜನಾಂಗದ ಮೌಡ್ಯತೆ 
ದರ್ಪ ದೌರ್ಜನ್ಯಗಳನ್ನು ಆ ಜನಾಂಗದಿಂದ ಬಂದ ಬೋಳುವಾರು, ಕಟ್ಟಾಡಿ, ಸಾರಾ 
ಅಬೂಬಕರ್‌, ಬಾನು ಮುಸ್ತಾಕ್‌ ಮುಂತಾದ ಲೇಖಕರು ತಮ್ಮ ಕಥೆ ಕಾದಂಬರಿಗಳಲ್ಲಿ 
ಪ್ರತಿಭಟಿಸಿದ್ದಾರೆ. ಇದೇ ರೀತಿ ಕುದರೆಮೋತಿ ಪ್ರಕರಣವನ್ನು ವಿರೋಧಿಸುತ್ತ ತಮ್ಮ 
ಕೃತಿಗಳಲ್ಲಿ ಬಸವಣ್ಣನ ಮಾನವೀಯತೆಯನ್ನು ಪ್ರಕಟಿಸುತ್ತ ಬಂದಿರುವ ಚಂಪಾ, ಬೆಟ್ಟದೂರ, 
ಸಬರದ, ನೀರಮಾನ್ವಿ ಮುಂತಾದ ಲೇಖಕರು ಮೇಲು ವರ್ಗದವರ ಅಹಂಭಾವವನ್ನು ಪುಡಿ 
ಮಾಡಿದ್ದಾರೆ. ಜಿ. ಎಚ್‌. ರಾಘವೇಂದ್ರ, ಸತೀಶ ಕುಲಕರ್ಣಿ, ರವಿ ಬೆಳಗೆರೆಯಂತಹ 


ಬಂಡಾಯ ಸಾಹಿತ್ಯ -- ಒಂದು ಅವಲೋಕನ ೨೫೭ 


ಲೇಖಕರು ವೈದಿಕ ಸಂಸ್ಕೃತಿಯ ಸೋಗಲಾಡಿತನಗಳನ್ನೆಲ್ಲ ಬಯಲಿಗೆಳೆದಿದ್ದಾರೆ. ತಾನು ಬೆಳೆದು 
ಬಂದ ಜನಾಂಗ “ಜಾತಿ - ಪರಿಸರದ ಜನವಿರೋಧಿ ನಿಲುವುಗಳನ್ನು ವಿರೋಧಿಸುತ್ತ ಜನಪರ 
ಸಂಸ್ಕೃತಿಯನ್ನು ಹುಟ್ಟುಹಾಕುವ ಉದ್ದೇಶ ಎಲ್ಲ ಬಂಡಾಯ ಲೇಖಕರಲ್ಲಿ ಕಾಣುತ್ತದೆ. ಈ 
ವಿಚಾರವನ್ನು ಅವರ ಕೃತಿಗಳ ಮೂಲಕ ಅನ್ವಯಿಸಿಯೇ ಹೇಳಬಹುದು. ಇದು ಬಂಡಾಯ 
ಸಾಹಿತ್ಯ ಚಳುವಳಿಯ ದೊಡ್ಡ ಸಾಧನೆ, ವಚನಕಾರರಲ್ಲಿದ್ದ ಆತ್ಮವಿಮರ್ಶೆ ಮತ್ತು ವಸ್ತು 
ವೈವಿಧ್ಯತೆಯನ್ನು ಬಂಡಾಯದ ಲೇಖಕರಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ. 


ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರು ಸಾಹಿತ್ಮ ಕ್ಷೇತ್ರ 
ಪ್ರವೇಶಿಸಿದ್ದು ಬಂಡಾಯ ಚಳುವಳಿಯ ಸಂದರ್ಭದಲ್ಲೆಂದು ಸ್ಪಷ್ಟವಾಗಿ ಹೇಳಬಹುದು. 
ಹೀಗೆ ಅಸಂಖ್ಯಾತ ಮಹಿಳೆಯರು ಲೇಖನಿ ಹಿಡಿದ ಸಂದರ್ಭದಲ್ಲಿ ಇಲ್ಲಿನ ಅಸಮಾನತೆ 
ಶೋಷಣೆಯನ್ನು ಕಂಡು ಪುರುಷಪ್ರಧಾನ ಸಂಸ್ಕೃತಿಯನ್ನು ಟೀಕಿಸುವುದು ಸಹಜ. ಆದರೆ 
ಬಂಡಾಯ ಸಂಘಟನೆ "ಇವರನ್ನು ಕೇವಲ ಸ್ತ್ರೀವಾದಿಗಳನ್ನಾಗಿ ಮಾಡಿದೆ ಮನುಷ್ಯರ 
ಮೂಲಭೂತ ಸಮಸ್ಯೆಗಳತ್ತ ಕರೆದೊಯ್ದಿದೆ. ಬಂಡಾಯದ ಆಶಯವನ್ನು ತಿಳಿಯದ ಕೆಲವು 
ಮಹಿಳೆಯರು ತಮ್ಮ ಕೃತಿಗಳಲ್ಲಿ ಸದಾ ಪುರುಷರನ್ನು ದ್ವೇಷಿಸುವುದರಲ್ಲೇ ತಮ್ಮ ಸಮಯವನ್ನು 
ಕಳೆಯುತ್ತಿರುತ್ತಾರೆ. ಕೇವಲ ಪುರುಷ ದ್ವೇಷದಿಂದ ಇಲ್ಲಿ ಸಮಾನತೆ ತರಲು ಸಾಧ್ಯವಿಲ್ಲ 
ವೆಂಬುದನ್ನು ಮನಗಂಡ ಸಂಘಟನೆ ಈ ಪುರುಷ ಮಹಿಳೆಯೆಂಬ ವಾದಕ್ಕಿಂತ ಮುಖ್ಯವಾದ 
ಹಸಿವು -ಬಡತನ- ಅಸಮಾನತೆಗಳನ್ನು ತೋರಿಸುತ್ತ ಮೂಲಭೂತ ಸಮಸ್ಕೆಗಳತ್ತ 
ಕರೆದೊಯ್ದಿದೆ. 


ಇದೇ ರೀತಿ, ಕೇವಲ ಉಚ್ಚಜಾತಿಯವರನ್ನು ಟೀಕಿಸುವುದೇ ಸಾಧನೆಯೆಂದು ತಿಳಿದವರ 
ಮಾತನ್ನೂ ಸಂಘಟನೆ ಅಲ್ಲಗಳೆದಿದೆ. ಬಂಡಾಯ ಚಳುವಳಿ ಯಾವುದೇ ಒಂದು ಜಾತಿಯ, 
ಒಂದು ಧರ್ಮದ, ಒಂದು ಲಿಂಗದ ವಿರೋಧಿಯಲ್ಲ. ಅಸಮಾನತೆಯನ್ನು ಹುಟ್ಟು ಹಾಕಿದ, 
ಜಾತಿವ್ಯವಸ್ಥೆಯನ್ನು ನಿರ್ಮಿಸಿದ, ಮೌಢ್ಯತೆಯನ್ನು ಬೆಳೆಸಿದ, ಅಧಿಕಾರಶಾಹಿಯನ್ನು ಜೀವಂತ 
ವಾಗಿಟ್ಟ ಈ ವ್ಯವಸ್ಥೆಯ ಜನವಿರೋಧಿ ನಿಲುವನ್ನು ಬಂಡಾಯ ಚಳುವಳಿ ವಿರೋಧಿಸುತ್ತಲೇ 
ಹೊಸ ವ್ಯವಸ್ಥೆಯ ಹುಟ್ಟಿಗೆ ಹಾತೊರೆಯುತ್ತದೆ. ಅಂತೆಯೇ ಬುದ್ಧ - ಬಸವ - ಅಂಬೇಡಕರ್‌ 
ರಂತವರನ್ನು ಗೌರವದಿಂದ ಕಾಣುವ ಈ ಚಳುವಳಿ, ಲೋಹಿಯಾ, ಮಾರ್ಕ್ಸ್‌ರಂತವರ 
ಸಿದ್ದಾಂತಗಳಲ್ಲಿ, ನಂಬಿಕೆಯಿಟ್ಟ ಈ ಚಳುವಳಿ ಎಂದಿಗೂ ಹಿಂಸೆಯನ್ನು, ದ್ವೇಷವನ್ನು, ಸೇಡನ್ನು 
ಪ್ರತಿಪಾದಿಸುವದಿಲ್ಲ. 


ಎಲ್ಲ ಮನುಷ್ಯರನ್ನು ಗಾಢವಾಗಿ ಪ್ರೀತಿಸುವ ಈ ಚಳುವಳಿ ಮಾನವೀಯತೆಗೆ ಅತ್ಯಂತ 
ಮಹತ್ವದ ಸ್ಥಾನವನ್ನು ನೀಡಿದೆ. ಬರಗೂರ, ನಾಗವಾರ, ಕುಂವೀ, ಬೆಸಗರಹಳ್ಳಿ, 
ಬೋಳುವಾರು, ಸಾರಾ, ಬಾನು, ಮಹದೇವ, ಮನಜ, ಮುಳ್ಳೂರ ನಾಗರಾಜ, ಮಾಲಗತ್ತಿ, 
ಲಲಿತಾ ನಾಯಕ, ವಾಲೀಕಾರ, ನೀರಮಾನ್ವಿ ಈ ಮೊದಲಾದ ಲೇಖಕರ ಕಥೆ ಕಾದಂಬರಿಗಳಲ್ಲಿ 
ನಾವು ಮುಖ್ಯವಾಗಿ ಕಾಣುವದು ತುಡಿಯುತ್ತಿರುವ ಮಾನವೀಯತೆಯನ್ನು , `ಒಡಲಾಳದ' 
ತಾಯವ್ವ, `ಮಾಗಿ 'ಯ- ಮಾಗವ್ವ, `ಕಾರ್ಯ ' ದ- ಬಂಗಾರವ್ವ ಮಾನವೀಯತೆಯನ್ನು 


ಬೆಳೆಸುವ ಜೀವನ ಪ್ರೀತಿಯನ್ನು ಹುಟ್ಟುಹಾಕುವ ಜೀವಂತ ಪಾತ್ರಗಳಾಗಿವೆ. 


೨೫೮ ಕರ್ನಾಟಕ ಭಾರತಿ 


ವಸ್ತುವಿನ ದೃಷ್ಟಿಯಿಂದಂತೂ ಬಂಡಾಯ ಸಾಹಿತಿಗಳು ಬಹಳ ನಿಖರವಾಗಿ, 
ಸ್ಪಷ್ಟವಾಗಿ ಬರೆಯಬಲ್ಲಂತವರು. ಆಶಯ ಮತ್ತು ವಾಸ್ತವಗಳ ನಡುವಿರುವ ಬಿಕ್ಕಟ್ಟನ್ನು 
ಎದುರಿಸಿದ 'ಮರಣ ಮಂಡಲ ಮಧ್ಯದೊಳಗೆ" ಒಡಲಾಳ "', ಬೆಂಕಿ ' 'ಮಾಗಿ " ಕಪ್ಪು," 
"ಜಿಹಾದ್‌ ',' ಸಹನಾ, " ಹುಲಿಗೆಮ್ಮ ' ಮೊದಲಾದ ಕಾದಂಬರಿಗಳು ಬಂಡಾಯದ ಪ್ರಮುಖ 
ಕೊಡುಗೆಗಳು. ' ಕುಸುಮಬಾಲೆ ' ಸಾಹಿತ್ಯದ ಆಕೃತಿಗೆ ಸಂಬಂಧಿಸಿದಂತೆ ಒಂದು ಹೊಸ 
ಪ್ರಯತ್ನ. 


ನಾಟಕ ಸಾಹಿತ್ಯದಲ್ಲಿ, ಕಥೆ - ಕಾದಂಬರಿಗಳಲ್ಲಿ ನಡೆದಷ್ಟು ಕೃಷಿ ನಡೆದಿಲ್ಲ. 
ಲಿಂಗದೇವರು ಹಳೆಮನೆಯವರ ಚಿಕ್ಕದೇವ ಭೂಪ- ಹೈದರ್‌, ಸಿದ್ಧಲಿಂಗಯ್ಯರವರ ಏಕಲವ್ಶ 
- ಪಂಚಮ, ಎಚ್‌. ಎಸ್‌. ಶಿವಪ್ರಕಾಶರವರ ಮಹಾಚೈತ್ರ “ಟಿಪ್ಪೂ ; ಚಂಪಾ ಅವರ 
ಬೀದಿನಾಟಕಗಳು, ವಾಲೀಕಾರರ ಜೋಗತಿ - ಸೋಮ್ರಾಯ ಭೀಮ್ರಾಯ ಡಪ್ಪಿನಾಟ, 
ಸಬರದರ ನರಬಲಿ “ಬೆಳ್ಳಕ್ಕಿ ಸಾಲು, ಜಿ. ಎಚ್‌. ರಾಘವೇಂದ್ರರ ಬಂಗಾರದ ಕೊಡ ' ಈ 
ಮುಂತಾದವುಗಳನ್ನು ಬಂಡಾಯದ ಪ್ರಮುಖ ನಾಟಕಗಳೆಂದೆನ್ನಬಹುದು. 


ಕಾವ್ಯದಲ್ಲಿ ಬಂಡಾಯದ ಕೊಡುಗೆ ಗಮನಾರ್ಹವಾದುದಾಗಿದೆ. ಇವರ ಕಾವ್ಯ ಬೀದಿಗೆ 
ಬರುವದರ ಮೂಲಕ ಜನಮನದಲ್ಲಿ ತೀವ್ರ ಪರಿಣಾಮವನ್ನುಂಟುಮಾಡಿದೆ. ಭಾಷಾ 
ಚಳುವಳಿ, ರೈತಚಳುವಳಿ, ದಲಿತ ಚಳುವಳಿ, ಮಹಿಳಾ ಚಳುವಳಿಗಳಲ್ಲಿ ಬಂಡಾಯ ಕಾವ್ಕ 
ನಿಜಕ್ಕೂ ಖಡ್ಗವಾಗಿ ರುಳಪಿಸಿದೆ. ಶೋಷಿತರ ನೊಂದವರ ದನಿಯಾಗಿ ಮೊಳಗಿದೆ. ಚಂಪಾ, 
ಸಿದ್ಧಲಿಂಗಯ್ಯ, ಬರಗೂರು, ದರ್ಗಾ, ವಾಲೀಕಾರ, ಬೆಟ್ಟದೂರ, ನಾಗವಾರ, ಸಬರದ, 
ಶಿವಪ್ರಕಾಶ, ಲಲಿತಾ ನಾಯಕ, ಸುಕನ್ಮಾ ಮಾರುತಿ ಈ ಮುಂತಾದ ಕವಿಗಳು ಕನ್ನಡ ಕಾವ್ಯಕ್ಕೆ 
ಬಂಡಾಯದ ಮೂಲಕ ಹೂಸ ತಿರುವು ಕೊಟ್ಟಿದ್ದಾರೆ. ಸಂಘಟನೆಯೊಳಗಿರದಿದ್ದರೂ 
ಬಂಡಾಯದ ಆಶಯವನ್ನೇ ಪ್ರಕಟಿಸುವ ಚಿ. ಸರ್ವಮಂಗಳ ಎಚ್‌. ಎಸ್‌. ಮುಕ್ತಾಯಕ್ಕ, 
ಶಶಿಕಲಾ ವೀರಯ್ಯಸ್ವಾಮಿ, ಎಂ. ಆರ್‌. ಕಮಲ ಗಮನಾರ್ಹ ಕವಿಯತ್ರಿಯರಾಗಿ ಬೆಳೆದು 
ನಿಂತಿದ್ದಾರೆ. ಅಡಿಗ, ಜಿ. ಎಸ್‌. ಎಸ್‌. ಎಕ್ಕುಂಡಿಯವರಂತಹ ಹಿರಿಯ ಕವಿಗಳ ಮೇಲೂ 
ಬಂಡಾಯದ ಪ್ರಭಾವವಾಗಿದೆ. '' ಗುರುವಿನ ಗುಲಾಮನಾಗುವತನಕ ದೊರೆಯದಣ್ಣ ಮುಕುತಿ 
'' ಎಂದು ಹಾಡುವದರ ಬದಲು ಅಡಿಗರು : ಗುರುವಿನ ಸಮಾನನಾಗುವ ತನಕ ದೊರೆಯದಣ್ಣ 
ಶಾಂತಿ '" ಎಂದು ಹಾಡಿದ್ದಾರೆ. 


ಕಾವ್ಕದಲ್ಲಿ ಜಾನಪದ ಸತ್ವವನ್ನು ಬೇಂದ್ರೆ, ಕಂಬಾರರು ಬಳಸಿಕೊಂಡದ್ದಕ್ಕೂ ; ಇಂದು 
ಅದನ್ನೇ ಸಿದ್ಧಲಿಂಗಯ್ಯ, ವಾಲೀಕಾರರಂತಹ ಬಂಡಾಯ ಕವಿಗಳು ಬಳಸಿಕೊಳ್ಳುವದಕ್ಕೂ 
ತುಂಬಾ ಅಂತರವಿದೆ. ಜಾನಪದ ಭಾಷೆಯ ಅಂತಃಸತ್ವವನ್ನು ಬೇಂದ್ರೆಯವರು ನೈಜತೆಗಾಗಿ 
ದುಡಿಸಿಕೊಂಡರೆ, ಕಂಬಾರರು ವಿಜೃಂಭಣೆಗಾಗಿ ಬಳಸಿಕೊಂಡಿದ್ದಾರೆ. ಸಿದ್ಧಲಿಂಗಯ್ಯ, 
ವಾಲೀಕಾರರಲ್ಲಿ ಅದು ಜನಪದದ ಜೀವಾಳವಾಗಿ ಸಮಾನತೆಯ ಪರಿಕರವಾಗಿ ಬಳಕೆಯಾಗಿದೆ. 
ಬಂಡಾಯದ ಇನ್ನೂ ಅನೇಕ ಕವಿಗಳು ಜನಪದ ಭಾಷೆ ಹಾಗೂ ಅದರ ಪ್ರತಿಮೆ ಸಂಕೇತಗಳ 
ಮೂಲಕ ಸಮಕಾಲೀನ ಸವಾಲುಗಳನ್ನು ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ತ್ರಿಪದಿ, 
ಚೌಪದಿ, ಲಾವಣಿ, ಗೀಗೀಪದ, ಡೊಳ್ಳಿನಹಾಡು, ಬುಲಾಯಿಹಾಡು, ಭಜನಿಪದ, ಚೌಡಿಕಿಪದ 


ಬಂಡಾಯ ಸಾಹಿತ್ಯ - ಒಂದು ಅವಲೋಕನ ೨೫೯ 


ಈ ಮುಂತಾದ ಜನಪದ ಕಾವ್ಮದ ಆಕೃತಿಗಳನ್ನು ಅತ್ಕಂತ ಸಮರ್ಥವಾಗಿ ಬಳಸಿಕೊಂಡ 
ಬಂಡಾಯದ ಕವಿಗಳು ಆ ಮೂಲಕ ಹೊಸ ಆಲೋಚನೆಗಳನ್ನು, ಜಲ್ವಂತ ಸಮಸ್ಕೆಗಳನ್ನು 
ಪ್ರಕಟಿಸುವಲ್ಲಿ ಯಶಸ್ವಿಯಾಗಿದ್ದಾ! ರೆ. ಕಾವ್ಯದಲ್ಲಿ ಗೇಯತೆಯನ್ನು ಸಾಧಿಸಿ ತುಂಬಾ 
ಪರಿಣಾಮವನ್ನುಂಟು ಮಾಡಿದ್ದಾರೆ. `` ಕಪ್ಪು ಕಾಡಿನ ಹಾಡು '' `` ಧಿಕ್ಕಾರದ ಹಾಡುಗಳು "" 
`` ದನಿ ಎತ್ತಿ ಹಾಡೇನ'' ಈ ಮುಂತಾದ ಹಾಡಿನ ಸಂಕಲನಗಳು ನವೋದಯದ ಲಯವನ್ನು, 
ಜಾನಪದದ ಗೇಯತೆಯನ್ನು ಉಳಿಸಿಕೊಂಡು ಜ್ವಲಂತ ಸಮಸ್ಯೆಗಳನ್ನು ಸ್ಫೋಟಿಸುತ್ತವೆ. 


ಬಂಡಾಯಕಾವ್ಕ ತನ್ನ ಎರಡನೇ ಹಂತದಲ್ಲಿ ಇನ್ನೂ ಆಶಾದಾಯಕವಾದ ಬೆಳವಣಿಗೆ 
ಯನ್ನು ಪ್ರಕಟಿಸಿದೆ. ಶಂಕರ ಕಟಗಿ, ನಜೀರ ಚಂದಾವರ, ಸತ್ಕಾನಂದ ಪಾತ್ರೋಟ, ಆರ್‌. 
ಜಿ. ಹಳ್ಳಿ, ನಾಗರಾಜ, ಗಂಗಾರಾಂ ಚಂಡಾಳ ಈ ಮುಂತಾದ ಯುವ ಕವಿಗಳು ಇಂದು ಕೃತಿಯ 
ವಸ್ತುವಿನ ಜತೆಗೆ ಅಕೃತಿಯ ಬಗೆಗೆ ಹೆಚ್ಚು ಕಾಳಜಿವಹಿಸುತ್ತಿರುವದು, ಪ್ರತಿಭಟನೆಯ 
ಸೂಕ್ಷ್ಮತೆಯನ್ನು ಕಾವ್ಯದಲ್ಲಿ ದಾಖಲಿಸುತ್ತಿರುವದು ಗಮನಾರ್ಹ ಸಂಗತಿಯೆನಿಸುತ್ತದೆ. 


ನಿಮ್ಮಲ್ಲಿ ಮಹಾಕವಿಯೇ ಇಲ್ಲವಲ್ಲ 7? ಎಂಬುದು ಬಂಡಾಯದ ಎದುರಿಗಿರುವ 
ದೊಡ್ಡ ಪ್ರಶ್ನೆ. ಮಹಾಕವಿ ಪರಂಪರೆಯನ್ನು ಅಳಿಸಿ ಹಾಕಿರುವುದೇ ಬಂಡಾಯದ ದೊಡ್ಡ 
ಕ. ಯುಂಬುದು ನಮ್ಮ ಸ್ಪಷ್ಟ ಉತ್ತರ. ಈ ಒಂದು ದಶಕವನ್ನು ಅವಲೋಕಿಸಿದಾಗ ಅನೇಕ 
ಮಹತ್ವದ ಬಂಡಾಯ ಕವಿಗಳು ಹೊಸ ಚರಿತ್ರೆ ನಿರ್ಮಿಸುತ್ತಿರುವದು ಎದ್ದು ಕಾಣುವ 
ಅಂಶವಾಗಿದೆ. ನಾಯಕ ಸಂಸ್ಕೃತಿಯನ್ನು ತಿರಸ್ಕರಿಸಿ ಕಾವ್ಯವನ್ನು ಜನಸಮುದಾಯದ ನಡುವೆ 
ಬೆಳೆಸಿದ್ದು ನಿಜಕ್ಕೂ ದೊಡ್ಡ ದನಿಯೇ ಆಗಿದೆ. ವಚನಕಾರರ ಪರಂಪರೆಯಲ್ಲಿ ಯಾವೊಬ್ಬ 
ಮಹಾ ವಚನಕಾರನೆಂಬುವ ಬಿರುದುಳ್ಳವರಿಲ್ಲ. ಪ್ರತಿಯೊಬ್ಬ ವಚನಕಾರನೂ ಅಷ್ಟೇ 
ಮುಖ್ಯವಾಗುತ್ತಾನೆ. ಅದರಂತೆ ಬಂಡಾಯ ಕವಿಗಳಲ್ಲಿ ಪ್ರತಿಯೊಬ್ಬರ ಸಂವೇದನೆಯೂ ಅಷ್ಟೇ 
ಮುಖ್ಯವಾಗುತ್ತದೆ. ಚಳುವಳಿಯ ಸಾಹಿತ್ಯವನ್ನು ನೋಡುವ ಸರಿಯಾದ ದೃಷ್ಟಿ ಲಭಿಸಿದರೆ 
ಇಂತಹ ಪ್ರಶ್ನೆಗಳೇ ಏಳಲಾರವು. 


`ಸಾಹಿತ್ಯ ವಿಮರ್ಶೆ '' ಯಲ್ಲಿ ಬಂಡಾಯದ ಬೆಳವಣಿಗೆ ಆಶಾದಾಯಕವಾಗಿದೆ. 
ಡಿ. ಆರ್‌. ನಾಗರಾಜ, ಆಕ್ಕಿ ಮಣಿಪಾಲ, ಬರಗೂರು ರಾಮಚಂದ್ರಪ್ಪ, ಬಿ. ಕೃಷ್ಣಮೂರ್ತಿ, 
ಕಾಳೇಗೌಡ ನಾಗವಾರ ಈ ಮೊದಲಾದವರಿಂದ ಪ್ರಾರಂಭವಾದ ಬಂಡಾಯದ ವಿಮರ್ಶೆ 
ಈಗ ಬಂಡಾಯದ ಎರಡನೇ ದಶಕದಲ್ಲಿ ಹೊಸ ಆಯಾಮಗಳನ್ನು ಪಡೆದುಕೊಂಡಿದೆ. 
ನವೋದಯ, ನವ್ಯ್ಮಕಾವ್ಮವನ್ನು ವಿಮರ್ಶಿಸಿದ ಹಿಂದಿನ ವಿಮರ್ಶಕರು ಅದೇ ಪಾಶ್ಚಾತ್ಯ 
ಮಾನದಂಡಗಳಿಂದ ಬಂಡಾಯ ಸಾಹಿತ್ಯವನ್ನು ವಿಮರ್ಶಿಸುತ್ತಾ ಬಂಡಾಯಕ್ಕೆ ನ್ಯಾ ಯ 
ಒದಗಿಸದೇ ಹೋದಾಗ ಪುರುಷೋತ್ತಮ ಬಿಳಿಮಲೆ, ರಹಿಮತ್‌ ತರಿಕೆರೆ, ಮನಜ, ಸಬರದ, 
ಶಿವರಾಮ ಕಾಡನಕುಪ್ಪೆ, ವಿಜಯಾದಬ್ಬೆ ಈ ಮುಂತಾದ ವಿಮರ್ಶಕರು ಇಂದು ಬಂಡಾಯ 
ಸಾಹಿತ್ಯದ ನಿಜವಾದ ಮೌಲ್ಯ ಮಾಪನದಲ್ಲಿ ತೊಡಗಿದ್ದಾರೆ. 


೧೯೭೯ರಲ್ಲಿ ಬಂಡಾಯ ಸಾಹಿತ್ಯ ಚಳುವಳಿ ಪ್ರಾ ರಂಭವಾದಾಗ ಅಲ್ಲಿ ಬಹಳಷ್ಟು ಸಪ್ಪಳ 
ಕೂಗು ಕೇಳಿಸುತ್ತಿತ್ತು. ಇಂದು ಆ ಪ್ರತಿಭಟನೆ ಸೂಕ್ಷ `ವಾಗತೊಡಗಿದೆ. ಸಿಟ್ಟು -ಸಪ್ಪ ಳಗಳ 


೨೬೦ ಕರ್ನಾಟಕ ಭಾರತಿ 


ಮೂಲಕ ಪ್ರಾರಂಭದಲ್ಲಿ ತನ್ನನ್ನು ಗುರುತಿಸಿಕೊಂಡಿವೆ. ಈ ಚಳುವಳಿ ಇಂದು ಬದುಕಿನ 
ಒಳನೋಟಗಳತ್ತ ಗಮನ ಹರಿಸಿ, ಮೂಲಭೂತ ಸಮಸ್ಯೆಗಳತ್ತ ಮುಖಮಾಡಿದೆ. ಕಲೆಯನ್ನು 
ಅಲ್ಲಗಳೆಯದೆ, ಕಲೆಗಾಗಿ ಕಲೆಯನ್ನು ಸೃಷ್ಟಿಸಿದೆ, ಬದುಕಿನ ಅನಿವಾರ್ಯತೆಯಲ್ಲಿ ಹುಟ್ಟುವ 
ಅಕ್ಷರಗಳಿಗೆ ಕಲೆಯ ರೂಪಕೊಡುತ್ತಲೇ ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ಗುರುತಿಸಿರುವ 
ಬಂಡಾಯದ ಲೇಖಕರು ಈ ಒಂದು ದಶಕದಲ್ಲಿಯೇ ಬಹುಮುಖ್ಯವಾದುದನ್ನು ಸಾಧಿಸಿದ್ದಾರೆ. 
ಬಂಡಾಯ ಸಾಹಿತ್ಯದಲ್ಲಿ ಸಿಟ್ಟಿನ ಅಂಶ ಹೆಚ್ಚಾಗಿ ಕಂಡರೂ ಅದು ಸೇಡಿನ ಮಟ್ಟಕ್ಕೆ 
ಬೆಳೆಯುವುದಿಲ್ಲವೆಂಬುದು ಬಹಳ ಮುಖ್ಯವಾದ ಸಂಗತಿಯಾಗುತ್ತದೆ. ಅದೇ ರೀತಿ 
ಇಲ್ಲಿಯ ಆಕ್ರೋಶ ಎಷ್ಟೇ ಆವೇಶಕ್ಕೊಳಗಾದರೂ ಅದು ದ್ವೇಷವಾಗಿ ಪರಿಣಮಿಸುವುದಿಲ್ಲ 
ವೆಂಬುದು ಅಷ್ಟೇ ಮುಖ್ಯವಾಗುತ್ತದೆ. ಶತಮಾನಗಳಿಂದ ಶೋಷಣೆಗೊಳಗಾದ ಜನತೆಯ 
ಪ್ರತಿನಿಧಿಯಾದ ಇಲ್ಲಿಯ ಲೇಖಕನಿಗೆ ಸಿಟ್ಟು ಮತ್ತು ಆಕ್ರೋಶ ಇರುವುದು ಸಹಜ. ಆದರೆ 
ಈತ ಸಾಹಿತಿಯೂ ಆಗಿರುವುದರಿಂದ ಮಾನವೀಯತೆಯ ಹರಿಕಾರನಾಗುತ್ತಾನೆ, ಕೂಡಿ 
ಬದುಕುವ ವಿಚಾರಕ್ಕೆ ಪ್ರಾಮುಖ್ಯತೆ ಕೊಡುತ್ತಾನೆ. ಇಲ್ಲಿಯ ಸಿಟ್ಟು ಆಕ್ರೋಶಗಳು ವ್ಯವಸ್ಥೆಯ 
ಅಸಮಾನತೆಯನ್ನು ಸ್ಪಷ್ಟಪಡಿಸುತ್ತಲೇ, ಪ್ರತಿಭಟನೆಯ ಹೆಜ್ಜೆಗಳಾಗಿ ಕಾಣಿಸುತ್ತವೆಯೇ 
ಹೊರತು ಹಾಗೆ ಶೋಷಣೆ ಮಾಡಿದವರನ್ನು ಸರ್ವನಾಶ ಮಾಡುವ ಪ್ರತೀಕಾರ ಮನೋಭಾವ 
ವನ್ನು ತಾಳುವುದಿಲ್ಲ. ಇಂತಹ ಒಂದು ಎಚ್ಚರ ಮತ್ತು ಜವಾಬ್ದಾರಿ ಬಂಡಾಯ ಸಾಹಿತ್ಯದಿಂದ 
ಮಾತ್ರ ಸಾಧ್ಯವಾಗಿದೆ. 


ಈ ಒಂದು ದಶಕದಲ್ಲಿಯೇ ಈ ಚಳುವಳಿಯನ್ನು ಇದರ ಸಾಹಿತ್ಯವನ್ನು ಒರೆಗೆ ಹಚ್ಚಿ 
ನೋಡುವುದು ಅಷ್ಟೊಂದು ಸೂಕ್ತವಾಗಲಾರದು. ಇದು ಬೆಳೆಯುತ್ತಿರುವ ಚಳುವಳಿಯಾದ್ದ 
ರಿಂದ, ಇನ್ನೂ ಅನೇಕ ಮಹತ್ವದ ಕೃತಿಗಳು ಈ ಚಳುವಳಿಯ ಮೂಲಕ ಬರುತ್ತಲಿರುವುದ 
ರಿಂದ ಈಗಲೇ ಇದರ ಸಾಧ್ಯತೆ ಮತ್ತು ಮಿತಿಗಳನ್ನು ಕುರಿತು ಹೀಗೆ ಎಂದು ನಿರ್ದಿಷ್ಟವಾಗಿ 
ಹೇಳಲಿಕ್ಕಾಗುವುದಿಲ್ಲ. 


ಬಂಡಾಯ ಸಾಹಿತ್ಮ ತನ್ನದೇ ಸಾಹಿತ್ಕರೂಪಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಿರುವುದನ್ನು 
ಈ ಒಂದು ದಶಕದಲ್ಲಿ ಬಂದ ಕೃತಿಗಳ ಮೂಲಕ ಗಮನಿಸಬಹುದು. ನವೋದಯದವರು 
"ಭಾವಗೀತೆ ', ನವ್ಯದವರು ಮುಕ್ತಛಂದಸ್ಸು ' ಕೊಟ್ಟಂತೆ ಬಂಡಾಯ ಸಾಹಿತಿಗಳು 
ಜನಪದ ಮಟ್ಟುಗಳನ್ನು ಬಳಸಿಕೊಂಡು ಹೊಸರೀತಿಯ ` ಹಾಡು''ಗಳನ್ನು ಕೊಟ್ಟಿದ್ದಾರೆ. 
ಸಿದ್ಧಲಿಂಗಯ್ಯ, ವಾಲೀಕಾರ, ಸಬರದ, ಕಟಗಿ, ಅಮರಚಿಂತ ಈ ಮೊದಲಾದ ಕವಿಗಳ 
ಹಾಡುಗಳೇ ಇದಕ್ಕೆ ಸಾಕ್ಷಿಯಾಗಿವೆ. ಕಾದಂಬರಿ ರೂಪದಲ್ಲಿ ಒಂದು ಹೊಸ ಸಾಧ್ಯತೆ ಇಲ್ಲಿ 
ಕಾಣಿಸುತ್ತದೆ. ದೇವನೂರ ಮಹಾದೇವರ ಒಡಲಾಳ ' ಕುಸುಮಬಾಲೆ ', ಮಾಲಗತ್ತಿಯವರ 
"ಕಾರ್ಯ ',ಕುಂ. ವೀರಭದ್ರಪ್ಪನವರ ' ಬೇಲಿ ಮತ್ತು ಹೊಲ 'ಬರಗೂರು ರಾಮಚಂದ್ರಪ್ಪ 
ನವರ ಭರತನಗರಿ' ಈ ಮುಂತಾದ ಕಾದಂಬರಿಗಳನ್ನು ಉಲ್ಲೇಖಿಸಬಹುದು. 


ಸಣ್ಣಕತೆಗಿಂತ ದೊಡ್ಡದಾದ, ಸಾಮಾನ್ಮವಾದ ಕಾದಂಬರಿಗಿಂತ ಸಣ್ಣದಾದ ಈ 
ಸಾಹಿತ್ಕರೂಪ ಕೇವಲ ಆಕಾರದಿಂದ ಮಾತ್ರ ಭಿನ್ನವಾಗಿರದೆ, ಅಭಿವ್ಯಕ್ತಿಯ ಧಾಟಿಯಲ್ಲಿಯೇ 
ವಿನೂತನ ಲಕ್ಷಣಗಳನ್ನೊಳಗೊಂಡಿದೆ. ಕಥಾವಸ್ತುವೇ ತನಗೆ ಅನುರೂಪವಾದ ಆಕಾರವನ್ನು 


ಬಂಡಾಯ ಸಾಹಿತ್ಯ - ಒಂದು ಅವಲೋಕನ | ೨೬೧ 


ಹುಡುಕಿಕೊಳ್ಳುವಂತೆ, ಬಂಡಾಯ ಸಾಹಿತ್ಮ ಚಳುವಳಿಯ ಬೆಳವಣಿಗೆಯಲ್ಲಿ ಇಂತಹ ಅನೇಕ 
ಹೊಸ ಸಾಧ್ಯತೆಗಳು ಕಾಣಿಸಿಕೊಂಡಿರುವುದನ್ನು ಗಮನಿಸಬಹುದಾಗಿದೆ. ಇಂತಹ ವಿಷಯಗಳಿಗೆ 
ಸಂಬಂಧಿಸಿದಂತೆ ಚರ್ಚೆ ನಡೆಯಬೇಕಾಗಿದೆ. 


ದಲಿತ ಸಂವೇದನೆಗಳಲ್ಲಿ ಸಿಟ್ಟು “ಆಕ್ರೋಶ ಕಂಡುಬಂದರೂ, ಅದು ಪ್ರತ್ಶ್ಮೇಕ 
ವಾಗುವದಕ್ಕೆ ಅವಕಾಶಕೊಡದೆ ಸಮೂಹ ಹೋರಾಟದ ಶೆಕ್ಕೆಯಲ್ಲಿ ಅದನ್ನು ತೆಗೆದುಕೊಳ್ಳುವ, 
ಮಹಿಳಾ ಸಂವೇದನೆಗಳಲ್ಲಿ ಪುರುಷರ ವಿರುದ್ಧವೇ ನೇರ ಪ್ರತಿಭಟನೆಯಿದ್ದರೂ ಕೂಡ ಅದನ್ನು 
ಕೇವಲ ಸ್ತ್ರೀವಾದಿಯನ್ನಾಗಿ ಬೆಳೆಸದೆ, ಮೂಲಭೂತ ಹೋರಾಟದತ್ತ ಆ ಧಾರೆಯನ್ನು 
ಕರೆದೊಯ್ಯುವ ಪ್ರಯತ್ನವನ್ನು ಬಂಡಾಯ ಚಳುವಳಿ ಮಾಡುತ್ತಲೇ ಬಂದಿದೆ. ಇದೇ ರೀತಿ 
ಮುಸ್ಲಿಂ ಸಂವೇದನೆಗಳ, ಗ್ರಾಮೀಣ ಸಂವೇದನೆಗಳ ಸೂಕ್ಷ್ಮ ಸಮಸ್ಯೆಗಳನ್ನು ಅರ್ಥೈಸಿ 
ಕೊಳ್ಳುತ್ತಲೇ ಈ ಎರಡೂ ಧಾರೆಗಳನ್ನು ಒಟ್ಟು ಚಳುವಳಿಯೊಳಗೆ ಕೂಡಿಸಿಕೊಂಡು 
ಮುನ್ನಡೆಯುತ್ತಿರುವುದು ಈ ಚಳುವಳಿಯ ವೈಶಿಷ್ಟ್ಯತೆಯಾಗಿದೆ. ಸ್ವವಿಮರ್ಶೆಯನ್ನು ಮೊದಲೇ 
ಕಲಿತುಕೊಂಡಿರುವ ಇಲ್ಲಿಯ ಲೇಖಕರು ಈಗಿರುವ ಕೆಲವು ಮಿತಿಗಳನ್ನು ಮೀರಿ 
ಬೆಳೆಯಬಲ್ಲರೆಂಬುದನ್ನು ಈಗಾಗಲೇ ತಮ್ಮ ಹೋರಾಟ ಮತ್ತು ಕೃತಿಗಳ ಮೂಲಕ 
ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಅನಿವಾರ್ಯತೆ ಹಾಗೂ ವಾಸ್ತವಗಳ ಹಿನ್ನೆಲೆಯಲ್ಲಿ ಈ 


ಚಳುವಳಿಯನ್ನು ಹಾಗೂ ಇದರಿಂದ ಹುಟ್ಟಿದ ಸಾಹಿತ್ಯವನ್ನು ಅಭ್ಯಸಿಸಬೇಕಾಗಿದೆ. 


“ ಎಚ್‌. ವಿ. ನಾಗೇಶ 


೧. ಈ ಟಿಪ್ಪಣಿಗಳನ್ನು ರೂಪ ಜಿಜ್ಞಾಸೆಯಿಂದ ಪ್ರಾರಂಭಿಸೋಣ. * ರೂಪ"ವೆಂದರೆ 
ಆಕೃತಿ, ಶರೀರ, ಅಂಗಾಂಗಗಳ ವಿನ್ಮಾಸ, ರಚನೆ, ವಸ್ತು ಪ್ರಕಟಗೊಳ್ಳುವ ರೀತಿ, ಪರಿ, ಪ್ರಕಾರ, 
ಶೈಲಿ ಹೀಗೆಲ್ಲ ಅರ್ಥವುಂಟು. ರೂಪ ಮುಖ್ಯವಾಗಿ ಆಕೃತಿಗೆ ಸಂಬಂಧಿಸಿದ್ದು, ಆಶಯಕ್ಕಲ್ಲ. 
ಶರೀರಕ್ಕೆ ಸಂಬಂಧಿಸಿದ್ದು, ಆತ್ಮಕ್ಕಲ್ಲ. ಆದು ಶೈಲಿ, ಒಳಗಣ ಸತ್ವವಲ್ಲ. ಆದರೆ ಹೀಗೆ 
ಹೇಳುವಾಗ ಒಳಗಿನದಕ್ಕೂ ಹೊರಗಿನದಕ್ಕೂ ಯಾವ ಸಂಬಂಧವೂ ಇಲ್ಲ ಅಥವಾ ಇರಬಾರದು 
ಎಂದು ತರ್ಕ ಹೂಡಬಾರದು. ಆದರೆ ಅರ್ಥಮಾಡಿಕೊಳ್ಳುವಲ್ಲಿ ಗೊಂದಲ ಉಂಟಾಗಬಾರದು 
ಎಂದು ಗ್ರಹಿಸಿ ಅದನ್ನು ಹೊರಗೆ ಕಾಣಿಸಿಕೊಳ್ಳುವ, ಅಭಿವ್ಯಕ್ತವಾಗುವ, ಪ್ರಕಟವಾಗುವ ಪರಿಯೆಂದು 
ಸರಳವಾಗಿ ವ್ಯಾಖ್ಯಾನಿಸಬಹುದು. 


"ಹುಲಿಯ ರೂಪದ ಹಸು ' ಎಂದು ಯಾವುದನ್ನಾದರೂ ಅಥವಾ ಯಾರನ್ನಾದರೂ 
ವರ್ಣಿಸುತ್ತೇವೆ. ಇಲ್ಲಿ ಕಾಣುವ ದ್ವಂದ್ವ ಸ್ಪಷ್ಟ. ಒಂದು ಹೊರಗೆ ಕಾಣುವ ಗುಣ, ಸ್ವರೂಪ. 
ಇನ್ನೊಂದು ನಿಜವಾಗಿ ಒಳಗೆ ಇರುವ ಸತ್ವ. ' ಹುಲಿಯ ರೂಪದ ಹಸು 'ಎಂದರೆ ಹೊರಗೆ 
ಹುಲಿ ಯಂತೆ ಕಂಡರೂ ಒಳಗೆ ಮೃದುತ್ವ, ಸಾಧುತನ ಇರುವುದನ್ನು ಒತ್ತಿಹೇಳುತ್ತದೆ. ಆ 
ದೇವತೆ ಗಿಳಿಯ ರೂಪದಲ್ಲಿ ಕಾಣಿಸಿಕೊಂಡಳು " ಎಂದರೆ ಹೊರಗೆ ಕಾಣುವ ಶರೀರ, ಆಕೃತಿ, 
ಅಂಗರಚನೆ ಗಿಳಿಯಂತಿದೆ. ಆದರೆ ಆ ಗಿಳಿ ನಿಜವಾಗಿ ಒಬ್ಬಳು ದೇವತೆ ಎಂಬರ್ಥ. 


ನಾವು ಮೇಲೆ ಹೇಳಿದ ಉದಾಹರಣೆ, ಕೊಟ್ಟ ವಿವರಣೆ ತೀರ ಬಾಹ್ಮದಲ್ಲಿ ಸಮರ್ಪಕ 
ಎನ್ನಿಸಬಹುದು. ಆದರೆ ಇನ್ನೊಂದು ಹೆಜ್ಜೆ ಒಳಕ್ಕೆ ಇಳಿದರೆ ಈ ವಿವರಣೆ ಅಷ್ಟು 
ಸಮರ್ಪಕವೆನ್ನಿಸುವುದಿಲ್ಲ. ಉದಾಹರಣೆಗೆ, ಶಿಲ್ಪಿಯೊಬ್ಬ ಕಲ್ಲಿನಲ್ಲಿ ಒಂದು ಉಗ್ರ ಅಥವಾ 
ಸೌಮ್ಮ ಅಥವಾ ಮಂದಹಾಸಯುಕ್ತ ದೇವತೆಯ ವಿಗ್ರಹವನ್ನು ಕಟೆಯುತ್ತಾನೆ. ವಿಗ್ರಹವಾದ 
ಕಲ್ಲು ಈಗ ಕಲ್ಲಾಗಿ ಉಳಿದಿರುವುದಿಲ್ಲ. ಅದಕ್ಕೊಂದು ಹೆಚ್ಚಿನ ಆಯಾಮ ಪ್ರಾಪ್ತವಾಗುತ್ತದೆ, 
ಹೀಗೆ ರೂಪ ಎಂಬುದಕ್ಕೆ ಬಾಹ್ಮ ಶರೀರ, ಆಕೃತಿ, ಅಂಗರಚನೆಗಿಂತ ಹೆಚ್ಚಿನ ಅರ್ಥ ಬರುತ್ತದೆ. 
ರೂಪದ ಕಲ್ಪನೆಯಲ್ಲಿ ಬಾಹ್ಮ ಮತ್ತು ಆಂತರ್ಯಗಳೆರಡೂ ಮಿಳಿತವಾಗಿ ಬಿಡುತ್ತವೆ. ಸಾಹಿತ್ಯ, 
ಕಲೆಗಳಲ್ಲಿ ಆಗುವುದು ಹೀಗೆಯೇ. 


೨. ಇನ್ನು ಸಾಹಿತ್ಯ ರೂಪ ' ಎಂದರೇನು ? ಅದು ಒಂದು ಸಾಹಿತ್ಯ ಕೃತಿ 
ಪ್ರಕಟಗೊಳ್ಳುವ ಬಾಹ್ಕರಚನೆ. ಕೃತಿ ನೂರಾರು ಪುಟಗಳಷ್ಟು ದೀರ್ಫ್ಥುವಾಗಿದೆಯೆ ? ಅದು 
ಕಾಲ್ಪನಿಕ ನಿರೂಪಣೆಯೆ? ಕಥೆಯೊಂದನ್ನು ಹೇಳುತ್ತದೆಯೆ ? ಒಂದಿಷ್ಟು ಸಂಕೀರ್ಣವಾದ 


ರೂಪ ಜಿಜ್ಞಾಸೆ : ಕೆಲವು ಟಿಪ್ಪಣಿಗಳು ೨೬೩ 


ಕಥಾ ಸಂವಿಧಾನ ಹೊಂದಿದೆಯೆ? ಹಾಗಿದ್ದರೆ ಅದನ್ನು ಕಾದಂಬರಿ ಎನ್ನೋಣ - ಏಕೆಂದರೆ 
ಕಾದಂಬರಿಯು ಕಾಣಿಸಿಕೊಳ್ಳುವ ರೂಪ ಅದು. ಹತ್ತು, ಇಪ್ಪತ್ತು, ಐವತ್ತು ಸಾಲುಗಳಲ್ಲಿರುವ 
ಪದ್ಮವೆ ? ಕವಿಯ ಭಾವವೊಂದನ್ನು, ಆ ಕ್ಷಣದ ಭಾವನೆಯೊಂದನ್ನು, ನೆನಪೊಂದನ್ನು, ಸುಖ 
ದುಃಖದ ಮಿಂಚೊಂದನ್ನು ಕೊಡುತ್ತದೆಯೆ? ಕವಿಯ ಭಾವಗಳು, ನೆನಪುಗಳು ಬಹುಮಟ್ಟಿಗೆ 
ವೈಯಕ್ತಿಕ ವಾಗಿದೆಯೆ ? ಆ ಗೀತೆ ತಕ್ಕಮಟ್ಟಿ ಗಾದರೂ ಹಾಡಲು ಬರುವಂತಿದೆಯೆ? ಹಾಗಿದ್ದರೆ 
ಅಂಥ ಕಾವ್ಕರೂಪಕ್ಕೆ ಭಾವಗೀತೆಯೆಂದು ಹೆಸರು. 


ಹೀಗೆ ಎಲ್ಲ ಸಾಹಿತ್ಯ ಕೃತಿಗಳೂ ಅನಿವಾರ್ಯವಾಗಿ ಒಂದಿಲ್ಲೊಂದು ರೂಪ ಪಡೆದು 
ಪ್ರಕಟಗೊಳ್ಳುತ್ತವೆ. ಕಾದಂಬರಿಯ ರೂಪದಲ್ಲಿ, ಸಣ್ಣಕಥೆಯ ರೂಪದಲ್ಲಿ, ಮಹಾಕಾವ್ಯದ 
ರೂಪದಲ್ಲಿ, ನಾಟಕದ ರೂಪದಲ್ಲಿ, ಪ್ರಬಂಧ ಅಥವಾ ಮತ್ತೊಂದು ಇನ್ನೊಂದು ರೂಪದಲ್ಲಿ 
ಕಾಣಿಸಿಕೊಳ್ಳುತ್ತವೆ. ಕವಿಯ ಹೃದಯದಿಂದ, ಕಾದಂಬರಿಕಾರನ ಅನುಭವದ ಮೂಸೆಯಿಂದ, 
ಕಥೆಗಾರನ ಕಮ್ಮಟದಿಂದ ಸಾಹಿತ್ಮಕೃತಿಯು ಹೊರಬರುವಾಗ ಒಂದಲ್ಲ ಒಂದು ಮೂರ್ತರೂಪ, 
ಶರೀರ, ಆಕಾರ, ಆಕೃತಿ ಪಡೆದುಕೊಳ್ಳುತ್ತದೆ. ಇದೇ ಸಾಹಿತ್ಕರೂಪ. 


ರೂಪದ ಕಲ್ಪನೆ ಪಾಶ್ಚಾತ್ಮ ವಿಮರ್ಶೆಯಲ್ಲಿ ಸುಮಾರು ನಾಲ್ಕು ಶತಮಾನಗಳಷ್ಟು 
ಹಳೆಯದು. ಆ ವಿಮರ್ಶಕರು ರೂಪ ಎಂದರೆ ಕೃತಿಗೆ ತೊಡಿಸಿದ ಉಡುಪೆಂದೂ, ವಸ್ತುವಿಗೆ 
ಹೊರತಾದದ್ದು ಎಂದೂ, ಸುಲಭವಾಗಿ ಗುರುತಿಸಬಹುದಾದ ಬಾಹ್ಮವೆಂದೂ ಭಾವಿಸಿದ್ದರು. 
ಅಚ್ಚಿನಿಂದ ಹೊರಬರುವ ಆಕಾರದಂತೆ ಪ್ರತಿಯೊಂದು ಸಾಹಿತ್ಮ ಕೃತಿಗೆ ಒಂದು ಆಕಾರವಿದೆ, ಅದು 
ಶೈಲೀಕರಣದಿಂದ ನಿಶ್ಚಿತವಾಗಿದೆ, ಪರಂಪರೆಯಿಂದ ಪೂರ್ವನಿರ್ಧರಿತವಾಗಿದೆ ಎಂದು ತಿಳಿದಿದ್ದರು. 
ಇಂಥ ಸಿದ್ದರೂಪ ಇರುವುದರಿಂದಲೇ ಕಾವ್ಯವು ಕಾವ್ಯವೆಂದು ಗುರುತಿಸಲ್ಪಡುತ್ತದೆ. ಸುನೀತ, ಪ್ರಗಾಥ, 
ಸಣ್ಣಕಥೆ, ನಾಟಕ ಇವುಗಳನ್ನು ಅವುಗಳ ರೂಪದಲ್ಲಿಯೇ ಗುರುತಿಸಲು ಸಾಧ್ಯವಾಗುತ್ತದೆ ಎಂದರು. 
ಆದರೆ ಈಗಿನ ವಿಮರ್ಶಕರು ವಸ್ತುವನ್ನು ವಿನ್ಯಾಸದಿಂದ, ಆಕೃತಿಯನ್ನು ಆಶಯದಿಂದ ಬಿಡಿಸಿ 
ಹೇಳುವುದು ಸುಲಭವಲ್ಲ ಎನ್ನುತ್ತಾರೆ. `` ಹೇಳುವ ರೀತಿಗೂ” " ಹೇಳಲ್ಪಡುವ ವಸ್ತುವಿಗೂ" 
ಕೆಲವೊಮ್ಮೆ ಸೂಕ್ಷ್ಮವಾದ, ಕೆಲವೊಮ್ಮೆ ಸ್ಥೂಲವಾದ ಸಂಬಂಧವಿದೆ ಎಂದು ಆಧುನಿಕರು 
ಹೇಳುತ್ತಾರೆ. 


೩. ನಾಟಕ ಒಂದು ಸಾಹಿತ್ಕರೂಪ ಎಂದೆವು. ನಾಟಕದಲ್ಲಿ ತರಾವರಿ ಇದೆಯಲ್ಲ ! 
ಕಂಪನಿನಾಟಕ, ಪೌರಾಣಿಕನಾಟಕ, ಗೀತನಾಟಕ, ಅಸಂಗತನಾಟಕ, ಬೀದಿನಾಟಕ ಇವೆಲ್ಲ ಏನು? 
ಇವೆಲ್ಲವೂ ನಾಟಕದ ವರ್ಗಕ್ಕೆ ಸೇರಿದವು. ಅವುಗಳಿಗೊಂದು ಪ್ರತ್ಶೇಕ ಹೆಸರಿಡಬೇಕಾದರೆ, 
ಅವುಗಳನ್ನು ` ಉಪ ರೂಪಗಳು ' ಎನ್ನಬಹುದು. ಅದೇ ರೀತಿಯಲ್ಲಿ ಪ್ರಬಂಧ ರೂಪದಲ್ಲಿ 
ಹಾಸ್ಯ ಪ್ರಬಂಧ, ಲಲಿತ ಪ್ರಬಂಧ, ವಿಚಾರ ಪ್ರಬಂಧ ಇಂಥವು ಪ್ರಬಂಧದ ಉಪ - ರೂಪಗಳು 
ಎನ್ನೋಣ. 


೪, ಯಾವುದೇ ಭಾಷೆಯ ಸಾಹಿತ್ಯದಲ್ಲಿ ಹೊಸ ರೂಪಗಳು ಕಾಣಿಸಿಕೊಂಡಾಗ 
ಓದುಗರು, ಸಾಹಿತ್ಕಾಸಕ್ತರು ಮೊದಮೊದಲು ಮೂಗುಮುರಿಯುವುದು ಸಹಜ. ಕನ್ನಡ 
ಸಾಹಿತ್ಯದ ಬಗೆಗೂ ಇದೇ ಮಾತನ್ನು ಹೇಳಬಹುದು. ಹೊಸ ಪ್ರಯೋಗಗಳನ್ನು 
ಹಳಿಯುವುದು, ನಿಧಾನವಾಗಿ ಅವುಗಳಿಗೆ ಮನ್ನಣೆ ದೊರೆಯುವುದು, ನಂತರ ಅವು 


೨೬೪ ಕರ್ನಾಟಕ ಭಾರತಿ 


ಸ್ಥಾಪಿತಗೊಂಡು ಪರಂಪರೆಯ ಭಾಗವಾಗಿ ಮುಂದುವರೆಯುವುದು, ಮುಂದೊಂದು ಕಾಲದಲ್ಲಿ 
ಅವು ಅಡಗಿ ಹೋಗುವುದು ಅಥವಾ ಅದೃಶ್ಯವಾಗುವುದು ಸಾಹಿತ್ಯದ ವಿದ್ಕಾರ್ಥಿಗೆ ಪರಿಚಿತವಾದ 
ದೃಶ್ಯಾವಳಿ. ಕೆಲವೊಮ್ಮೆ ಹೊಸ ಪ್ರಯೋಗಗಳಿಗೆ ಸ್ಥಾಪಿತ ಸಾಹಿತ್ಯ ರೂಪ/!ಳಾಗುವ ಭಾಗ್ಯ ಒದಗಿ 
ಬರುವುದೇ ಇಲ್ಲ. ಇಂಗ್ಲಿಷಿನಿಂದ ಬಂದ ಕನ್ನಡದ ಪ್ರಗಾಥ, ಸುನೀತಗಳಿಗೆ ಹಾಗಾಗಿದೆ. ಅವು 
ನಡುವೆ ಬಂದು, ನಡುವೆಯೇ ಹೋದವು. ಫ್ರೆಂಚ್‌ ಮೂಲದಿಂದ ಇಂಗ್ಲಿಷ್‌ ದ್ವಾರಾ ಕನ್ನಡಕ್ಕೆ 
ಅವತರಿಸಿದ ಪ್ರಬಂಧ ಮಾತ್ರ ಗಟ್ಟಿಯಾಗಿ ನೆಲೆನಿಂತು ಮಣ್ಣಿನ ಮಗನಾಗಿ ಉಳಿದಿದೆ. ಸಣ್ಣಕಥೆ, 
ಕಾದಂಬರಿ ಇವುಗಳು ಕೂಡ ವಲಸೆಬಂದು ತಳವೂರಿ ಕನ್ನಡಿಗರಾದ ಸಾಹಿತ್ಕರೂಪ ಬಂಧುಗಳು. 


ಹೊಸತರಲ್ಲಿ ಮೂಗು ಮುರಿಯುವ ಮಾತು ಬಂದಾಗ ನವೃಕಾವ್ಕ ಪ್ರವೇಶದ ಬಗೆಗೆ 
ನೆನಪಾಗುತ್ತದೆ. ಅಡಿಗ ಮತ್ತು ಅಡಿಗರಂಥವರ ನವ್ಯಕಾವ್ಯದ ಮಾದರಿಗಳು ಕಾಣಿಸಿಕೊಂಡಾಗ 
ಸಾಹಿತ್ಯ ವಲಯಗಳಲ್ಲಿ ಖಾಸಗಿಯಾಗಿ ಹಾಗೂ ಮುದ್ರಣದಲ್ಲಿ ನಡೆದ ಗುಸುಗುಸು, ಪ್ರತಿಭಟನೆ, 
ತಾತ್ಸಾರ ಇವುಗಳನ್ನು ನೆನಪುಮಾಡಿಕೊಂಡರೆ ಹಳೆಯ ಕಾಲದಲ್ಲಿ ಅಸ್ಪೃಶ್ಯರನ್ನು ದೂರ ಇಡುತ್ತಿದ್ದ 
ಪರಿ ಅಥವಾ ಕುಷ್ಕರೋಗಿಯನ್ನು ಹಳಿಯುತ್ತಿದ್ದ ಪರಿಯನ್ನು ಅರ್ಥಮಾಡಿಕೊಳ್ಳಬಹುದು. ಇದೇ 
ಮಾತು ಮುಂದಿನ ದಶಕಗಳಲ್ಲಿ ಬಂಡಾಯ ಮತ್ತು ದಲಿತ ಸಾಹಿತ್ಯದ ಬಗೆಗೂ ಅನ್ವಯಿಸುತ್ತದೆ. 
ಬಂಡಾಯ ಸಾಹಿತ ತನ್ನ ಪ್ರವೇಶ-ಕೂತೂಹಲ -ಸ್ವೀಕೃತಿ - ಸ್ವಾಪನೆ ಆವರ್ತವನ್ನು ಮುಗಿಸುತ್ತಿದೆ. 
ಆದರೆ ದಲಿತ ಸಾಹಿತ್ಯ ಇದೀಗ ತನ್ನ ಪ್ರವೇಶದ ಹಂತದಲ್ಲಿದೆ. 


೫. ಬಂಡಾಯ ಸಾಹಿತ್ಯದ ಪ್ರಸ್ತಾಪ ಮಾಡಿದೆವಷ್ಟೆ ! ಅದೊಂದು ಸಾಹಿತ್ಯ ರೂಪ ' 
ವೆನ್ನಬಹುದೆ ? ಬಂಡಾಯ ಎಂಬುದು ಆಶಯಕ್ಕೆ ಸಂಬಂಧಪಟ್ಟಿದೆ. ಆಕಾರಕ್ಕಲ್ಲ ; ಆಕೃತಿಗಲ್ಲ. 
ಬಂಡಾಯ ಒಂದು ಮನೋಧರ್ಮ, ಒಂದು ನಿಲುವು, ಧೋರಣೆ. ಒಂದು ಸಾಹಿತ್ಯಿಕ - ಸಾಮಾಜಿಕ 
- ಸಾಂಸ್ಕೃತಿಕ ಚಳವಳಿ. 


ನ ನಮ್ಮಲ್ಲಿ ಬಂಡಾಯ ಕಾವ್ಕ, ಬಂಡಾಯ ಕಥೆ, ಬಂಡಾಯ ಕಾದಂಬರಿಗಳಿವೆ. ಅಂದರೆ 
ಬಂಡಾಯ ಮನೋಧರ್ಮದ ಲೇಖಕರು ಬರೆದ ಕಾವ್ಕ, ಕಥೆ, ಕಾದಂಬರಿಗಳಿವೆ. ಆದರೆ 
ಅವು ಕಾವ್ಕ,ಕಥೆ, ಕಾದಂಬರಿಗಳ 'ರೂಪ'ದಲ್ಲಿವೆ. ಬಂಡಾಯದವರ ಬೀದಿ ನಾಟಕಗಳಿವೆ, 
ಏಕಾಂಕಗಳಿವೆ. ಆದರೆ ಅವು ನವ್ಮರು, ನವೋದಯದವರು ಬರೆದಂತೆಯೇ ವಿಶಿಷ್ಟ 
ಸಾಹಿತ್ಕರೂಪಗಳಲ್ಲಿವೆ. ಅವುಗಳ ಬಾಹ್ಮರೂಪ ನಾಟಕದ್ದು. | 


ಈಗಾಗಲೇ ಸ್ಪಷ್ಟಪಡಿಸಿದಂತೆ ಸಾಹಿತ್ಯ ಕೃತಿಯೊಳಗಿನ ವಸ್ತು ಮತ್ತು ಕೃತಿಯು 
ಪ್ರಕಟವಾಗುವ ರೂಪ ಇವುಗಳಿಗೆ ಏನೇನೂ ಸಂಬಂಧವಿಲ್ಲ ಎನ್ನಬಾರದು. ಭಾವಗೀತೆಯ 
ಭಾವಕ್ಕೆ ಹೊಂದಿಕೊಳ್ಳುವ ಹೊರ ರೂಪವು ಮಹಾಕಾವ್ಯದ ಹೂರಣಕ್ಕೆ ಸರಿಹೋಗದು. 
ಹಾಗೆಯೇ ಬಂಡಾಯ ಕವಿತೆ ಅಥವಾ ಬಂಡಾಯ ಬೀದಿನಾಟಕ ಉಳಿದ ಕವಿತೆಗಳಿಗಿಂತ, 
ನಾಟಕಗಳಿಗಿಂತ ಒಂದಿಷ್ಟು ಭಿನ್ನವಾಗಿ ಕಾಣಿಸಿಕೊಳ್ಳುವುದು ಸುಳ್ಳಲ್ಲ. ಸಾಲದ್ದಕ್ಕೆ ಕವಿಯ, 
ನಾಟಕಕಾರನ ಪ್ರಯೋಗಶೀಲತೆಯನ್ನು ಲೆಕ್ಕಕ್ಕೆ ಹಿಡಿದುಕೊಳ್ಳಬೇಕು. 


೬. ಕನ್ನಡದಲ್ಲಿ ಹೊಸ ಸಾಹಿತ್ಕರೂಪಗಳ ಸೃಷ್ಟಿಯಲ್ಲಿ ಕಂಡು ಬರುವ ಕೆಲವು 
ಪ್ರೇರಣೆಗಳನ್ನು ಗುರುತಿಸಬಹುದು. ಕಂದ ವೃತ್ತ, ಅಷ್ಟಕ, ಶತಕಗಳು ಸಂಸ್ಕೃತ ಸಾಹಿತ್ಯದಿಂದ 
ಪ್ರೇರಣೆ ಪಡೆದವು. ಚಂಪೂ ಬಗ್ಗೆ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲವೆನ್ನುತ್ತಾರೆ. ಅದು 


=. Was 


ರೂಪ ಜಿಜ್ಞಾಸೆ : ಕೆಲವು ಟಿಪ್ಪಣಿಗಳು ೨೬೫ 


ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿದೆ ಎನ್ನುವ ಅಭಿಪ್ರಾಯವೂ ಇದೆ; ಹಾಗೆಯೇ ಅದು ಕನ್ನಡದ 
ಮೂಲಸೃಷ್ಟಿ ಎನ್ನುವವರೂ ಇದ್ದಾರೆ. ರಗಳೆ, ಷಟ್ಟದಿ, ತ್ರಿ ಪದಿ, ಸಾಂಗತ್ಯ, ಗೀತಗಳು ಹೆಚ್ಚಾಗಿ 
ಕನ್ನಡ ಜನಪದ ಸಾಹಿತ್ಯದಿಂದ ಪ್ರೇರಣೆ ಪಡೆದವು ಎಂದು ಸಾಹಿತ್ಯ ಚರಿತ್ರಕಾರರ ಅಭಿಪ್ರಾಯ. 
ಹಾಗೆಯೇ ಕಾದಂಬರಿ, ಸಣ್ಣಕಥೆ, ಭಾವಗೀತೆ, ಪ್ರಬಂಧ, ಅಸಂಗತ ನಾಟಕ, ಸಾನೆಟ್‌, ಪ್ರಗಾಥ 
ಮುಂತಾದವು ಇಂಗ್ಲಿಷ್‌ ಸಾಹಿತ್ಯದಿಂದ ಪ್ರೇರಿತವಾದ ರೂಪಗಳು ಅಥವಾ ಉಪರೂಪಗಳು. 


೭. ಸಾಹಿತ್ಯದಲ್ಲಿ ಕಾವ್ಮರೂಪಗಳ ಪಾರಮ್ಮ ಹೋಗುತ್ತಿದೆಯೆ? ಗದ್ಮ ಸರ್ವವ್ಯಾಪಿ 
ಯಾಗುತ್ತಿದೆಯೇ ? ಸಾಹಿತ್ಯವೆಂದರೆ ಕಾವ್ಯ, ಸಾಹಿತಿಗಳೆಂದರೆ ಕವಿಗಳು ಎಂಬ ನಿರ್ವಚನ 
ಈಗ ಹೋಗಿದೆ. ಅಷ್ಟಕ, ಶತಕ, ಓವನಿಗೆ, ಒನಕೆವಾಡು, ಚತ್ತಾಣ, ಬೆದಂಡೆ, ಕಂದ ವೃತ್ತ, 
ರಗಳೆ, ಷಟ್ಟದಿಕಾವ್ಮ, ತ್ರಿಪದಿಕಾವ್ಮ, ಸಾಂಗತ್ಯ, ಕೀರ್ತನೆ, ಚಂಪೂ, ಲಾವಣಿ, ಪ್ರಗಾಥ ಇತ್ಮಾದಿ 
ಈ ಹಳೆಯ ಬಳಕೆಯ ಮುಖಗಳೆಲ್ಲ ಎಲ್ಲಿ ಹೋದವು ? ಭಾವಗೀತೆಯೊಂದೇ ಇಂದು 
ಕಣದಲ್ಲಿದೆ. ಇನ್ನೂ ಇನ್ನಿಂಗ್ಸ ಮುಗಿಸಿಲ್ಲ. ತಾನಿನ್ನೂ ಸತ್ತಿಲ್ಲ ಎಂದು ತೋರಿಸುವಂತೆ 
ಮಹಾಕಾವ್ಯ ಅಪರೂಪಕ್ಕೊಮ್ಮೆ ತನ್ನ ಮುಖ ತೋರಿಸುತ್ತಿದೆ. 


ಭಾವಗೀತೆಯೊಂದೇ ಇಂದು ಕಣದಲ್ಲಿದೆ ಎಂದೆವು. ಆದರೆ ನಾವೀಗ ಕಾಣುವ ಕವಿತೆ 
ಓಂದಿನ ಭಾವಗೀತೆಯಲ್ಲ. ಗೇಯಗುಣ, ವ್ಯಕ್ತಿ ಪ್ರಾಧಾನೃತೆ ಇವು ಮಾಯವಾಗಿ ಸಾಮಾಜಿಕ 
ಕಾಳಜಿಗಳು ಎದ್ದು ಕಾಣುತ್ತಿವೆ. ಅದರಲ್ಲೂ ಸಾರ್ವಜನಿಕ ಮಂಚಗಳಲ್ಲಿ ವಾಚಿಸಿಕೊಳ್ಳುವ ಕವಿತೆಗಳು 
ಸಾರ್ವಜನಿಕರ `ಮೂಡ್‌'ಗಳಿಗೆ ಹೊಂದಿಕೊಳ್ಳುವಂತಿರುತ್ತವೆ. ಒಂದು -ಎರಡು-ಮೂರು - ನಾಲ್ಕು 
ನಿಮಿಷಗಳಲ್ಲಿ: ವಾಚಿಸುವಂತಿರುತ್ತವೆ. ಶ್ರೋತೃಗಳ ಗಮನಸೆಳೆಯುವಂಥ ಕೆಲವು ಸಾಲುಗಳು 
ಅನಿವಾರ್ಯ. ವಾರಪತ್ರಿಕೆ, ಮಾಸಪತ್ರಿಕೆಗಳು ಕವಿತೆಗಾಗಿ ಒಂದಿಷ್ಟು ಜಾಗ ಮೀಸಲಿಟ್ಟು ಕವಿತೆಗಿಷ್ಟು 
ಜೀವದಾನ ಮಾಡಿವೆ. ಕಾಲಕಾಲಕ್ಕೆ ತಾಲೂಕು, ನಗರ, ಜಿಲ್ಲೆ, ರಾಜ್ಯಮಟ್ಟದ ಸಾಹಿತ್ಯ 
ಸಮ್ಮೇಳನಗಳು ಕವಿತೆಗಿಷ್ಟು ಜಾಗ ಕೊಟ್ಟಿವೆ. ತಲೆಗೆ ಮೂರು ನಿಮಿಷದ ಲೆಕ್ಕದಲ್ಲಿ ಒಂದು ತಾಸಿನಲ್ಲಿ 
ಇಪ್ಪತ್ತು ಕವಿಗಳಿಗೆ ಮಂಚಕೊಡಬಹುದು. ಸ್ವಲ್ಪ ಲಘುವಾಗಿ ಹೇಳುವುದಾದರೆ, ಇಂಥ 
ಸಮ್ಮೇಳನಗಳು ಕೂಡ ಈ ಸಾಹಿತ್ಯ ಪ್ರಕಾರಕ್ಕೆ ಇಂಬು ಕೊಟ್ಟಿವೆ. 


೮. ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಮೊದಲು ಕಾಣಿಸಿಕೊಂಡ ಸಾಹಿತ್ಯ 
ಪ್ರಕಾರಗಳನ್ನು ಎನ್‌. ಎಸ್‌. ತಾರಾನಾಥ ಹೀಗೆ ಪಟ್ಟಿಮಾಡಿದ್ದಾರೆ : ಶಾಸನಗದ, ಶಾಸ್ತ್ರಗದ್ಕ, 
ಕಾವ್ಕಗದ್ಕ, ಓವನಿಗೆ, ಒನಕೆವಾಡು, ಅಷ್ಟಕ, ಶತಕ, ಗದ್ಯಕಥೆ, ಚತ್ತಾಣ, ಬೆದಂಡೆ, ಪಗರಣ 
(ಕ. ಸಾ. ಚರಿತ್ರೆ, ಮೈಸೂರು ವಿ. ವಿ. ೧೯೭೫) 


ಮುಂದಿನ ಕಾಲ ಘಟ್ಟದಲ್ಲಿ ಪ್ರಚಲಿತವಿದ್ದ ರೂಪಗಳ ಬಗ್ಗೆ ಟಿ.ವಿ.ವೆಂಕಟಾಚಲ 
ಶಾಸ್ತ್ರಿ ಗಳು ಮಾಡಿದ ಪಟ್ಟಿಯಲ್ಲಿ ಚಂಪು, ಗದ್ಮಶಾಸನ, ಗದ್ಯಕೃತಿ, ಟೀಕೆ ವ್ಮಾಖ್ಯಾನ, 
ಕಂದವೃತ್ತೆ, ಅಷ್ಟಕ, ಶತಕ ಇತ್ಯಾದಿ ಸೇರಿವೆ. ( ಕ. ಸಾ. ಚರಿತ್ರೆ, ಮೈ. ವಿ. ವಿ. ೧೯೭೬) 


ಆ ಮುಂದೆ ಚಂಪು ಗದ್ಕ, ವಚನ, ರಗಳೆ, ಷಟ್ಪದಿ, ಕಂದವೃತ್ತ, ಶತಕ, ತ್ರಿಪದಿ, ಪದ 
ಪ್ರಕಾರಗಳೂ, ತದನಂತರ ಚಂಪು, ಗದ್ಕ, ವಚನ, ರಗಳೆ, ಷಟ್ಟದಿ, ತ್ರಿಪದಿ, ಸಾಂಗತ್ಯ, ಕೀರ್ತನೆ . 
ಕಂದವೃತ್ತ, ಅಷ್ಟಕ, ಶತಕ, ಪದ ಇತ್ಯಾದಿ ರೂಪಗಳೂ ಪ್ರಚಲಿತವಿದ್ದವು ಎಂದು ಅವರ ಅಭಿಮತ 


(ಕ. ಸಾ. ಚರಿತ್ರೆ, ಮೈ ವಿ. ವಿ, ೧೯೮೧) 


೨೬೬ ಕರ್ನಾಟಕ ಭಾರತಿ 


ರಂ. ಶ್ರೀ. ಮುಗಳಿ ಪ್ರಾಚೀನ ಸಾಹಿತ್ಯರೂಪ ಉಪರೂಪಗಳನ್ನು ಹೀಗೆ ಹೆಸರಿಸಿದ್ದಾರೆ 
: ತ್ರಿಪದಿ, ಕಂದವೃತ್ತ, ಅಷ್ಟಕ, ಓವನಿಗೆ, ಒನಕೆವಾಡು, ಗದ್ಮಕಥೆ, ಚತ್ತಾಣ, ಬೆದಂಡೆ, 
ಪಗರಣ, ಜಾನಪದ (ತಾರೆಲೆ, ಡುಂಡುಚಿ, ಬೀದಿವರೆ, ಬೀರನ ಕಥೆ ), ಚಂಪೂ, ಅಷ್ಟಕ, 
ಶತಕ, ಕಂದವೃತ್ತ, ವಚನ, ಶಾಸನಗದ್ಮ, ಕಥಾಗದ್ಮ, ಚಂಪೂಗದ್ಕ, ರಗಳೆ, ಷಟ್ಪದಿ, ಸಾಂಗತ್ಯ, 
ಗೀತ ( ಹಾಡು, ಕೀರ್ತನೆಗಳು ) ಇತ್ಯಾದಿ. 


ಮೊದಲಿಗೆ ಜನವಾಣಿಯಾಗಿ ಮೆರೆದುದು ತ್ರಿಪದಿ ಎಂದು ಕಾಣುತ್ತದೆ. ಆದರೆ 
ಕವಿವಾಣಿ ಆಕೃತಿಗೊಂಡುದು ಚಂಪೂ, ವಚನ, ಷಟ್ಟದಿ ರೀತಿಯಲ್ಲಿ ಎಂದು ಸಾಹಿತ್ಯ ಚರಿತ್ರೆ 
ಹೇಳುತ್ತದೆ. ಕೆಲವು ಪ್ರಾಚೀನ ರೂಪಗಳು ಸಂಸ್ಕೃತದಿಂದ ಅನಾಮತ್ತಾಗಿ ಕನ್ನಡಕ್ಕೆ ಬಂದಿದ್ದರೆ, 
ಕೆಲವು ಸಂಸ್ಕೃತ ಪ್ರಭಾವದಿಂದ ಹುಟ್ಟಿದವು. ಚಂಪೂ ಬಗೆಗೆ ಅದು ಸಂಸ್ಕೃತದ್ದೇ ಅಥವಾ 
ಕನ್ನಡದ್ದೇ ಎಂಬ ವಾದವಿವಾದ ಇದೆ. ಆದರೆ ವಚನರೂಪವೊಂದೇ ಕನ್ನಡದ ಅನನ ಅಭಿವ್ಯಕ್ತಿ 
ಮಾಧ್ಯಮ ಎಂಬ ಬಗೆಗೆ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. 


೯. ಎಪ್ಪತ್ತರ ದಶಕದಲ್ಲಿ ಕನ್ನಡದಲ್ಲಿ ಪ್ರಕಟವಾದ ಎರಡು ವಿಶ್ವಕೋಶಗಳು 
ಆಧುನಿಕ ಕನ್ನಡ ಸಾಹಿತ್ಯದ ರೂಪಗಳನ್ನು ದಾಖಲಿಸಿವೆ. ೧೯೭೧ರಲ್ಲಿ ಪ್ರಕಟವಾದ ಕನ್ನಡ 
ವಿಶ್ವಕೋಶ ' ಈ ರೂಪಗಳನ್ನು ಹೇಳಿದೆ. ಆತ್ಮಕಥೆ, ಕಾದಂಬರಿ, ಗಾಂಧೀ ಸಾಹಿತ್ಯ, ಜೀವನ 
ಚರಿತ್ರೆ, ನಾಟಕ, ಪ್ರಬಂಧ, ಭಾವಗೀತೆ, ಭಾಷಾಂತರ, ಮಕ್ಕಳ ಸಾಹಿತ್ಯ, ವಿಚಾರ ಸಾಹಿತ್ಯ, 
ವಿಜ್ಞಾನ ಸಾಹಿತ್ಯ, ವಿಡಂಬನ, ವಿಮರ್ಶನ, ಸಣ್ಣಕಥೆ, ಹಾಸ್ಕ ಸಾಹಿತ್ಯ, ನವೃಕಾವ್ಕ ಇತ್ಯಾದಿ. 
ಈ ಪಟ್ಟಿಯಲ್ಲಿ ಗಾಂಧೀ ಸಾಹಿತ್ಯ, ಭಾಷಾಂತರ, ಮಕ್ಕಳ ಸಾಹಿತ್ಯ, ನವ್ಮಕಾವ್ಮ ಇವುಗಳನ್ನು 
ಗಮನಿಸಿ. ಇವುಗಳ ಬಗೆಗೆ ಪ್ರತ್ಶೇಕವಾಗಿ ಟಿಪ್ಪಣಿ ಮಾಡೋಣ. 


೧೯೭೯ರಲ್ಲಿ ಪ್ರಕಟವಾದ `ಕನ್ನಡ ವಿಷಯ ವಿಶ್ವಕೋಶ 'ದ ನಮೂದುಗಳು ಹೀಗಿವೆ 
: ಕಾದಂಬರಿ, ಗಾಂಧೀಸಾಹಿತ್ಮ, ಜೀವನ ಚರಿತ್ರೆ, ನವ್ಯಕಾವ್ಯ, ನಾಟಕ, ಪ್ರಬಂಧ, ಪ್ರವಾಸ 
ಸಾಹಿತ್ಯ, ಭಾವಗೀತೆ, ಭಾಷಾಂತರ, ಮಕ್ಕಳ ಸಾಹಿತ್ಮ, ವಿಚಾರ ಸಾಹಿತ್ಮ, ವಿಜ್ಞಾನ ಸಾಹಿತ್ಯ, 
ವಿಡಂಬನ, ವಿಮರ್ಶೆ, ಸಣ್ಣಕಥೆ ಮತ್ತು ಹಾಸ್ಕ ಸಾಹಿತ್ಯ. ೭೧ರ ಕೋಶದಲ್ಲಿದ್ದ ಆತ್ಮಕಥೆ 
೭೯ರಲ್ಲಿ ಇಲ್ಲ. ೭೯ರ ಕೋಶದಲ್ಲಿ ಪ್ರವಾಸ ಸಾಹಿತ್ಯದ ಪ್ರವೇಶವಾಗಿದೆ. ಪ್ರವಾಸ ಸಾಹಿತ್ಯ 
ಕೃತಿಗಳು ಒಂದಕ್ಕಿಂತ ಹೆಚ್ಚು ಪ್ರಕಟವಾದದ್ದು ಇದೇ (೭೦ರ) ದಶಕದಲ್ಲಿ. ಎರಡೂ 
ಕೋಶಗಳು ನವ್ಮಕಾವ್ಯವನ್ನು ಹೆಸರಿಸಿವೆ. ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯ ಇವಿನ್ನೂ 
ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ರಂಗ ಪ್ರವೇಶ ಮಾಡಿರಲಿಲ್ಲ. ವಸ್ತುವಿಗೆ, ಆಶಯಕ್ಕೆ 
ಸಂಬಂಧಿಸಿದಂತೆ ಗಾಂಧೀ ಸಾಹಿತ್ಕ ಅಲ್ಲಿ ನಮೂದಾಗಿದೆ , ಆದರೆ ಪ್ರಗತಿಶೀಲ ಸಾಹಿತ್ಯವನ್ನು 
ನಮೂದಿಸಿಲ್ಲ ಎಂಬುದನ್ನು ಗಮನಿಸ ಬಹುದು. ಇದು ಕಾಲಮಾನದ ಅಗತ್ಮವಾಗಿತ್ತೇ ಎಂಬ . 
ಪ್ರಶ್ನೆ ಕೇಳಬಹುದು. 


೧೦. ಸಾಹಿತ್ಯರೂಪಗಳು ಕಾಲಕಾಲಕ್ಕೆ ಬದಲಾಗುತ್ತ ಬಂದುದನ್ನು ನಾವು ಸಾಹಿತ್ಯ 
ಚರಿತ್ರೆಯಿಂದ ತಿಳಿದಿದ್ದೇವೆ. ಯಾವ ಕಾರಣವಿಶೇಷಗಳು ಯಾವ (ವಿಶಿಷ್ಟ) ಸಾಹಿತ್ಯ 
ರೂಪವನ್ನು ಸೃಷ್ಟಿಸಿದವು ಹಾಗೂ ಸೃಷ್ಟಿಸಬಲ್ಲವು ಎಂಬುದು ಸುಲಭವಾಗಿ ಉತ್ತರಿಸಲಾರದ 
ಪ್ರಶ್ನೆ. ಆದರೂ ಹೊಸ ಕಾಳಜಿಗಳು, ಹೊಸ ಸಂದರ್ಭ ಸನ್ನಿವೇಶಗಳು, ಹೊಸ ಅವಶ್ಯಕತೆಗಳು, 


ರೂಪ ಜಿಜ್ಞಾಸೆ : ಕೆಲವು ಟಿಪ್ಪಣಿಗಳು ೨೬೭ 


ವಿಚಾರ ಪ್ರವಾಹಗಳು, ಆಂದೋಲನಗಳು ನಮ್ಮ ಸಾಹಿತ್ಕ ದೃಷ್ಟಿ, ಆಶಯಗಳನ್ನು 
ಬದಲಿಸುತ್ತವೆ ಎಂಬ ಮಾತು ಸ್ಪಷ್ಟ. ಅದರೊಂದಿಗೆ ಸಾಹಿತ್ಕ್ಮರೂಪಗಳೂ ಶೈಲಿಗಳೂ 
ಬದಲಾಗುತ್ತವೆ ಎಂಬ ಮಾತೂ ಸ್ಪಷ್ಟ. ರಾಜಾಶ್ರಯದ ಕಾಲದ ಕಾವ್ಮಶೈಲಿ ಪ್ರಜಾಸತ್ತೆಯ 
, ಕಾಲಮಾನದ ಅಗತ್ಯಗಳಿಗೆ ಒಗ್ಗುವುದಿಲ್ಲ. ವ್ಯಕ್ತಿ ಪ್ರಾಧಾನ್ಮತೆಯ ಕಾಲಮಾನದಲ್ಲಿ ವ್ಯಕ್ತಿಯ 
ಕೋಪ ತಾಪ, ಆಸೆ - ನಿರಾಶೆ, ಪ್ರೇಮ - ಪ್ರಣಯ, ಮನಸ್ಥಿತಿಗಳು ಸಾಹಿತ್ಯದಲ್ಲಿ ಅಭಿವ್ಯಕ್ತಿ 
ಪಡೆಯುತ್ತವೆ. ಅಂಥ್‌ ಸಂದರ್ಭದಲ್ಲಿ ಭಾವಗೀತೆ ಹುಟ್ಟಿತು. ಅದು ಕಾಲಮಾನದ 
ಅಗತ್ಯದೊಡನೆ ವ್ಯಕ್ತಿತ್ವದ ಅಗತ್ಯಗಳನ್ನು ತುಪ್ಮಿಪಡಿಸಿತು. ಅದೇ ರೀತಿಯಾಗಿ ಲಲಿತ ಪ್ರಬಂಧ 
ಹುಟ್ಟಿಕೊಂಡಿತು. ಇಂಥ ಸಾಹಿತ್ಯರೂಪವನ್ನು ಹುಟ್ಟು ಹಾಕಿದ ಫ್ರೆಂಚ್‌ ಲೇಖಕ ಮಿಷೆಲ್‌ದ 
ಮಾಂತೇನ್‌ ಅದನ್ನು ` ಖಾಸಗಿ ' ಎಂದು ಕರೆದದ್ದು ತಪ್ಪೇನಲ್ಲ. ತನ್ನ ಪ್ರಬಂಧಗಳ ಪ್ರಥಮ 
ಸಂಕಲನಕ್ಕೆ ಬರೆದ ಮುನ್ನುಡಿಯಲ್ಲಿ ಆತ `ನಾನು ಚಿತ್ರಿಸುತ್ತಿರುವುದು ನನ್ನನ್ನೇ... ನನ್ನ 
ಪುಸ್ತಕದ ವಸ್ತು ನಾನೇ ' ಎಂದು ಮೇಲಿಂದ ಮೇಲೆ ಹೇಳಿಕೊಂಡಿದ್ದಾನೆ. ಇದೇನೂ 
ಆಕಸ್ಮಿಕವಲ್ಲ. ಮುಂದಿನ ಲಲಿತ ಪ್ರಬಂಧಕಾರರೂ ಹೆಚ್ಚುಕಡಿಮೆ ಹೀಗೆಯೇ ಮಾಡಿದ್ದಾರೆ. 


ಸಮುದಾಯದ ಜನಪರ ಕಾಳಜಿಗಳು, ಸಾಹಿತಿಯ ಜನಪರ ಮನೋವೃತ್ತಿ, ಸುತ್ತಣ 
ಸಮುದಾಯದ ಸೃಂದನ ಇವುಗಳು ಬೀದಿನಾಟಕದಂಡ"' ಸಾಹಿತ್ಕರೂಪದಲ್ಲಿ 
ಪ್ರಕಟವಾಗುವುದನ್ನು ನಾವು ಕಾಣಬಹುದು. ಇದು ರಾಜಾಶ್ರಯದ ಸಾಹಿತ್ಯ ಸೃಷ್ಟಿಯಲ್ಲ. 
ಚಂಪೂಕಾವ್ಯದ ರೂಪ ಇಂಥ ಕಾಳಜಿಗಳಿಗೆ ಯುಕ್ತ ಮಾಧ್ಯಮವಾಗಲಾರದು. ಪ್ರಾಚೀನ 
ಡುಂಡುಚಿಗೆ ಸನಿಹದ ಶೈಲಿ, ಪಗರಣಕ್ಕೆ ಹತ್ತಿರದ ದೃಶ್ಯ - ಶ್ರಾವ್ಮ ರೀತಿ ಇಲ್ಲಿ 
ಮರುಕಳಿಸುತ್ತದೆ. 


೧೧. ಹೊಸ ಸಮೂಹ ಮಾಧ್ಯಮಗಳು ಹೊಸ ಸಾಹಿತ್ಯ ಪ್ರಕಾರಗಳನ್ನು 
ಸೃಷ್ಟಿಸಬಲ್ಲವು ಎಂಬುದಕ್ಕೆ ಕನ್ನಡದಲ್ಲಿ ಇತ್ತೀಚೆಗೆ ಪ್ರಚಾರಕ್ಕೆ ಬಂದ `ಅಂಕಣ' ಸಾಹಿತ್ಯ 
ಮತ್ತು ` ಚಿಂತನ' ಸಾಹಿತ್ಯ ಎರಡು ಉತ್ತಮ ಉದಾಹರಣೆಗಳು. 


ಹುರಳೀ ಭೀಮರಾಯರು, ಕಡಂಗೋಡ್ಲು ಶಂಕರ ಭಟ್ಟರು, ತಿ. ತಾ. ಶರ್ಮ, ಕೆ. ಹೈದರ್‌, 
ಶ್ರೀರಂಗ, ಸಿದ್ದವನಹಳ್ಳಿ ಕೃಷ್ಣಶರ್ಮ, ನಿರಂಜನ, ಪಾ. ವೆಂ. ಆಚಾರ್ಯ, ಎಚ್ಚೆಸ್ಕೆ, 
ಶೇಷಗಿರಿರಾಯರು, ಹಾ. ಮಾ. ನಾಯಕರು, ಕು. ಶಿ. ಇವರೆಲ್ಲ ಈ ಸಾಹಿತ್ಯ ಪ್ರಕಾರವನ್ನು ಪತ್ರಿಕೆಗಳ 
ಕಾಲಂ ಅಥವಾ ಅಂಕಣಗಳ ಮೂಲಕ ಪಳಗಿಸಿದರು. ಹಾ. ಮಾ. ನಾಯಕರ ` ಸಂಪ್ರತಿ' ಗೆ ಕೇಂದ್ರ 
ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದದ್ದು ಕೇವಲ ಹಾ. ಮಾ. ನಾಯಕರ ಪ್ರತಿಭೆಯ ವಿಜಯವಾಗಿರದೆ 
ಅಂಕಣ ಬರಹ ಸಾಹಿತ್ಯ ರೂಪದ ವಿಜಯವೂ ಆಗಿದೆಯೆಂಬುದನ್ನು ಇಂದು ಎಲ್ಲರೂ 
ಒಪ್ಪಿಕೊಂಡಿದ್ದಾರೆ. 


ಬೇರೆ ಭಾಷೆಗಳಂತೆ ಕನ್ನಡದಲ್ಲೂ ಪ್ರಬಂಧ ಸಾಹಿತ್ಯರೂಪ ಬೆಳೆದು ವೈವಿಧ್ಯಮಯ 
ವಾಗುವಲ್ಲಿ ಪತ್ರಿಕೆಗಳ ಪಾತ್ರ ಮಹತ್ವದ್ದು. ತಮ್ಮ ಅನುಕೂಲಕರ ಗಾತ್ರದಿಂದಾಗಿ 
ಪ್ರಬಂಧಗಳು ಪತ್ರಿಕೆಗಳಲ್ಲಿ ಪ್ರವೇಶ ದೊರಕಿಸಿಕೊಂಡಿವೆ. ವಾರದಿಂದ ವಾರಕ್ಕೆ, ತಿಂಗಳಿಂದ 
ತಿಂಗಳಿಗೆ ಓದುಗರನ್ನು ರಂಜಿಸಲು ` ಹಾಸ್ಕ ಪ್ರಬಂಧ ', ಪ್ರಚಲಿತ ಸಾಮಾಜಿಕ ಸಾಹಿತ್ಯಿಕ 
ಸಾಂಸ್ಕೃತಿಕ ವಿಷಯಗಳ ಮೇಲೆ ಭಾಷ್ಕಮಾಡುವ `ಅಂಕಣ ಬರಹ', ಆಗಾಗ ವ್ಯಕ್ತಿ ಚಿತ್ರಗಳು, 


೨೬೮ ಕರ್ನಾಟಕ ಭಾರತಿ 


ವೈವಿಧ್ಯಕ್ಕಾಗಿ ವ್ಯಕ್ತಿ ವಿಶೇಷದ ಅಭಿವ್ಯಕ್ತಿಗಾಗಿ ಪತ್ರಗಳು ದಿನಚರಿಗಳು, ಗ್ರಂಥ ಸಮೀಕ್ಷೆಗಳು, 
ಆಧುನಿಕ ಜಗತ್ತನ್ನು ಆಮೂಲಾಗ್ರವಾಗಿ ಬದಲಿಸಿದ ವಿಜ್ಞಾನ -ತಂತ್ರಜ್ಞಾನ ಕುರಿತ ಲೇಖನಗಳು, 
ಸಮಾಜ ವಿಜ್ಞಾನ ಪ್ರಬಂಧಗಳು- ಹೀಗೆ ಪ್ರಬಂಧ ಪ್ರಪಂಚ ವೈವಿಧ್ಯಮಯವಾದುದು 
ಪತ್ರಿಕೆಗಳಿಂದಲೇ. 


ಪತ್ರಿಕೆಗಳ ಕಾಲಂಗಳು ಅಂಕಣವನ್ನು ಹುಟ್ಟುಹಾಕಿದಂತೆ ಆಕಾಶವಾಣಿ ಚಿಂತನ, 
"ದಾರಿದೀಪ' ಮುಂತಾದ ಹೆಸರುಗಳಿಂದ ಬೆಳಗಿನ ನಸುಕಿನಲ್ಲಿ ಪ್ರಸಾರವಾಗುವ ಮೂರು- ನಾಲ್ಕು 
ನಿಮಿಷಗಳ ವಿಚಾರ ಲಹರಿಗಳನ್ನು ಜನಪ್ರಿಯಗೊಳಿಸಿದೆ. ಇವು ಬರಹರೂಪದಲ್ಲಿ ಸಂಸ್ಕಾರಗೊಂಡು 
ಪ್ರಕಟವಾಗಿವೆ. ಹಾ. ಮಾ. ನಾಯಕರ ಸೂಲಂಗಿ ', ದೇಜಗೌ, ಅವರ ' ತೆನೆ', ಕೆನೆ ',ಸಿ. ಪಿ. ಕೆ. 
ಅವರ ಚಿಂತನ ಬಿಂದುಗಳು, ಎನ್ಕೆ ಮತ್ತು ಧಾರವಾಡಕರರ ಬಾನುಲಿ ಬರಹಗಳು, ಡಾ. ಬಸವರಾಜ 
ಸಾದರ ಸಂಪಾದಿಸಿದ ನೂರೊಂದು ಚಿಂತನಗಳು ' - ಇವೆಲ್ಲ ಈ ಹೊಸ ಪ್ರಕಾರ 
ಗಟ್ಟಿಗೊಳ್ಳುತ್ತಿರುವುದನ್ನು ಸೂಚಿಸಿವೆ. ಧಾರವಾಡ ಆಕಾಶವಾಣಿಯಲ್ಲಿ ಬಿತ್ತರಗೊಂಡ ಚಿಂತನಗಳನ್ನು 
ಧಾರವಾಡ ಆಕಾಶವಾಣಿ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಪ್ರಸಾರಾಂಗಗಳ ಸಹಯೋಗದಿಂದ 
ಈಗ ಗ್ರಂಥರೂಪದಲ್ಲಿ ಸಂಗ್ರಹಿಸಲಾಗುತ್ತಿದೆ. 


ಇತ್ತೀಚೆಗೆ ಚುಟುಕು/ ಹನಿಗವನ ಒಂದು ಸಾಹಿತ್ಮ ಪ್ರಕಾರವೆ? ಎಂಬ ಚರ್ಚೆ ನಡೆದಿದೆ. 
ಉತ್ತರ ಸದ್ಯಕ್ಕಂತೂ ಹೌದು “ಇಲ್ಲಗಳ ನಡುವೆ ನಿಂತಿದೆ. ಒಬ್ಬ ಲೇಖಕರು ಹೇಳುವಂತೆ ಅದು 
ಇನ್ನಿಷ್ಟು ದೂರದಾರಿ ಕ್ರಮಿಸಿದ ನಂತರ ಈ ಚರ್ಚೆ ಇತ್ಕರ್ಥವಾದೀತು. 


೧೨. ಪ್ರತಿಯೊಂದು ಸಾಹಿತ್ಕರೂಪಕ್ಕೂ ತನ್ನದೇ ಆದ ಶಕ್ತಿ ಸಾಮರ್ಥ್ಯಗಳೂ 
ಇತಿಮಿತಿಗಳೂ ಇವೆ. ಒಂದು ರೂಪ ಸಾಧಿಸಬಹುದಾದುದನ್ನು ಇನ್ನೊಂದು ರೂಪ ಮಾಡಲಾರದು. 
ಕಣ್ಣಿಗೆ ಹೊಡೆಯುವಂಥ ಒಂದು ಉದಾಹರಣೆ ಕೊಡುವುದಾದರೆ, ಅನ್ನಾ ಕೆರೆನಿನಾ, ವಾರ್‌ ಆಂಡ್‌ 
ಪೀಸ್‌, ಫೊರ್‌ಸೈತ್‌ ಸಾಗಾದಂಥ ಕಾದಂಬರಿಗಳು ಅಥವಾ ಕನ್ನಡದ ಕಾನೂರು ಸುಬ್ಬಮ್ಮ ಹೆಗ್ಗಡಿತಿ, 
ಮಲೆಯಲ್ಲಿ ಮದುಮಗಳು, ಮರಳಿ ಮಣ್ಣಿಗೆ, ಗ್ರಾಮಾಯಣದಂಥ ಕಾದಂಬರಿಗಳು ಹೇಳುವುದನ್ನು 
ಯಾವುದೇ ಯಶಸ್ವಿ ಭಾವಗೀತೆಯೂ ಹೇಳಲು ಸಾಧ್ಯವಿಲ್ಲ. ಭಾವಗೀತೆ ಒಂದು ಕ್ಷಣವನ್ನು, 
ಒಂದು ಭಾವವನ್ನು, ಸೌಂದರ್ಯದ ಒಂದು ಮುಖವನ್ನು, ಸುಖದ ಮಧುರ ಕ್ಷಣವನ್ನು ದುಃ 
ಖದ ಒಂದು ಭಾವವನ್ನು ಸಮರ್ಥವಾಗಿ ಸೆರೆಹಿಡಿಯಬಲ್ಲುದು. ಆದರೆ ಹೆನ್ರಿ ಜೇಮ್ಸ್‌ ಹೇಳುವಂತೆ 
ಕಾದಂಬರಿಯು ಸರ್ವಗ್ರಾಹಿಯಾಗುವಷ್ಟು ವಿಶಾಲವಾದ ಜೀವನ ರಾಗರಂಗುಗಳನ್ನು ' 
ಸೆರೆಹಿಡಿಯುವಂಥ ಸಾಮರ್ಥ ಹೊಂದಿದೆ. 


ಇದೇ ಮಾತನ್ನು ನಾಟಕದ ಬಗೆಗೂ ಹೇಳಬಹುದು. ನಾಟಕ ಕೊಡಬಹುದಾದ ಸುಖ, 
ತೃಪ್ತಿಗಳನ್ನು ಬೇರೆ ಯಾವ ಸಾಹಿತ್ಮರೂಪವೂ ಕೊಡಲಾರದು ಎಂದು ನಾಟಕ ಭಕ್ತರ ಅಭಿಮತ. 
ನಾಟಕ ರೂಪದ ವೈಶಿಷ್ಟ ಬೇರೆ ಯಾವ ರೂಪಕ್ಕೂ ಬಾರದು. ಕತೆ, ಕಾದಂಬರಿ, ಭಾವಗೀತ 
ಯಾವುದಕ್ಕೂ ಬಾರದು. ಹೀಗೆ ಪ್ರತಿಯೊಂದು ಸಾಹಿತ್ಕರೂಪದ ಭಕ್ತರಿದ್ದಾರೆ. ಆ ರೂಪದಲ್ಲಿ 
ಅವರು ಅನನ್ಯವಾದ ಸೌಂದರ್ಯವನ್ನು ಕಾಣುತ್ತಾರೆ. ಒಟ್ಟಿನಲ್ಲಿ ಸಾಹಿತ್ಯಸೌಂದರ್ಯವು ಅನಂತರೂಪಿ. 


೧೩. ಪ್ರವಾಸ ಸಾಹಿತ್ಯ ಎಂಬೊಂದು ರೂಪ ಪ್ರಾಯಪ್ರಬುದ್ಧತೆಯ ಲಕ್ಷಣ 
ತೋರಿಸುತ್ತಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅದನ್ನು ಮನ್ನಿಸಿ ಆ ಪ್ರಕಾರದ ಕೃತಿಗಳಿಗೆ 


ರೂಪ ಜಿಜ್ಞಾಸೆ : ಕೆಲವು ಟಿಪ್ಪಣಿಗಳು ೨೬೯ 


ಪ್ರತಿವರ್ಷ ಬಹುಮಾನ ಕೊಡುತ್ತಿದೆ. ಗೊರೂರು ಅವರ ' ಅಮೇರಿಕದಲ್ಲಿ ಗೊರೂರು ', ಶಿವರಾಮ 
ಕಾರಂತರ `ಅಬೂವಿಂದ ಬರಾಮಕ್ಕೆ',, ಅಪೂರ್ವ ಪಶ್ಚಿಮ ',ಅ. ನ. ಮೂರ್ತಿರಾಯರ 
ಅಪರವಯಸ್ಕನ ಅಮೇರಿಕಾ ಯಾತ್ರೆ' , ಪ್ರಭುಶಂಕರ ಅವರ ಅಮೇರಿಕೆಯಲ್ಲಿ ನಾನು ಮತ್ತು 
ಶಾಂತಿ ', ಗೋಕಾಕರ ಸಮುದ್ರದಾಚೆಯಿಂದ ,' ಸಮುದ್ರದೀಚೆಯಿಂದ ',ದಿನಕರ ದೇಸಾಯಿ 
ಅವರ ` ನಾ ಕಂಡ ಪಡುವಣ' ಧಾರವಾಡಕರರ : ನಾನು ಕಂಡ ಅಮೇರಿಕೆ ' ನವರತ್ನರಾಮ್‌ 
ಅವರ ' ಪ್ಕಾರಿಸ್ಸಿನಿಂದ ಪ್ರೇಯಸಿಗೆ ', ಬಿ. ಜಿ. ಎಲ್‌. ಸ್ವಾಮಿಯವರ ' ಅಮೇರಿಕದಲ್ಲಿ ನಾನು' 
ಮುಂತಾದ ಕೃತಿಗಳು ಲೇಖಕರಿಗೆ ಹೆಸರನ್ನೂ ಕೆಲವೊಮ್ಮೆ ಬಹುಮಾನವನ್ನೂ ತಂದಿವೆ. ಯಶಸ್ವಿ 
ಪ್ರವಾಸ ಕಥನಗಳು ಲೋಕಜ್ಞಾನವನ್ನೂ ಮನರಂಜನೆಯನ್ನೂ ಕೊಡಬಲ್ಲವು. ಪಳಗಿದ ಲೇಖಕರು 
ತಮ್ಮ ಪ್ರವಾಸ ಕಥನವನ್ನು ಕಥೆ ಕಾದಂಬರಿಗಳಂತೆಯೇ ಸರಸವಾಗಿಸಿದ್ದಾರೆ. ಕೆಲವು ಕೃತಿಗಳು 
ದೇಶಸುತ್ತಿದ, ಕೋಶ ಓದಿದ ಅನುಭವ ಕೊಡುತ್ತವೆ. | 


ಈ ರೂಪ ಬೆಳೆದುದು ಆಕಸ್ಮಿಕವಲ್ಲ. ಈ ಶತಮಾನದಲ್ಲಿ ಸಾರಿಗೆ ಸಂಪರ್ಕ ವೃವಸ್ಥೆಗಳು 
ಬೆಳೆದು ಜನರು ಪರಪ್ರಾಂತ್ಕಗಳಿಗೆ, ಪರದೇಶಗಳಿಗೆ ಹೋಗಿಬರುವುದು ಸರ್ವೇಸಾಮಾನ್ಯವಾಗಿದೆ. 
ಹಿಂದೊಂದು ಕಾಲದಲ್ಲಿ ಇಂಥ ಪ್ರವಾಸ ಎಂದರೆ ಪ್ರಯಾಸದ ಕೆಲಸವಾಗಿತ್ತು. ಗಂಡಾಂತರಕಾರಿಯೂ 
ಆಗಿತ್ತು. ಕಾಶೀಯಾತ್ರೆಗೆ ಹೋಗುವಾಗ ಶ್ರಾದ್ದಮಾಡಿಸಿಕೊಂಡು ಹೋಗುತ್ತಿದ್ದರಂತೆ. ಊರು 
ಬಿಡುವುದೂ ಪ್ರಾಣಬಿಡುವುದೂ ಒಂದೇ ಎನ್ನಿಸುವ ದಿನಗಳವು. ಈಗಾದರೋ ಪ್ರವಾಸ ಒಂದು 


 ಖಿಷಿಕೊಡುವ ಸಂಗತಿ. ರೈಲಿನಲ್ಲಿ, ವಿಮಾನದಲ್ಲಿ, ಸುವಿಹಾರಿ ಬಸ್ಸುಗಳಲ್ಲಿ ನಾವು ಹಾಕಿಕೊಂಡ 


ಕಾರ್ಯಕ್ರಮ ಪಟ್ಟಿಯಂತೆ ಪ್ರಯಾಣ ಬೆಳೆಸಬಹುದು. ಮನೆಯಲ್ಲಿ ಸಿಗುವ ಎಲ್ಲಸೌಕರ್ಯಗಳನ್ನು 
ಪ್ರಯಾಣದುದ್ದಕ್ಕೂ ಪರದೇಶದಲ್ಲೂ ಪಡೆಯಬಹುದು. ರೈಲಿನಲ್ಲಿ, ವಿಮಾನದಲ್ಲಿ ಕುಳಿತು 
ವಿರಾಮವಾಗಿ ದಿನಚರಿ ಬರೆಯಬಹುದು. ಕಂಡದ್ದನ್ನು ಕೇಳಿದ್ದನ್ನು ಬರೆದು ತಿಳಿಸಬಹುದು. 
ಅಮೇರಿಕೆಯಲ್ಲಿರುವ ಮಗನ ಮನೆಯಿಂದ ಅಥವಾ ಹೋಟೆಲೊಂದರಿಂದ -ಭಾರತದಲ್ಲಿರುವ 
ಮಿತ್ರರಿಗೆ, ಪತ್ರಿಕೆಗಳಿಗೆ ಪತ್ರ ಬರೆಯಬಹುದು. ಲೇಖನ ರವಾನಿಸಬಹುದು. ಕ್ಯಾಮರಾ ಅಥವಾ 


. ಕ್ಯಾಸೆಟ್‌ಗಳಲ್ಲಿ ತಮ್ಮ ಅನುಭವಗಳನ್ನು ಸಂಗ್ರಹಿಸಿಕೊಂಡು ಬಂದು ವಿರಾಮವಾಗಿ ಪ್ರವಾಸ ಕಥನ 


ಬರೆಯಬಹುದು. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿರುವ ಇಂಥ ಪ್ರವಾಸಗಳು ಪ್ರವಾಸ ಕಥನ 
ಸಾಹಿತ್ಯರೂಪವನ್ನು ಶ್ರೀಮಂತಗೊಳಿಸುತ್ತಿವೆ. 


೧೪. ಭಾಷಾಂತರವನ್ನು ಒಂದು ಸಾಹಿತ್ಯ : ಪ್ರಕಾರ ''ವಾಗಿ ಕರ್ನಾಟಕ ಸಾಹಿತ್ಯ 
ಅಕಾಡೆಮಿ ಪರಿಗಣಿಸಿದೆ. ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿಯೂ ಕೂಡ. ಅದು ನಾವು ತಿಳಿದುಕೊಂಡ 
ಅರ್ಥದಲ್ಲಿ ಸಾಹಿತ್ಯರೂಪವಲ್ಲ. ಮರಾಠಿ ಅಥವಾ ಹಿಂದಿ ಅಥವಾ ಇಂಗ್ಲಿಷ ಮತ್ತೆ ಯಾವುದೋ 
ಒಂದು ಭಾಷೆಯ ಕಾದಂಬರಿ ಅಥವಾ ಕಥೆ ಕನ್ನಡಕ್ಕೆ ಭಾಷಾಂತರಗೊಂಡಾಗ ಅದು ಕಾದಂಬರಿ 
ಅಥವಾ ಕಥೆಯಾಗಿಯೇ ಉಳಿಯುತ್ತದೆ. ಅದು `ರೂಪ' ಬದಲಿಸುವುದಿಲ್ಲ. ಭಾಷೆ ಮಾತ್ರ ಬದಲು. 
ಭಾಷಾಂತರವಾಗುವಾಗ ಕಥೆಯಾಗದೇ, ಕಾದಂಬರಿಯಾಗದೇ ನಾಟಕರೂಪ ತಾಳಿದರೆ, ಅಲ್ಲಿಗೆ 
“ರೂಪಾಂತರ 'ವಾದಂತಾಯಿತು. `ಸಾಹಿತ್ಯ ರೂಪ' ಶಬ್ದವನ್ನು ಇಲ್ಲಿ ಜಾಗ್ರತೆಯಾಗಿ ಬಳಸಬೇಕು. 


ಲೇಖಕರ ವಿಳಾಸಗಳು 


ಕೀರ್ತಿನಾಥ ಕುರ್ತಕೋಟಿ 
ಶ್ರೀನಗರ ರೇಲ್ವೆ ಕ್ರಾಸ್‌ 
ಧಾರವಾಡ 


ಡಾ. ಬುದ್ದಣ್ಣ ಹಿಂಗಮಿರೆ 
ನಿವೃತ್ತ ಕನ್ನಡ ಪ್ರಾಧ್ಯಾಪಕರು 
ಕನ್ನಡ ಅಧ್ಯಯನಪೀಠ 

ಕ. ವಿ. ವಿ. ಧಾರವಾಡ 


ಡಾ. ಚೆನ್ನಕ್ಕ ಪಾವಟೆ 
ಪ್ರವಾಚಕರು 

ಕನ್ನಡ ಅಧ್ಯಯನಪೀಠ 
ಕ. ವಿ. ವಿ. ಧಾರವಾಡ 


ಡಾ. ಜಿ. ಎಸ್‌. ಆಮೂರ 
ನವೋದಯ ನಗರ, 
ಧಾರವಾಡ 


ಡಾ. ಶ್ರೀಪಾದ ಶೆಟ್ಟಿ 
ಅಧ್ಯಾಪಕರು, 

ಗೋಖಲೆ ಸೆಂಟಿನರಿ ಕಾಲೇಜ 
ಅಂಕೋಲಾ 


ಪ್ರೀತಿ ಶುಭಚಂದ್ರ 

ಎಲ್‌. ೬೮, ಅಧ್ಯಾಪಕರ ವಸತಿ ಗೃಹಗಳು, 
ಮಾನಸಗಂಗೋತ್ರಿ 

ಮೈಸೂರು -೬ 

ಡಾ. ಗುರುಪಾದ ಮರಿಗುದ್ದಿ 

ಅಧ್ಯಾಪಕರು 

ಕಲಾ ಮತ್ತು ವಿಜ್ಞಾನ ಕಾಲೇಜು, 
ಸಂಕೇಶ್ವರ 


ಲೇಖಕರ ವಿಳಾಸಗಳು ೨೭೧ 


೮. 


೧೦. 


೧೧. 


(೨. 


೧೩. 


೧೪. 


೧೫. 


ಡಾ. ಮಲ್ಲಿಕಾ ಘಂಟಿ 

ಪ್ರವಾಚಕರು, ಕನ್ನಡ ಅಧ್ಯಯನ ಸಂಸ್ಥೆ 
ಗುಲಬರ್ಗಾ ವಿಶ್ವವಿದ್ಯಾಲಯ, 
ಗುಲಬರ್ಗಾ 


ವೀರೇಂದ್ರ ಸಿಂಪಿ 

ಪ್ರಾಧ್ಯಾಪಕರು, ಇಂಗ್ಲೀಷ ವಿಭಾಗ 
ಬಿ. ವ್ಹಿ. ಬಿ. ಕಾಲೇಜು, 

ಬೀದರ 


ಡಾ. ರಾಮಕೃಷ್ಣ ಮರಾಠೆ 

ಕನ್ನಡ ಅಧ್ಯಾಪಕರು 

ಬಿ. ಕೆ. ಕಾಲೇಜು, ಕ್ಷಬ್‌ ರೋಡ 
ಬೆಳಗಾವಿ - ೫೯೦೦೦೧ 


ಡಾ. ಶಾಲಿನಿ ರಘುನಾಥ 
ಪ್ರವಾಚಕರು 

ಕನ್ನಡ ಅಧ್ಯಯನಪೀಠ 
ಕ. ವಿ. ವಿ. ಧಾರವಾಡ 


ಪ್ರೊ. ಶಿವಾನಂದ ಶೆಟ್ಟರ 
ಅಧ್ಯಾಪಕರು 

ಗಾಂಧಿ ಅಧ್ಯಯನ ವಿಭಾಗ 
ಕ. ವಿ. ವಿ. ಧಾರವಾಡ 


ಎನ್ಕೆ 
`ಪರಿಮಳ ' 
ಅತ್ತಿಕೊಳ್ಳ, ಧಾರವಾಡ 


ಡಾ. ಬಸವರಾಜ ಮಲಶೆಟ್ಟಿ 
ಪ್ರಾಧ್ಯಾಪಕರು, 

ಕನ್ನಡ ವಿಭಾಗ 
ವಿಜಯನಗರ ಕಾಲೇಜು, 
ಹೊಸಪೇಟೆ 


ಡಾ. ಜಿ. ಎಸ್‌. ಕಾಪಸೆ 
ದುರ್ಗಾಕಾಲನಿ, ಸಪ್ತಾಪೂರ 
ಧಾರವಾಡ 


ಕಿಸಿ 


೧೬. ಡಾ. ಬಿ. ವ್ಹಿ. ಶಿರೂರ 
ಪ್ರಾಧ್ಯಾಪಕರು 
ಕನ್ನಡ ಅಧ್ಮಯನಪೀಠ 
ಕ. ವಿ. ವಿ. ಧಾರವಾಡ 


೧೭. ಪ್ರೊ. ಸದಾನಂದ ಕನವಳ್ಳಿ 
`ಸವಿ' ೧೫, 
ಜಲದರ್ಶಿನಿ ಬಡಾವಣೆ 
ಧಾರವಾಡ - ೩ 


೧೮. ಸುರೇಂದ್ರ ದಾನಿ 
ಪತ್ರಕರ್ತರು 
ವಿದ್ಯಾನಗರ, ಹುಬ್ಬಳ್ಳಿ 


೧೯. ಡಾ. ಜಿ. ಎಂ. ಹೆಗಡ 
ಕನ್ನಡ ಅಧ್ಯಾಪಕರು 
ಕಿಟೆಲ್‌ ಕಲಾ ಮಹಾವಿದ್ಕಾಲಯ, 
ಧಾರವಾಡ .. “೯ 


೨೦. ಡಾ. ಬಿ. ಆರ್‌. ಹಿರೇಮತ 
ಪ್ರಾಧ್ಯಾಪಕರು 
ಕನ್ನಡ ಅಧ್ಮಯನಪೀಠ 
ಕ. ವಿ. ವಿ. ಧಾರವಾಡ 


೨೧. ಜಯವಂತ ಕಾಡದೇವರ 
ಕಲಾ ಮತ್ತು ವಾಣಿಜ್ಯ ಮಹಾವಿದ್ಮಾಲಯ 4 
ಬನಹಟ್ಟಿ k 


೨೨. ಡಾ. ಬಸವರಾಜ ಸಬರದ 
ಪ್ರವಾಚಕರು 
ಕನ್ನಡ ಅಧ್ಮಯನಸಂಸ್ಥೆ 
ಗುಲಬರ್ಗಾ ವಿಶ್ವವಿದ್ಕಾಲಯ, 
ಗುಲಬರ್ಗಾ 


೨೩. ಪ್ರೊ. ಎಚ್‌. ವಿ. ನಾಗೇಶ 
ನಿರ್ದೇಶಕರು 
ಪ್ರಸಾರಾಂಗ, ಕ. ಎ. ವಿ. 
ಧಾರವಾಡ 


೦ 6559/5೦ಆ ಆಟ 


A 
ತ 


ಈ 


